ಮೈಸೂರು ವಿಶ್ವವಿದ್ಯಾನಿಲಯ 


ಚಾಮರಾಜನಗರ ಜಲ್ಲೆಯ ಶಾಸನಗಳ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ 
ಅಧ್ಯಯನ 
(ಆರಂಭ ಕಾಲದಿಂದ ಹೊಯ್ದಳ ಕಾಲದವರೆಗೆ) 


ಪಿಎಚ್‌.ಡಿ, ಪದವಿಗಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಾದರಪಡಿಸುತ್ತಿರುವ ಮಹಾಪ್ರಬಂಧ 


ಸಂಶೋಧಕರು 
ರಂಗಸ್ತಾಮಿ.ಡಿ 
ದಕ್ಷಿಣ ಭಾರತೀಯ ಅಧ್ಯಯನ ವಿಭಾಗ, 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, 
ಮಾನಸಗಂಗೋತ್ರಿ, ಮೈಸೂರು 


ಮಾರ್ಗದರ್ಶಕರು 
ಪ್ರೊ. ನಿರ್ಮಲ್‌ ರಾಜು ಎಂ.ಎ., ಪಿಎಚ್‌.ಡಿ. 


ಇತಿಹಾಸ ಪ್ರಾಧ್ಯಾಪಕರು 
ಮಂಗಳೂರು ವಿಶ್ವವಿದ್ಯಾನಿಲಯ 
ಮಂಗಳಗಂಗೋತ್ರಿ, ಮಂಗಳೂರು 


ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, 
ಮಾನಸ ಗಂಗೋತ್ರಿ, 
ಮೈಸೂರು 


2019 


ನಾನು ಪ್ರೊ. ನಿರ್ಮಲ್‌ ರಾಜ್‌, ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ, ಮಂಗಳೂರು 


ವಿಶ್ವವಿದ್ಯಾನಿಲಯ, ಮಂಗಳೂರು ಇವರ ಮಾರ್ಗದರ್ಶನದಲ್ಲಿ ರಾಜೀವ್‌ಗಾಂಧಿ ರಾಷ್ಟ್ರೀಯ 


ಶಿಷ್ಕ್ಯವೇತನದಡಿಯಲ್ಲಿ ಮಾನಸಗಂಗೋತ್ರಿ, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ದಕ್ಷಿಣ 
ಭಾರತೀಯ ಅಧ್ಯಯನ ವಿಭಾಗದಲ್ಲಿ ಪೂರ್ಣಕಾಲಿಕ ಸಂಶೋಧಕನಾಗಿ “ಚಾಮರಾಜನಗರ 
ಜಿಲ್ಲೆಯ ಶಾಸನಗಳ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಅಧ್ಯಯನ (ಆರಂಭ ಕಾಲದಿಂದ ಹೊಯ್ದಳರ 
ಕಾಲದವರೆಗೆ” ಎಂಬ ವಿಷಯವನ್ನು ಕುರಿತು ಈ ಮಹಾಪ್ರಬಂಧವನ್ನು ಸಿದ್ಧಪಡಿಸಿ, 


ಪಿಎಚ್‌.ಡಿ. ಪದವಿಗಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸುತ್ತಿದ್ದೇನೆ. 


ಈ ಮಹಾಪ್ರಬಂಧವನ್ನು ಈ ಮೊದಲು ಭಾಗಶಃವಾಗಿಯಾಗಲಿ, 
ಪೂರ್ಣವಾಗಿಯಾಗಲಿ ಮೈಸೂರು ವಿಶ್ವವಿದ್ಯಾನಿಲಯದ ಅಥವಾ ಇತರೆ ಬೇರಾವುದೇ 
ವಿಶ್ವವಿದ್ಯಾನಿಲಯಗಳ ಪದವಿ, ಡಿಪ್ಲೊಮಾ ಅಥವಾ ತತ್ತಮಾನ ಪದವಿಗಳಿಗಾಗಿ 


ಬಳಸಿಕೊಂಡಿಲ್ಲವೆಂದು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ. 


ಸ್ಥಳ; ಮೈಸೂರು ರಂಗಸಾಮಿ ಡಿ. 
(6) ನ 


ದಿನಾ೦ಕ: 15.03.2019 ಸಂಶೋಧಕರು 


ಮಾರ್ಗದರ್ಶಕರ ಧೃಡೀಕರಣ ಪತ್ರ 


ಶ್ರೀ ರಂಗಸ್ಥಾಮಿ ಡಿ. ಅವರು ನನ್ನ ಮಾರ್ಗದರ್ಶನದಲ್ಲಿ ಶ್ರೀ ರಾಜೀವ್‌ಗಾಂಧಿ 
ರಾಷ್ಟ್ರೀಯ ಶಿಷ್ಯವೇತನದಡಿಯಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿ 2012 ಮಾರ್ಚ್‌ 16ನೇ 
ದಿನಾಂಕದಿಂದ ಮಾನಸಗಂಗೋತಿ, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ದಕ್ಷಿಣ ಭಾರತೀಯ 
ಅಧ್ಯಯನ ವಿಭಾಗದಲ್ಲಿ “ಚಾಮರಾಜನಗರ ಜಿಲ್ಲೆಯ ಶಾಸನಗಳ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ 
ಅಧ್ಯಯನ (ಆರಂಭ ಕಾಲದಿಂದ ಹೊಯ್ದಳರ ಕಾಲದವರೆಗೆ)”ಎಂಬ ವಿಷಯವನ್ನು ಕುರಿತು ಈ 
ಮಹಾಪ್ರಬಂಧವನ್ನು ಸಿದ್ಧಪಡಿಸಿದ್ದಾರೆ. ಈ ಮಹಾಪ್ರಬಂಧವನ್ನು ಮೈಸೂರು 
ವಿಶ್ವವಿದ್ಯಾನಿಲಯಕ್ಕೆ ದಕ್ಷಿಣ ಭಾರತೀಯ ಅಧ್ಯಯನದಲ್ಲಿ ಪಿಎಚ್‌.ಡಿ. ಪದವಿಗಾಗಿ 


ಸಲ್ಲಿಸುತ್ತಿದ್ದಾರೆ. 


ಈ ಮಹಾಪ್ರಬಂಧವನ್ನು ಭಾಗಶಃವಾಗಿಯಾಗಲಿ, ಪೂರ್ಣವಾಗಿಯಾಗಲಿ ಮೈಸೂರು 
ವಿಶ್ವವಿದ್ಯಾನಿಲಯದ ಅಥವಾ ಇತರೆ ಬೇರಾವುದೇ ವಿಶ್ವವಿದ್ಯಾನಿಲಯಗಳ ಪದವಿ, 
ಡಿಪ್ಲೊಮಾ ಅಥವಾ ತತ್ತಮಾನ ಪದವಿಗಳಿಗಾಗಿ ಈ ಹಿಂದೆ ಬಳಸಿಕೊಂಡಿಲ್ಲವೆಂದು ಈ 
ಮೂಲಕ ಪ್ರಮಾಣೀಕರಿಸುತ್ತೇನೆ. 


ಸ್ಥಳ : ಮಂಗಳೂರು ಪ್ರೊ. ನಿರ್ಮಲ್‌ ರಾಜು 


ದಿನಾ೦ಕ: 15.03.2019 ಇತಿಹಾಸ ಪ್ರಾಧ್ಯಾಪಕರು 
ಮಂಗಳೂರು ವಿಶ್ವವಿದ್ಯಾನಿಲಯ 
ಮಂಗಳೆಗಂಗೋತಿ, ಮಂಗಳೂರು 


ನಿರ್ದೇಶಕರ ಪ್ರಮಾಣಪತ್ರ 


ಶ್ರೀ ರಂಗಸ್ವಾಮಿ ಡಿ. ರವರು ಪ್ರೊ. ನಿರ್ಮಲ್‌ ರಾಜ್‌ ಪ್ರಾಧ್ಯಾಪಕರು, ಇತಿಹಾಸ 


ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ, ಮಂಗಳಗಂಗೋತ್ರಿ, ಮಂಗಳೂರು ಇವರ 


ಮಾರ್ಗದರ್ಶನದಲ್ಲಿ "ಚಾಮರಾಜನಗರ ಜಿಲ್ಲೆಯ ಶಾಸನಗಳ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ 


ಅಧ್ಯಯನ (ಆರಂಭ ಕಾಲದಿಂದ ಹೊಯ್ದಳರ ಕಾಲದವರೆಗೆ)” ಎಂಬ ವಿಷಯದಲ್ಲಿ ಸಂಶೋಧನೆ 
ನಡೆಸಿ ಮಹಾಪ್ರಬಂಧವನ್ನು ಸಿದ್ದಪಡಿಸಿ ಪಿ.ಎಚ್‌.ಡಿ. ಪದವಿಗಾಗಿ ಮೈಸೂರು 
ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸುತ್ತಿದ್ದಾರೆ. 

ಈ ಸಂಶೋಧನೆಯು ಇವರ ಸ್ವಂತ ಪರಿಶ್ರಮದಿಂದ ಕೂಡಿದ್ದಾಗಿದ್ದು, ಇದನ್ನು 
ಯಾವುದೇ ವಿಶ್ವವಿದ್ಯಾನಿಲಯದ ಎಂ.ಎ. ಎಂ.ಫಿಲ್‌. ಪಿಎಚ್‌.ಡಿ. ಅಥವಾ ಯಾವುದೇ 
ಪದವಿಗಾಗಿ ಭಾಗಶಃವಾಗಿಯಾಗಲಿ ಅಥವಾ ಪೂರ್ಣವಾಗಿಯೇ ಆಗಲಿ ಸಲ್ಲಿಸಿಲ್ಲವೆಂದು ಈ 


ಮೂಲಕ ದೃಢೀಕರಿಸುತ್ತೇನೆ. 


ದಿನಾಂಕ : 15/03/2019 ನಿರ್ದೇಶಕರು 
ಸ್ಥಳ : ಮೈಸೂರು 
ಥ 


ಕೃತಜ್ಞತೆಗಳು 
ಈ 


ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ದಕ್ಷಿಣ ಭಾರತೀಯ ಅಧ್ಯಯನ 
ವಿಭಾಗದಲ್ಲಿ ಸಂಶೋಧನಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ಕಲ್ಪಿಸಿಕೊಟ್ಟ 
ಮೈಸೂರು ವಿಶ್ವವಿದ್ಯಾನಿಲಯದ ಎಲ್ಲಾ ಉನ್ನತಾಧಿಕಾರಿಗಳಿಗೂ ಹಾಗೂ ನನಗೆ 
ಶ್ರೀರಾಜೀವಗಾಂಧಿ ಶಿಷ್ಯವೇತನವನ್ನು ದೊರಕಿಸಿಕೊಟ್ಟ ಭಾರತ ಸರ್ಕಾರದ 
ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗಕ್ಕೆ ನನ್ನ ಪ್ರಥಮ ಕೃತಜ್ಞತಾ ಪೂರ್ವಕ 
ವಂದನೆಗಳು. ನನ್ನ ಸಂಶೋಧನಾಸಕ್ತಿಯನ್ನು ಗುರುತಿಸಿ ಮಾರ್ಗದರ್ಶಕರಾಗಿ, ನನ್ನ 
ಸಂಶೋಧನಾ ಕಾರ್ಯವನ್ನು ಪೂರ್ಣಗೊಳಿಸಲು ಸಹಕರಿಸಿದ ಮಾರ್ಗದರ್ಶಕರೂ 
ಮತ್ತು ವಿದ್ಯಾಗುರುಗಳಾದ ಪ್ರೊನಿರ್ಮಲ್‌ ರಾಜ್‌ ಇವರಿಗೆ ನನ್ನ ಹೃದಯಪೂರ್ವಕ 
ವಂದನೆಗಳು ಹಾಗೂ ಅವರ ಧರ್ಮಪತ್ನಿಯಾದ ಶ್ರೀಮತಿ ರಾಜೇಶ್ವರಿ ಮತ್ತು ಅವರ 


ಮಕ್ಕಳುಗಳಿಗೆ ನನ್ನ ಕೃತಜ್ಞತೆಗಳು ಸಲ್ಲಿಸುತ್ತೇನೆ. 


ನನ್ನ ಸಂಶೋಧನಾವಧಿಯ ಕಾರ್ಯದಲ್ಲಿ ಸಂಪೂರ್ಣವಾಗಿ ಆಶೀರ್ವದಿಸಿ 
ಸಹಕರಿಸಿದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ 
ಪ್ರೊ.ಎನ್‌.ಎಂ.ತಳವಾರ್‌ ಹಾಗೂ ಪ್ರೊ. ಮಂಜುನಾಥ್‌, ಪ್ರೊಪೀತಿ ಶ್ರೀಮಂಧರ್‌ 
ಕುಮಾರ್‌, ಡಾ. ನಂಜಯ್ಯ ಹೊಂಗನೂರು, ಡಾ.ರವೀಂದನಾಥ್‌, ಡಾ. ವೆಂಕಟರಮಣ, 
ಡಾ.ಗುರುರತ್ನ ಬಾಬು. ಡಾ.ರೇಣುಕಾ ಹಾಗೂ ಸಂಸ್ಥೆಯ ಎಲ್ಲಾ ಬೋಧಕ ಮತ್ತು 


ಬೋಧಕೇತರ ವರ್ಗದವರು ಹಾಗೂ ಸಂಶೋಧಕರಿಗೆ ನನ್ನ ಹೃತ್ಲೂರ್ವಕ ವಂದನೆಗಳು. 


ನನ್ನ ಸಂಶೋಧನಾ ಪ್ರಬಂಧ ರಚನೆಗೆ ಸಂಪೂರ್ಣ ಸಹಕಾರ ಮತ್ತು ಸೂಕ್ತ 

ಸಲಹೆ ನೀಡಿದ ಮಿತ್ರರುಗಳಾದ ಡಾ.ಕೃಷ್ಣಕುಮಾರ್‌ ಬಿಆರ್‌ 

ಡಾ.ಕಾಳಸ್ಥಾಮಿ.ಎಚ್‌.ಎನ್‌.. ಸೋಮಣ್ಣ, ಸಿದ್ದಯ್ಯ, ಡಾ.ಪೃಟ್ಟಯ್ಯ, ಡಾ.ರಂಗಸ್ತಾಮಿ, 
55) ದೀಬ್ರಿ ON) ವ 

ಲೋಕೇಶ್‌, ರಂಗನಾಥ್‌, ಮಂಜುನಾಥಸ್ವಾಮಿ ಎ.ಎಸ್‌., ಶೀಉದಯ್‌, 

ಪುರಷೋತಮ್‌.ಆರ್‌., ರಾಜೇಂದಕುಮಾರ್‌, ಅರುಣ್‌ಕುಮಾರ್‌, ಶ್ರೀಮತಿ 

ಗಾಯತ್ರಿಪ್ರಸನ್ನ ಜಗದೀಶ್‌.ಬಿ.ಎಸ್‌.. ಮಂಜುನಾಥ್‌ ಪಿ.ಎನ್‌. ಸಂತೋಷ್‌ ಎಲ್‌. 


ಇವರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 


pe) 


ಸದಾ ನನ್ನ ಏಳಿಗೆಯನ್ನೇ ಬಯಸುತ್ತಾ ನನ್ನ ಶೈಕ್ಷಣಿಕ ಹಾಗೂ ಸಂಶೋಧನಾ 
ಕಾರ್ಯಗಳನ್ನು ಪ್ರೋತ್ಸಾಹಿಸಿ, ಆಶೀರ್ವದಿಸುತ್ತಿರುವ ಪೂಜ್ಯ ಮಾತಾಪಿತೃಗಳಾದ 
ಶ್ರೀಮತಿ ನಾಗಮ್ಮ ಮತ್ತು ಲೇಟ್‌ ದುಂಡಯ್ಮನವರಿಗೂ, ನನ್ನ ಅತ್ತೆಮಾವಂದಿರಾದ 


ಶ್ರೀಮತಿ ಶಿವಮ್ಮ ಮತ್ತು ಬೋಗಯ್ಯನವರಿಗೂ, ನನ್ನ ಶ್ರೇಯೋಭಿವೃದ್ಧಿಗೆ 


೩ 
ಸಹಕರಿಸುತ್ತಿರುವ ಅಣ್ಣನಾದ ಶ್ರೀ ಎಸ್‌.ಜಯಪ್ರಕಾಶ್‌ ಮತ್ತು ಅತ್ತಿಗೆಯಾದ 
ಮಹದೇವಿಪ್ರಕಾಶ್‌ರವರಿಗೆ ಹಾಗೂ ಸಹೋದರರಾದ ಶಿವರಾಜು.ಡಿ, ಮಹದೇವಸ್ವಾಮಿ. 


ರೇವಣ್ಣಬಿ.ಡಿ ರವರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. 


ನನ್ನ ಸಂಶೋಧನೆಯ ಆರಂಭದಿಂದ ಅಂತ್ಯದವರೆಗೂ ಸಹಾಯ, ಸಹಕಾರ 
ನೀಡಿ ಸದಾ ಎಚ್ಚರಿಸುತ್ತಿದ್ದ ಸೂಕ್ಷ್ಮ ಮನಸ್ಸಿನವರು, ಸದಾ ನನ್ನ ಜೊತೆಯಲ್ಲಿ 
ಬೆಂಬಲಾವಾಗಿ ನಿಂತು ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಿರುವ ನನ್ನ ಧರ್ಮ 
ಪತ್ನಿಯಾದ ಶ್ರೀಮತಿ ರಾಜೇಶ್ವರಿಗೆ ಹಾಗೂ ನನ್ನ ಮುದ್ದು ಮಕ್ಕಳಾದ ಆಯಿಷ್ನಾನ್‌ 
ಆದ್ಯಾ, ಮುದ್ದು ಪಾಪು ಮತ್ತು ನಾದನಿ ಭಾಮೈದರುಗಳಾದ ಅನುಷಾ ಬಿ, ಹರ್ಷಿತ ಬಿ, 
ವಿಘಫ್ಟೇಶ್‌ ಬಿ. ಇವರುಗಳಿಗೆ ನನ್ನ ಅನಂತ ಧನ್ಯವಾದಗಳು. 


ನನ್ನ ಸಂಶೋಧನಾ ಮಹಾಪ್ರಬಂಧವನ್ನು ಅಂದವಾಗಿ ಮುದ್ರಣ ಮಾಡಿಕೊಟ್ಟ 
ಸರಸ್ಪತಿ ಬುಕ್‌ ಬೈಂಡರ್‌ ರವರಾದ ಮುಖ್ಯಸ್ಥರಾದ ಪ್ರಭಾಕರ್‌ರವರಿಗೆ ವಂದನೆಗಳು. 

ಒಟ್ಟಾರೆ ನನ್ನ ಈ ಸಂಶೋಧನಾ ಪ್ರಬಂಧ ರೂಪಗೊಳ್ಳಲು ಪ್ರತ್ಯೇಕ್ಷವಾಗಿ 
ಪರೋಕ್ಷವಾಗಿ ಬೆಂಬಲ ನೀಡಿದ ಕುಟುಂಬ ವರ್ಗ ಮತ್ತು ಸ್ನೇಹ ಬಹಳಕ್ಕೆ ನನ್ನ ಅನಂತ 


ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. 


ರಂಗಸ್ಟಾಮಿ. ಡಿ 


ಅಧ್ಯಾಯ-1 


ಅಧ್ಯಾಯ-2 


ಅಧ್ಯಾಯ-3 


ಅಧ್ಯಾಯ-4 


ಅಧ್ಯಾಯ-5 


ಅಧ್ಯಾಯ-6 


ಅಧ್ಯಾಯ-7 


ಅಧ್ಯಾಯ-8 


ಅನುಬಂಧ 


ಪರಿವಿಡಿ 


ಪೀಠಿಕೆ: ಅಧ್ಯಯನದ ಸ್ಪರೂಪ, ವ್ಯಾಪ್ತಿ, ಉದ್ದೇಶ, ಮಹತ್ವ, ಇತಿಹಾಸ 


ಸಂಶೋಧನಾ ಮಾರ್ಗ, ಪ್ರಮುಖ ಶಾಸನಗಳ ಸಮೀಕ್ಷೆ ಹಾಗೂ 
ಗಂಥಸೂಚಿಯ ವಿವರಗಳು. 
ಚಾಮರಾಜನಗರ ಜಿಲ್ಲೆಯ ಭೌಗೋಳಿಕ ಲಕ್ಷಣಗಳು 


ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿರುವ ರಾಜಕೀಯ ಮತ್ತು 
ಆಡಳಿತ ವ್ಯವಸ್ಥೆಯ ಸರೂಪ 


[9 


ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿರುವ ರಾಜಕೀಯ ಮತ್ತು 


ಆಡಳಿತ ವ್ಯವಸ್ಥೆಯ ಸ್ವರೂಪ 

ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ವ್ಯಕ್ತವಾಗುವ ಧಾರ್ಮಿಕ 
ಆಚರಣೆಗಳು 

ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ದೊರಕುವ ಸಾಮಾಜಿಕ 
ಪರಿಸ್ಥಿತಿ 

ಚಾಮರಾಜನಗರ ಜಿಲ್ಲೆಯ ಶಾಸನಗಳ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ 
ಮಹತ್ವ 


ಉಪಸಂಹಾರ-ಅಧ್ಯಯನದಿಂದ ಹೊರಹೊಮ್ಮುವ ತೀರ್ಮಾನಗಳು 


ಳ ಛಾಯಾಚಿತ್ರಗಳು 


38-89 


90-119 


120-148 


149-172 


173-201 


201-210 


211-258 


ಅಧ್ಯಾಯ -1 
ಪೀಠಿಕೆ 


ವಿಷಯಪ್ರಸ್ಥಾವನೆ “ಚಾಮರಾಜನಗರ ಜಿಲ್ಲೆಯ ಶಾಸನಗಳ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ 
ಅಧ್ಯಯನವು (ಆರಂಭ ಕಾಲದಿಂದ ಹೊಯ್ಸಳರ ಕಾಲದವರೆಗೆ)” ದಕ್ಷಿಣ ಭಾರತೀಯ 
ಇತಿಹಾಸದಲ್ಲಿ ಒಂದು ಪ್ರಮುಖ ವಿಷಯವಾಗಿದೆ. ಕರ್ನಾಟಕ ರಾಜ್ಯದ ಮೂವತ್ತು 
ಜಿಲ್ಲೆಗಳಲ್ಲಿ ಒಂದಾದ ಚಾಮರಾಜನಗರ ಜಿಲ್ಲೆಯು ಚಾರಿತ್ರಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ 
ತನ್ನದೇ ಆದ ಮಹತ್ತ್ವವನ್ನು ಹೊಂದಿದೆ.ಇದು ಹೊಂದಿರುವ ಐತಿಹಾಸಿಕ ಮತ್ತು ಭೌಗೋಳಿಕ 
ಲಕ್ಷಣದ ಆಧಾರದ ಮೇಲೆ ಇಂದು ಭಾರತದಾದ್ಯಂತ ಹೆಸರುವಾಸಿಯಾಗಿದೆ. 
ಚಾಮರಾಜನಗರ ಜಿಲ್ಲೆಯು ಕರ್ನಾಟಕ ರಾಜ್ಯದ ದಕ್ಷಿಣದ ಗಡಿ ಜಿಲ್ಲೆಯಾಗಿದ್ದು ಮೈಸೂರು 
ಜಿಲ್ಲೆಯಿಂದ 15 ಆಗಸ್ಟ್‌ 1997ರಲ್ಲಿ ಬೇರ್ಪಟ್ಟಿತು." ಈ ಜಿಲ್ಲೆಯು ಚಾಮರಾಜನಗರ, 


ಗುಂಡ್ಲುಪೇಟೆ, ಯಳಂದೂರು ಮತ್ತು ಕೊಳ್ಳೇಗಾಲ ತಾಲ್ಲೂಕುಗಳನ್ನು ಒಳಗೊಂಡಿದೆ. 


1818ರವರೆವಿಗೂ ಚಾಮರಾಜನಗರ ಜಿಲ್ಲೆಯ ಹೆಸರು ' "ಅರಿಕುಠಾರ' ಎಂದೇ 
ಇದ್ದಿತು." ಮೂರನೇ ಕೃಷ್ಣರಾಜ ಒಡೆಯರ್‌ರವರ ತಂದೆಯವರಾದ ಚಾಮರಾಜ 


ಒಡೆಯರ್‌ರವರು ಇಲ್ಲಿ ಜನಿಸಿದ್ದರಿಂದ ಅವರ ನೆನಪಿಗಾಗಿ ಕೃಷ್ಣರಾಜ ಒಡೆಯರವರು 


ಅರಿಕುಠಾರ ಎಂಬ ಊರಿನ ಹೆಸರನ್ನು "ಚಾಮರಾಜನಗರ'ವೆಂದು ಬದಲಾಯಿಸಿ ಇಲ್ಲಿ 
ಶ್ರೀ ಚಾಮರಾಜೇಶ್ವರ ದೇವಸ್ಥಾನವನ್ನು ಕಟ್ಟಿಸಿದರು. ಇದು ಉತ್ತರದಲ್ಲಿ ಮೈಸೂರು ಜಿಲ್ಲೆ, 
ದಕ್ಷಿಣದಲ್ಲಿ ಕೇರಳ, ಪೂರ್ವ ಪಶ್ಚಿಮದಲ್ಲಿ ತಮಿಳುನಾಡು ರಾಜ್ಯಗಳಿಂದ ಸುತ್ತುವರೆದಿದೆ. 
ಚಾಮರಾಜನಗರ ಜಿಲ್ಲೆಗೆ ಸೇರಿದ ಚಾಮರಾಜನಗರ ತಾಲ್ಲೂಕಿನಲ್ಲಿ ಸುಮಾರು 410 
ಶಾಸನಗಳು, ಕೊಳ್ಳೇಗಾಲ ತಾಲ್ಲೂಕಿನಲ್ಲಿ 118, ಗುಂಡ್ಲುಪೇಟೆ ತಾಲ್ಲೂಕಿನಲ್ಲಿ 233 ಮತ್ತು 
ಯಳಂದೂರು ತಾಲ್ಲೂಕಿನಲ್ಲಿ 230 ಒಟ್ಟು 9೨91 ಶಾಸನಗಳು ಈ ಪ್ರದೇಶದ ರಾಜಕೀಯ, 
ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಇತಿಹಾಸದ ಸ್ಥೂಲ 


ಪರಿಚಯವನ್ನು ಮಾಡಿಕೊಳ್ಳಲು ಸಾಧ್ಯವಾಗಿರುವಂತೆ ಶಾಸನಗಳಲ್ಲಿರುವ ಲಿಪಿ ಮತ್ತು 


ಭಾಷೆಗಳು ವಿಕಾಶಗೊಂಡ ವಿವಿಧ ಹಂತಗಳನ್ನು ಗುರುತಿಸಲು ಸಹ ಸಾಧ್ಯವಾಗುತ್ತದೆ. 
ಉದಾಹರಣೆಗೆ ಗಂಗರ ಕಾಲದಲ್ಲಿ ಸಂಸ್ಕೃತ ಕನ್ನಡ, ಚೋಳರ ಕಾಲದಲ್ಲಿ ಸಂಸ್ಕೃತ 
ಕನ್ನಡದೊಂದಿಗೆ ತಮಿಳು ಭಾಷೆಯ ಶಾಸನಗಳು ಸಹ ಚಾಮರಾಜನಗರದಲ್ಲಿ 
ಕಾಣಿಸಿಕೊಂಡವು.ಹೊಯ್ದಳರ ಕಾಲದಲ್ಲಿಯೂ ಸಹ ಇದೇ ಪರಂಪರೆ ಮುಂದುವರಿಯಿತು. 
ಆದರೆ ವಿಜನಗರ ಅರಸರ ಕಾಲದಲ್ಲಿ ತೆಲುಗು ಪ್ರಭಾವದಿಂದ ಕನ್ನಡ ಸಂಸ್ಕೃತ 
ಶಾಸನಗಳೊದಿಗೆ ತೆಲುಗು ಶಾಸನಗಳೂ ಸಹ ಇಲ್ಲಿ ಕಂಡುಬಂದವು.ಹೀಗೆ ಭಾಷಾ 
ವೈವಿಧ್ಯತೆಯ ಹಿನ್ನೆಲೆಯಲ್ಲಿಯೂ ಚಾಮರಾಜನಗರ ಜಿಲ್ಲೆಯ ಶಾಸನಗಳು ಬಹಳ 


ವಿಶಿಷ್ಟವಾಗಿವೆ ಮತ್ತು ಸಂಕೀರ್ಣವೂ ಆಗಿವೆ." 


ಅಧ್ಯಯನದ ಸ್ವರೂಪ 

ಚಾಮರಾಜನಗರ ಜಿಲ್ಲೆಯ ಗತೇತಿಹಾಸವನ್ನು ಪುನರ್‌ರಚಿಸಲು ಇರುವ ಪ್ರಾಕ್ತನ 
ಆಧಾರಗಳಲ್ಲಿ ಶಾಸನಗಳಿಗೆ ಅಗ್ರಸ್ಥಾನ ಸಲ್ಲುತ್ತದೆ.ಈ ಶಾಸನಗಳ ಅಧ್ಯಯನದಿಂದ ಅಲ್ಲಿ 
ಬಾಳಿ ಬದುಕಿದವರ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ 
ಇತಿಹಾಸದ ಸೂಲ ಪರಿಚಯವನ್ನು ಮಾಡಿಕೊಳ್ಳಲು ಸಾಧ್ಯವಾಗಿದೆ. ಹಾಗೆಯೇ ಲಿಪಿ ಮತ್ತು 


ಭಾಷೆಗಳು ಬೆಳೆದು ಬಂದ ರೀತಿಯನ್ನು ಗುರುತಿಸಲೂ ಸಹ ಸಹಕಾರಿಯಾಗುತ್ತದೆ. 


ಆರಂಭಿಕ ಚರಿತ್ರೆಯ ಕಾಲದಿಂದಲೂ ಚಾರಿತ್ರಿಕವಾಗಿ ಚಾಮರಾಜನಗರ ಪ್ರದೇಶವು 
ವಿವಿಧ ಪ್ರಮುಖ ಹಾಗೂ ಸ್ಥಳೀಯ ರಾಜಕೀಯ ಮನೆತನಗಳೊಂದಿಗೆ ಹೊಂದಿದ್ದ ಉತ್ತಮ 
ರಾಜತಾಂತ್ರಿಕ ಸಂಪರ್ಕವು ಚಾಮರಾಜನಗರ ಪ್ರದೇಶದಲ್ಲಿ ಕಂಡುಬರುವ ಹಲವು 
ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಗಳ ವಿಕಾಸಕ್ಕೆ ಸ್ಪಂದಿಸಿದ್ದವು. 
ಚಾಮರಾಜನಗರ ಜಿಲ್ಲೆಯಲ್ಲಿ ದೊರಕುವ ಚಾರಿತ್ರಿಕ ಆಧಾರಗಳನ್ನು ವಿಶೇಷವಾಗಿ 
ಶಾಸನಾಧಾರಗಳನ್ನು ಪರಿಶೀಲಿಸಿದಾಗ ಈ ಪ್ರದೇಶದೊಡನೆ ತಲಕಾಡಿನ ಗಂಗರು, 
ಮಾನ್ಯಖೇಟದ ರಾಷ್ಟ್ರಕೂಟರು, ತಂಜಾವೂರಿನ ಚೋಳರು, ದ್ವಾರಸಮುದ್ರದ ಹೊಯ್ಸಳರು, 


ವಿಜಯನಗರದರಸರು, ಮೈಸೂರು ಒಡೆಯರು, ಉಮ್ಮತ್ತೂರು ಅರಸರು ಮುಂತಾದ 


ಕರ್ನಾಟಕ ಹಾಗೂ ಕರ್ನಾಟಕೇತರ ಪ್ರಬಲ ರಾಜಮನೆತನಗಳು ಹಾಗೂ  ತೆರಕಣಾಂಬಿ, 
ಹದಿನಾಡು, ನಂದ್ಯಾಲ, ಅರಿಕುಠಾರ, ಕೇರಳನಾಡು, ನೀಲಗಿರಿನಾಡ ಪ್ರಭುಗಳು ಮುಂತಾದ 


ಪ್ರಾಂತೀಯ ರಾಜಸಂತತಿಗಳ ಆಳ್ವಿಕೆಗೆ ಒಳಪಟ್ಟಿದ್ದನ್ನು ಈ ಜಿಲ್ಲೆಯ ಶಾಸನಗಳು ತಿಳಿಸುತ್ತವೆ. 


ಚಾಮರಾಜನಗರ ಪ್ರದೇಶವು ಗಂಗ, ಚೋಳ, ಹೊಯ್ಸಳ ಹಾಗೂ ವಿಜಯನಗರದ 
ಆಳ್ಛಿಕೆಯ ಕಾಲಾವಧಿಯಲ್ಲಿ ಅತ್ಯಂತ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದಿತ್ತೆಬುಂದು ಇಲ್ಲಿ 
ಲಭ್ಯವಿರುವ ಅಪಾರ ಪ್ರಮಾಣದ ಶಾಸನಾಧಾರಗಳಿಂದ ತಿಳಿದುಬರುತ್ತದೆ.” ಈ ಜಿಲ್ಲೆಯ 
ಬಹುತೇಕ ಪ್ರಮುಖ ರಾಜಕೀಯ, ಆಡಳಿತಾತ್ಮಕ, ವ್ಯಾಪಾರ, ಕಲಾಸ್ಕ್ಮಾರಕ, ದೇವಾಲಯ 
ಕೇಂದ್ರಗಳು ಈ ಕಾಲಘಟ್ಟದಲ್ಲಿಯೇ ಬೆಳೆದು ಬಂದವೆಂದು ಸಹ ತಿಳಿದುಬರುತ್ತದೆ.ಗಂಗರ 
ಕಾಲದಲ್ಲಿ ಮಲೆಯೂರು (ಕನಕಗಿರಿ), ಅರಿಕುಠಾರ, ಚೋಳರ ಕಾಲದಲ್ಲಿ ಮುಡಿಗೊಂಡ 
ಚೋಳಪುರಂ, ಅಗರ, ಹಿರಿಯೂರು, ಯಳಂದೂರು, ಹೊಯ್ಸಳರ ಕಾಲದಲ್ಲಿ ಉಮ್ಮತ್ತೂರು 
ಮತ್ತು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ತೆರಕಣಾಂಬಿ ಮುಂತಾದವುಗಳು ಈ ಜಿಲ್ಲೆಯ 
ಪ್ರಮುಖ ಪ್ರಾಂತೀಯ ರಾಜಕೀಯ ಹಾಗೂ ಆಡಳಿತ ಕೇಂದ್ರಗಳಾಗಿ ಬೆಳವಣಿಗೆ 


ಹೊಂದಿದವು." 


ಚಾಮರಾಜನಗರ ಜಿಲ್ಲೆಯ ಸಾಂಸ್ಕೃತಿಕ ಇತಿಹಾಸ ಅತ್ಯಂತ ಶ್ರೀಮಂತವಾಗಿ 
ಬೆಳೆಯಲಾರಂಭಿಸಿದುದು ೨ ಮತ್ತು 10ನೇ ಶತಮಾನಗಳಲ್ಲಿ.ಈ ಕಾಲದಲ್ಲಿ ಮತ್ತು 
ವಿಜಯನಗರ ಸಾಮ್ರಾಜ್ಯದ ಪ್ರಾರಂಭದವರೆಗೆ ಶೈವರು ಹಾಗೂ ಜೈನರು 
ಈ ಪ್ರದೇಶದಲ್ಲಿ ಸಾಕಷ್ಟು ಪ್ರಭಾವ ಹೊಂದಿದ್ದರು. ತ್ರಯಂಬಕಪುರ, ಅಗರ, ಮಾಂಬಳ್ಳಿ, 
ಯಳಂದೂರು, ಬಿಳಿಗಿರಿರಂಗನ ಬೆಟ್ಟ, ಮಹದೇಶ್ವರ ಬೆಟ್ಟ, ಕೆಲ್ಲೂರು, ಮೆಲೆಯೂರು 
(ಕನಕಗಿರಿ), ಹರದನಹಳ್ಳಿ, ಹೊಮ್ಮ, ಆಲೂರು, ಕುಣಗಾಲ ಮುಂತಾದ ಕ್ಷೇತ್ರಗಳು ಶೈವ 
ಜೈನರ ಕೇಂದ್ರಗಳಾಗಿ ಬಾಳಿದವು.ಹಾಗಾಗಿ ಈ ಜಿಲ್ಲೆಯಲ್ಲಿ ಹಲವಾರು ಪ್ರಸಿದ್ಧ ಶೈವ ಮತ್ತು 
ಜೈನ ಕ್ಷೇತ್ರಗಳು ಮತ್ತು ಸ್ಮಾರಕಗಳನ್ನು ಈಗಲೂ ಕಾಣಬಹುದು. ರಾಷ್ಟ್ರಕೂಟ 3ನೇ ಕೃಷ್ಣನು 


ತಮಿಳುನಾಡಿನ ಮೇಲೆ ದಾಳಿ ಮಾಡಿದ ತರುವಾಯ ಚೋಳರು ತಲಕಾಡನ್ನು 


ಗೆದ್ದುಕೊಳ್ಳುವವರೆಗೆ ಮತ್ತು ನಂತರದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಪ್ರದೇಶಗಳ 
ನಡುವೆ ಸಾಂಸ್ಕೃತಿಕ ಸಂಬಂಧವೇರ್ಪಟ್ಟಿತು. ಅದುದರಿಂದಲೇ ಈ ಜಿಲ್ಲೆಯಲ್ಲಿ ಬಹುತೇಕ 
ಕನ್ನಡ, ತಮಿಳು, ತಮಿಳು ಮಿಶ್ರಿತ ಕನ್ನಡ ಭಾಷೆಗಳು ವಿಶೇಷವಾಗಿ ಶಾಸನಗಳು ಇಂದಿಗೂ 


ಕಂಡುಬರುತ್ತವೆ.” 


ಗಂಗರು, ಚೋಳರು, ಹೊಯ್ಸಳರು ಮತ್ತು ವಿಜಯನಗರದ ಅರಸರು ಈ ಪ್ರದೇಶದ 
ಆಯಕಟ್ಟಿನ ಮಹತ್ತ್ವವನ್ನು ಅರಿತುಕೊಂಡಿದ್ದರು. ಪೂರ್ವ ಹಾಗೂ ಪಶ್ಚಿಮದ ಕಡಲ 
ತೀರಗಳೊಂದಿಗೆ ವ್ಯಾಪಾರ ವ್ಯವಹಾರಗಳು ಈ ಜಿಲ್ಲೆಯ ಮೂಲಕವಾಗಿಯೇ ಸಾಗುತ್ತಿದ್ದವು. 
ಪ್ರಾಚೀನ ಕಾಲದಿಂದಲೂ ಬಿಳಿಗಿರಿ ಕಣಿವೆ, ಮಹದೇಶ್ವರ ಕಣಿವೆ, ಸತ್ಯಮಂಗಲ ಕಣಿವೆ ಮತ್ತು 
ಗುಂಡ್ಲುಪೇಟೆ ಕೋಜಿಕೊಡು ಮಾರ್ಗಗಳು ಈ ಚಟುವಟಿಕೆಗಳಿಗಾಗಿಯೇ 
ಬಳಕೆಯಾಗುತ್ತಿದ್ದವೆಂಬುದು ಚಾಮರಾಜನಗರ ಪ್ರದೇಶದ ಭೌಗೋಳಿಕ ಮಹತ್ವವನ್ನು 


ಮನದಟ್ಟು ಮಾಡಿಕೊಡುತ್ತವೆ. 


ಶಾಸನಗಳು ಇತಿಹಾಸದ ರಚನೆಯಲ್ಲಿ ಅಧಿಕೃತವಾದ ದಾಖಿಲೆಗಳಾಗಿವೆ.ಒಂದು 
ಕಾಲದಲ್ಲಿ ಇತಿಹಾಸದ ಘಟನೆಗಳಿಗೆ ದಾಖಲೆಗಳಾಗಿ ಸೀಮಿತವಾಗಿ ಬಳಕೆಯಾಗುತ್ತಿದ್ದ 
ಶಾಸನಗಳು ಇಂದು ಬಹುಮುಖೀಯ ಆಯಾಮ ಪಡೆದುಕೊಳ್ಳುತ್ತಿವೆ. ಭಾರತೀಯ 
ಸಂಸ್ಕೃತಿಯನ್ನು ಅಧ್ಯಯನ ಮಾಡುವವರಿಗೆ ಸಂಸ್ಕೃತಿ ಸಾಹಿತ್ಯದಂತೆಯೇ ಶಾಸನ ಸಾಹಿತ್ಯವೂ 
ವಿಷಯಗಳ ಗಣಿಯಾಗಿದೆ.ಭಾರತೀಯರ ಜೀವನ ಮತ್ತು ಆಲೋಚನೆಗಳ ವಿವಿಧ 
ದೃಷ್ಟಿಕೋನಗಳ ಮೇಲೆ ಅವು ಸಾಕಷ್ಟು ಬೆಳಕನ್ನು ಚೆಲ್ಲುತ್ತವೆ.ಭಾರತೀಯ ಸಂಸ್ಕೃತಿಯ 
ಐಕ್ಯತೆಯನ್ನು ಕಾಪಾಡುವುದರಲ್ಲಿ ಇವು ಪ್ರಧಾನ ಪಾತ್ರವಹಿಸಿವೆ. ಪ್ರಾಚೀನ ಇತಿಹಾಸದ 
ಅಭ್ಯಾಸಿಗಳು ತಮ್ಮ ಜ್ಞಾನದ ಕೊರತೆಯನ್ನು ಶಾಸನಗಳ ಅಧ್ಯಯನದಿಂದ 


ಹೋಗಲಾಡಿಸಿಕೊಳ್ಳಬಹುದಾಗಿದೆ ಎಂಬುದು ಅತ್ಯಂತ ಗಮನಾರ್ಹ. 


ವಸಾಹತುಶಾಹಿ ಅಥವಾ ಪೌರ್ವಾತ್ಯವಾದಿ ಭಾರತೀಯ ಸಂಸ್ಕೃತಿ ಅಧ್ಯಯನಕಾರರಿಂದ 


ಭಾರತದಲ್ಲಿ  ಶಾಸನಾಧ್ಯಯನವು ಪ್ರಾರಂಭವಾಯಿತು. 18ನೆಯ ಶತಮಾನದ 


ಉತ್ತರಾರ್ಧದಲ್ಲಿ ಪಾಶ್ಚಾತ್ಯ ವಿದ್ವಾಂಸರಿಂದ ಶಾಸ್ತ್ರೀಯ ಹಾಗೂ ಕ್ರಮಬದ್ದ ಅಧ್ಯಯನ 
ಆರಂಭವಾಯಿತು.ಈ ಸಂಬಂಧವಾಗಿ "ಬಂಗಾಳದ ಏಷ್ಯಾಟಿಕ್‌ ಸೊಸೈಟಿ'ಯ ಸ್ಥಾಪಕನಾದ 
“ಸರ್‌ ವಿಲಿಯಂ ಜೋನ್ಸ್‌', "ಹೆನ್ತಿಕೋಲ್‌ ಬ್ರೂಕ್‌' ಮುಂತಾದವರ ಪ್ರಯತ್ನಗಳನ್ನು 
ಸ್ಮರಿಸಲೇಬೇಕು.ಭಾರತೀಯ ಶಾಸನಗಳ ಸಂಶೋಧನಾ ಇತಿಹಾಸದ ಸ್ವರ್ಣಯುಗವು 
1837ರಲ್ಲಿ ಜೇಮ್‌ಪ್ರಿನ್ನೆಪ್‌ನಿಂದ ಮೊದಲಾಯಿತು. ಭಾರತದ ಪ್ರಾಚೀನ ಚರಿತ್ರೆಯ 
ಪುನರ್ರಚನೆಗಾಗಿ ಶಾಸನ ದಾಖಲೆಗಳನ್ನು ವ್ಯವಸ್ಥೆ ಗೊಳಿಸುವ ಅವಶ್ಯಕತೆಯು 
ಆರಂಭವಾಯಿತು. 

ಈ ಹಿಂದಿನ ಅರಿಕುಠಾರ ಅಥವಾ ಈಗಿನ ಚಾಮರಾಜನಗರ ಜಿಲ್ಲೆಯು 
ಪ್ರಾಕೃತಿಕವಾಗಿ ಎಷ್ಟು ಸಮೃದ್ಧವೋ ಸಾಂಸ್ಕೃತಿಕವಾಗಿ ಅಷ್ಟೇ ಸಂಪದ್ಭರಿತ ಪ್ರದೇಶವು 


ಕೂಡ.ಈ ಜಿಲ್ಲೆಯಲ್ಲಿರುವ ನಾಲು 


) ತಾಲ್ಲೂಕುಗಳು, 16 ಹೋಬಳಿಗಳು ಹಾಗೂ 190 


ಗ್ರಾಮಗಳ ಪೈಕಿ 104 ಗ್ರಾಮಗಳಲ್ಲಿ ಶಾಸನಗಳು ದೊರೆತಿವೆ. ಇವುಗಳಲ್ಲಿ 10 ಶಾಸನಗಳು 
ಸಂಸ್ಕೃತ ಅಥವಾ ಸಂಸ್ಕೃತ ಮತ್ತು ಕನ್ನಡ ಭಾಷೆಯಲ್ಲಿಯೂ, 54 ಶಾಸನಗಳು ತಮಿಳು 
ಭಾಷೆಯಲ್ಲಿಯೂ ರಚಿತವಾಗಿವೆ. ಒಂದು ಶಾಸನ ತಮಿಳು ಮತ್ತು ಕನ್ನಡ ಭಾಷೆಯಲ್ಲಿದೆ. 
ಹೆಚ್ಚಿನವು ಕನ್ನಡ ಲಿಪಿಯಲ್ಲಿದ್ದರೆ, ಕೆಲವು ನಾಗರಿ ಲಿಪಿಯಲ್ಲಿ ಮತ್ತೆ ಕೆಲವು ತಮಿಳು ಹಾಗೂ 
ಗ್ರಂಥ ಲಿಪಿಗಳಲ್ಲಿವೆ. ಈ ಶಾಸನಗಳನ್ನು ವಿವಿಧ ರಾಜವಂಶಗಳ ಅನ್ವಯ 


ವಿಭಜನೆಗೊಳಿಸಿಕೊಂಡು, ಅಂಕಿಅಂಶಗಳ ಪಟ್ಟಿಯನ್ನು ರಚಿಸಲಾಗಿದೆ. 


ಚಾಮರಾಜನಗರ ಜಲ್ಲೆಯ ಶಾಸನಗಳು.1 


ತಾಲ್ಲೂಕುಗಳು | ಗಂಗ ಕ.ಚಾ | ಚೋಳ  ಹೊಯ್ತ್ದಳ ಕ Win 
ನಗರ ಒಡೆಯರು 
ಚಾಮರಾಜನರ 15 01 08 ನಿ 61 25 
ಕೊಳ್ಳೇಗಾಲ 01 -—- 04 24 15 02 
ಯಳಂದೂರು 05 -—- 03 34 13 02 
ಗುಂಡ್ಲುಪೇಟೆ 10 -—- 02 21 34 07 
ು 31 01 17 134 123 36 
ಚಾಮರಾಜನಗರ ಜಲ್ಲೆಯ ಶಾಸನಗಳು.11 
ತಾಲ್ಲೂಕುಗಳು ಉಮ್ಮತ್ತೂರು ನಂದ್ಯಾಲ ಹದಿನಾಡು ಕಳಲೆ | ಇತರೆ (ವಿವಿಧ) 
ಚಾಮರಾಜನರ 09 01 -—- 04 231 
ಕೊಳ್ಳೇಗಾಲ 02 02 | | 068 
ಯಳಂದೂರು 03 ವವಿಜ 03 ~-- 166 
ಗುಂಡ್ಲುಪೇಟೆ 17 ಸ 10 -—- 132 
ಒಟ್ಟು 31 03 13 04 597 
ಬೇರೆಬೇರೆ ಆಕರಗ್ರಂಥಗಳಲ್ಲಿ ಮತ್ತು ಶಾಸನ ಸಂಪುಟಗಳಲ್ಲಿ ಚದುರಿಹೋಗಿದ್ದ 


ಶಾಸನಗಳನ್ನೆಲ್ಲ ಕ್ರೋಢೀಕರಿಸಿ ಹಾಗೂ ಕ್ಷೇತ್ರಕಾರ್ಯದಲ್ಲಿ ಲಭ್ಯವಾದ ಹೊಸ ಶಾಸನಗಳನ್ನು 
Re J pe ಬಿ ಲ್ಲ 


ಸಹ ಸೇರಿಸಿ ಕರ್ನಾಟಕ ಸರಕಾರದ ವತಿಯಿಂದ ಎಫಿಗ್ರಾಫಿಯಾ ಕರ್ನಾಟಕ, ಮೂರು ಮತ್ತು 


ನಾಲ್ಕನೇ ಸಂಪುಟಗಳನ್ನು 1975ರಲ್ಲಿ ಪ್ರಕಟಿಸಲಾಗಿದೆ.” ಅವುಗಳ ಒಟ್ಟು ವಿಶ್ಲೇಷಣಾತ್ಮಕ 


ಅಧ್ಯಯನದಿದ ಚಾಮರಾಜನಗರ ಜಿಲ್ಲೆಯ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ 


ಮರು ಅಧ್ಯಯನ ಅಥವಾ ಇತಿಹಾಸದ ಪುನರ್ರಚನೆಯು ಸಾಧ್ಯವಾಗುತ್ತದೆ. 


ಕ್ರಿ.ಶ. 1818ರವರೆವಿಗೂ "ಅರಿಕುಶಾರ ರಾಜ್ಯ' (ಅರಿ ಎಂದರೆ ಶತ್ರು, ಕುಠಾರ ಎಂದರೆ 
ಕೊಡಲಿ.ಅಂದರೆ ಶತ್ರುಗಳ ಸಂಹಾರ ಎಂದರ್ಥ) ಎಂದೇ ಪ್ರಸಿದ್ಧವಾಗಿದ್ದ ಈಗಿನ 
ಚಾಮರಾಜನಗರ ಜಿಲ್ಲೆಯು ಐತಿಹಾಸಿಕವಾಗಿ ದಕ್ಷಿಣ ಭಾರತದ ಒಂದು ಪ್ರಮುಖ 
ಪ್ರದೇಶವಾಗಿದ್ದು, ಈ ಜಿಲ್ಲೆಯ ಶಾಸನಗಳು ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕವಾಗಿ ಅತ್ಯಂತ 
ಮಹತ್ವದ ಸ್ಥಾನವನ್ನು ಪಡೆದಿವೆ. ಜನ್ಮದಿನದ ನೆನಪಿಗಾಗಿ ಶೃಂಗೇರಿ ಮಠದ 
ಸ್ವಾಮೀಜಿಯವರ ಸ್ಪೂರ್ತಿಯಿಂದ 1828ರಲ್ಲಿ ಶ್ರೀಚಾಮರಾಜೇಶ್ವರ ದೇವಸ್ಥಾನವನ್ನು 
ಚಾಮರಾಜನಗರದ ಹೃದಯ ಭಾಗದಲ್ಲಿ ನಿರ್ಮಿಸಿ, ಅರಿಕುಠಾರ ಎಂಬ ನಾಮಾಂಕಿತವನ್ನು 
ಚಾಮರಾಜನಗರವೆಂದು ಮರುನಾಮಕರಣ ಮಾಡಲಾಯಿತು." 1874 ರಿಂದಲೂ ತಾಲ್ಲೂಕು 
ಕೇಂದ್ರವಾಗಿದ್ದು, 1997 ರಿಂದೀಚೆಗೆ  ಚಾಮರಾಜನಗರವು ಜಿಲ್ಲಾ ಕೇಂದ್ರವಾಗಿ 


ರೂಪುಗೊಂಡಿದೆ.ಅಲ್ಲಿಯವರೆಗೂ ಹೊಂಗನೂರು ತಾಲ್ಲೂಕು ಕೇಂದ್ರವಾಗಿತ್ತು. 


ಕರ್ನಾಟಕವು ಶಾಸನಗಳ ಅಮೂಲ್ಯ ಭಂಡಾರವನ್ನು ಹೊಂದಿರುವುದಲ್ಲದೆ ಇವು 
ನಮ್ಮ ನಾಡಿನ ಸರ್ವತೋಮುಖ ಸಂಶೋಧನೆಯ ನಿರ್ಣಾಯಕ ಫಲಿತಾಂಶಗಳಿಗೆ 
ಪ್ರಾಮಾಣಿಕವಾದ ಹಾಗೂ ಖಚಿತವಾದ ಆಕರಗಳೆಂದು ಪರಿಗಣಿತವಾಗಿವೆ. ನಮ್ಮ 
ಪೂರ್ವಜರು ನಮಗೆ ಬಿಟ್ಟು ಹೋಗಿರುವ ಸಾಹಿತ್ಯಕ ಸಂಪತ್ತು ಸಮೃದ್ಧವಾಗಿದ್ದರೂ ಪ್ರಾಚೀನ 
ಇತಿಹಾಸ, ಸಂಸ್ಕೃತಿ ಹಾಗೂ ಪರಂಪರೆಯ ಸಂಶೋಧನಾ ಅಧ್ಯಯನದ ಎಲ್ಲಾ ಮಾರ್ಗಗಳಿಗೆ 
ಶಾಸನಗಳು ಮುಖ್ಯ ಆಧಾರಗಳಾಗಿವೆ. ಈ ಶಾಸನಗಳ ಇತಿಹಾಸವು ಕ್ರಿ.ಪೂ.3ನೆಯ 


ಶತಮಾನದಲ್ಲಿ "ಭಾರತದ ಶಾಸನಗಳ ಪಿತಾಮಹ' ಎಂದೇ ಗೌರವಿಸಲ್ಪಡುವ ಅಶೋಕ 
ಮೌರ್ಯನ ಧರ್ಮ ಶಾಸನಗಳ ಮೂಲಕ ಆರಂಭಗೊಂಡು ಭಾಷೆ, ಲಿಪಿ ಹಾಗೂ ವಿಷಯ 


ವೈವಿಧ್ಯತೆಗಳೊಂದಿಗೆ ನಿರಂತರವಾಗಿ ಬೆಳವಣಿಗೆ ಪಡೆಯುತ್ತಾ ಬಂದಿರುವ ಇವುಗಳ ಸಂಖ್ಯೆ 


ಒಂದು ಲಕ್ಷವನ್ನು ದಾಟಿದೆ.” ಈ ಹಿನ್ನೆಲೆಯಲ್ಲಿ “ಚಾಮರಾಜನಗರ ಜಿಲ್ಲೆಯ ಶಾಸನಗಳ 


ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಅಧ್ಯಯನವು (ಆರಂಭ ಕಾಲದಿಂದ ಹೊಯ್ಯಳರ್‌ 


ಕಾಲದವರೆಗೆ” ಅತ್ಯಂತ ಅವಶ್ಯಕವಾಗಿದೆ ಮತ್ತು ಆಸಕ್ತಿದಾಯಕವಾಗಿದೆ. 


ದಕ್ಸಿಣ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಅನೇಕ 
ರಾಜಮನೆತನಗಳ ಅಧ್ಯಯನವು ಇತಿಹಾಸಕಾರರ ಆಸಕ್ತಿಯ ವಿಷಯಗಳಾಗಿದ್ದವು.ವಿವಿಧ 
ರಾಜಮನೆತನಗಳ ರಾಜಕೀಯ ಸಾಧನೆಯ ಜೊತೆಗೆ ಆ ಮನೆತನಗಳು ಬೀರಿದ ಸಾಂಸ್ಕೃತಿಕ 
ಪ್ರಭಾವವನ್ನು ಕುರಿತು ಹೆಚ್ಚಿನ ಅಧ್ಯಯನಗಳು ನಡೆದಿಲ್ಲವೆಂದು ಹೇಳಬಹುದು.ವಿವಿಧ 
ರಾಜಮನೆತನಗಳು ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಆಚರಣೆಗೆ ತಂದು ಬಿಟ್ಟು ಹೋಗಿರುವ 
ಕೆಲವು ವಿಶಿಷ್ಟ ಸಾಂಸ್ಕೃತಿಕ ಪ್ರಕಾರಗಳನ್ನು ಅಧ್ಯಯನಕ್ಕೆ ಒಳಪಡಿಸುವ ಮೂಲಕ ಒಂದು 
ಪ್ರದೇಶದ ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಯಂತಹ ವೈವಿಧ್ಯಮಯ ಸಾಂಸ್ಕೃತಿಕ 


ಪರಂಪರೆಯುಳ್ಳ ಪ್ರಾದೇಶಿಕ ಇತಿಹಾಸವನ್ನು ಅಧ್ಯಯನಕ್ಕೆ ಒಳಪಡಿಸಬಹುದಾಗಿದೆ. 


ಒಂದು ಪ್ರದೇಶದ ಸಾಹಿತ್ಯ, ಸಂಸ್ಕೃತಿ, ಇತಿಹಾಸವನ್ನು ಅಧ್ಯಯನ ಮಾಡಲು 
ಶಾಸನಗಳು ಬಹು ಮುಖ್ಯವಾದ ಆಕರಗಳಾಗಿ ಪರಿಗಣಿಸಲ್ಪಡುತ್ತವೆ. ವಿವಿಧ ಸಮುದಾಯಗಳ 
ಆರ್ಥಿಕ ಚಟುವಟಿಕೆಗಳು, ಧಾರ್ಮಿಕ ಆಚರಣೆಗಳು ಮತ್ತು ನಂಬಿಕೆಗಳೊಂದಿಗೆ ಸಾಮಾಜಿಕ 
ಆಚಾರ-ವಿಚಾರಗಳು, ಜೀವನದ ರೀತಿ-ನೀತಿಗಳನ್ನು ತಿಳಿದುಕೊಳ್ಳಲು ಸಾಹಿತ್ಯ ಗ್ರಂಥಗಳು 
ಸಹಕಾರಿಯಾಗಿರುತ್ತವೆ. ಅದರಂತೆ ಶಾಸನಗಳು ಸಹ ಆಯಾ ಪ್ರದೇಶವನ್ನು ಆಳಿದ 
ರಾಜಮನೆತನದ ರಾಜಕೀಯ ವ್ಯವಸ್ಥೆ ಮತ್ತು ಆಡಳಿತ ಪದ್ದತಿಗಳು, ಧಾರ್ಮಿಕ ಪರಿಸ್ಥಿತಿ, 
ಸಾಮಾಜಿಕ ಜೀವನ, ಆರ್ಥಿಕ ಚಟುವಟಿಕೆಗಳಾದ ಕೃಷಿ, ವಸ್ತುಗಳ ಉತ್ಪಾದನೆ, ವ್ಯಾಪಾರ, 
ವ್ಯವಹಾರ ಮುಂತಾದ ಸಂಗತಿಗಳನ್ನು ಕುರಿತ ಮಾಹಿತಿಗಳನ್ನು ಒದಗಿಸುತ್ತವೆ” ಈ 
ಹಿನ್ನೆಲೆಯಲ್ಲಿ “ಚಾಮರಾಜನಗರ ಜಿಲ್ಲೆಯ ಶಾಸನಗಳ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ 
ಅಧ್ಯಯನವನ್ನು (ಆರಂಭ ಕಾಲದಿಂದ ಹೊಯ್ಸಳರ ಕಾಲದವರೆಗೆ) ಕೈಗೊಳ್ಳಲು 


ನಿರ್ಧರಿಸಲಾಗಿದೆ. 


ಅಧ್ಯಯನದ ವ್ಯಾಪ್ತಿ 
ಪ್ರಸ್ತುತ ಸಂಶೋಧನಾ ವಿಷಯವಾದ “ಚಾಮರಾಜನಗರ ಜಿಲ್ಲೆಯ ಶಾಸನಗಳ 


ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಅಧ್ಯಯನವನ್ನು ಆರಂಭ ಕಾಲದಿಂದ ಹೊಯ್ಸಳರ ಕಾಲದ 


ಚೌಕಟ್ಟಿನಲ್ಲಿ” ಅಧ್ಯಯನ ಮಾಡಲಾಗಿದೆ. ಅಧಿಕೃತವಾಗಿ ಶಾಸನಗಳು ಲಭ್ಯವಾಗುವ ಗಂಗರ 
ಕಾಲದಿಂದ ಹೊಯ್ದಳರ ಕಾಲದವರೆಗೆ ಅಧ್ಯಯನ ನಡೆಸಲಾಗಿದೆ. ಗಂಗರು, ಚೋಳರು 
ಮತ್ತು ಹೊಯ್ಸ್ದಳರಂತಹ ಪ್ರಬಲ ರಾಜಮನೆತನಗಳು ಹಾಗೂ ಸಮಕಾಲೀನ ಸ್ಥಳೀಯ 
ಅಥವಾ ಅರಸು ಮನೆತನಗಳಾದ ಉಮ್ಮತ್ತೂರು ಅರಸರು, ಹದಿನಾಡು ಪ್ರಭುಗಳು, 
ಅರಿಕುಶಾರ ರಾಜ್ಯ ಮುಂತಾದವರ ಕೊಡುಗೆ ಮತ್ತು ಸಾಧನೆಗಳನ್ನು ಕುರಿತು ಚರ್ಚಿಸಲಾಗಿದೆ. 
ಹೊಯ್ಸಳರ ಕಾಲದವರೆಗೆ ಮಾತ್ರ ಅಧ್ಯಯನ ವ್ಯಾಪ್ತಿಯು ಮಿತಿಗೊಂಡಿದರು ಅಲ್ಲಲ್ಲಿ 
ಸಾಂದರ್ಭಿಕವಾಗಿ ವಿಜಯನಗರ, ಮೈಸೂರು ಒಡೆಯರು, ತೆರಕಣಾಂಬಿ ರಾಜ್ಯ 
ಮುಂತಾದವರ ಕಾಲದ ಶಾಸನಗಳನ್ನು ಸಹ ಉಲ್ಲೇಖಿಸಿ ಅಧ್ಯಯನ ಮಾಡಲಾಗಿದೆ. ಅಂದರೆ 
ಒಂದು ದೇಶದ ಅಥವಾ ಪ್ರದೇಶದ ಇತಿಹಾಸವನ್ನು ಅರಿಯಲು ಹಾಗೂ ದಾಖಲಿಸಲು ಅಲ್ಲಿ 
ಕಂಡು ಬರುವ ಸಾಹಿತ್ಯ ಮತ್ತು ಪ್ರಾಕ್ತನ ಆಧಾರಗಳು ತುಂಬಾ ಮುಖ್ಯವಾಗಿವೆ ಎಂಬುದನ್ನು 
ಈಗಾಗಲೇ ಪ್ರಖ್ಯಾತ ಸಾಹಿತಿಗಳಾದ ಚಿದಾನಂದ ಮೂರ್ತಿ, ಕಲ್ಬುರ್ಗಿ, ತಿಪ್ಪೇರುದ್ರಸ್ವಾಮಿ 
ಮುಂತಾದವರು ಸಾಧಿಸಿ, ಸಾಬೀತು ಮಾಡಿದ್ದಾರೆ. ಅವರ ಸಾಂಸ್ಕೃತಿಕ ಅಧ್ಯಯನದ 
ಆಧಾರಗಳಲ್ಲಿ ಶಾಸನಗಳಿಗೆ ವಿಶೇಷವಾದ ಸ್ಥಾನವಿದೆ. ಕರ್ನಾಟಕದ ಐತಿಹಾಸಿಕ ಹಾಗೂ 
ಸಾಂಸ್ಕೃತಿಕ ಇತಿಹಾಸವನ್ನು ರೂಪಿಸಲು ಶಾಸನಗಳ ಪಾತ್ರ ಅತ್ಯಂತ ಮಹತ್ವವಾದದ್ದು 


ಎಂಬುದು ಈಗಾಗಲೆ ಪ್ರಕಟವಾಗಿದೆ.” 


ಶಾಸನ ಎಂಬ ಪದವನ್ನು ಆಂಗ್ಲ ಪದವಾದ(Mnscription)ಎಂಬ ಪದಕ್ಕೆ 
ಸಮನಾರ್ಥವಾಗಿ ಬಳಸಲಾಗುತ್ತದೆ. 1nscr1pt1on ಎಂದರೆ ಬಹುಕಾಲ ಉಳಿಯಬಲ್ಲ 
ಶಾಶ್ವತವಾದ ವಸ್ತುವಿನ(ಶಿಲೆ ಅಥವಾ ಲೋಹ ಫಲಕಗಳ) ಮೇಲೆ ಕೊರೆಯಲ್ಪಡುವ ಬರಹ 


ಎಂದರ್ಥ. ಭೂಜ ಪತ್ರ, ತಾಳೇಗರಿ, ಶಿಲೆ, ತಾಮ್ರ, ಬೆಳ್ಳಿ, ಕಂಚು ಮುಂತಾದ ಗಟ್ಟಿಯಾದ 


ವಸ್ತುವಿನ ಮೇಲೆ ಕೊರೆಯಲ್ಪಟ್ಟ ಬರಹಗಳು ಶಾಸನವಾಗಿದೆ. ಶಾಸನ ರೂಪವು "ಶಾಸ್‌' 
ಎಂಬ ಧಾತುವಿನಿಂದ ಬಂದದ್ದಾಗಿದ್ದು ಇದು ಆಜ್ಞೆ ಮಾಡು, ಶಿಕ್ಸಿಸು, ನಿಯಂತ್ರಿಸು 
ಮೊದಲಾದ ಅರ್ಥಗಳನ್ನು ಹೊಂದಿದೆ. ಶಾಸನ ಎಂಬ ಪದವನ್ನು ರಾಜಾಜ್ಞೆ ಎಂಬ 
ಅರ್ಥದಲ್ಲಿಯೂ ಸಹ ಪ್ರಯೋಗ ಮಾಡಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಶಾಸನಗಳು ಒಂದು 
ಪ್ರದೇಶದ ಇತಿಹಾಸವನ್ನು ತಿಳಿಸುವುದರೊಂದಿಗೆ ಆ ಪ್ರದೇಶದ ಒಟ್ಟು ಸಾಂಸ್ಕೃತಿಕ 
ಸಂದರ್ಭಗಳನ್ನು ಸಹ ತಿಳಿಸುತ್ತವೆ. ಈ ಹಿನ್ನೆಲೆಯಲ್ಲಿ ಶಾಸನಗಳ ಬಗೆಗಿನ ಅಧ್ಯಯನದ 


ಕುತೂಹಲ ಮತ್ತು ಆಸಕ್ತಿಯಿಂದ ಪ್ರಸ್ತುತ ಸಂಶೋಧನಾ ಕಾರ್ಯವನ್ನು ಕೈಗೊಳ್ಳಲಾಗಿದೆ. 


fifo) 0 


ಯಾವುದೇ ಒಂದು ನಿರ್ದಿಷ್ಟ ಹಾಗೂ ಉದ್ದೇಶಪೂರ್ವಕವಾದ ಸಂಶೋಧನೆ 
ಯಶಸ್ಸು ಕಾಣಬೇಕಾದರೆ ಆ ಸಂಶೋಧನೆಗೊಂದು ವ್ಯಾಪ್ತಿ ಅಥವಾ ಮಿತಿ ಇರುವುದು ಬಹು 
ಮುಖ್ಯ.ಇಲ್ಲದಿದ್ದರೆ ಅಧ್ಯಯನವು ಗೊಂದಲವಾಗಿ ಸಂಶೋಧಕರನ್ನು ಗುರಿ ತಪ್ಪಿಸುತ್ತದೆ. 
ನಿರ್ಧಿಷ್ಟ ವ್ಯಾಪ್ತಿಯಲ್ಲಿ ರೂಪುಗೊಂಡ ಸಂಶೋಧನೆ ಮಾತ್ರ ಕ್ರಮಬದ್ಧವಾದ ಹಾಗೂ 
ಸ್ಪಷ್ಟವಾದ ಅಧ್ಯಯನವನ್ನು ಕಟ್ಟಿಕೊಡಲು ಸಾಧ್ಯವಾಗುತ್ತದೆ. ಪ್ರಸ್ತುತ ಅಧ್ಯಯನದ 
ಶೀರ್ಷಿಕೆಯಲ್ಲಿ ಸೂಚಿಸುವಂತೆ ಸಂಶೋಧನೆಯು ಚಾಮರಾಜನರ ಜಿಲ್ಲೆಯ ಭೂ ಪ್ರದೇಶಕ್ಕೆ 


ಮಾತ್ರ ಸೀಮಿತವಾಗಿದೆ.ಪ್ರಸ್ತುತ ಚಾಮರಾಜನಗರ ಜಿಲ್ಲೆಯ ನಾಲು 


) ತಾಲ್ಲೋಕುಗಳಲ್ಲಿ 


ಕಂಡುಬರುವ ಶಾಸನಗಳನ್ನು ಮಾತ್ರ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 


ಚಾಮರಾಜನಗರ ಜಿಲ್ಲಾ ಪ್ರದೇಶವನ್ನು ಆಳಿದ ವಿವಿಧ ರಾಜಮನೆತನಗಳಾದ 
ಗಂಗರು, ಕಲ್ಯಾಣಿ ಚಾಲುಕ್ಕರು, ಚೋಳರು, ಹೊಯ್ಸಳರು, ಉಮ್ಮತ್ತೂರು ಅರಸರು ಹಾಗೂ 
ಸ್ಥಳೀಯ ಅರಸರ ಆಳ್ವಿಕೆಗೆ ಅನ್ವಯಿಸಿ, ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವ 
ಶಾಸನಗಳ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಸಂಶೋಧನೆಯ ಅಥವಾ 
ಅಂಕಿಅಂಶಗಳ ಅಧ್ಯಯನಕ್ಕೆ 14ನೆ ಶತಮಾನದವರೆಗೆ ಸೀಮಿತಗೊಳಿಸಲಾಗಿದೆ. ಮೇಲ್ಕಂಡ 4 
ತಾಲ್ಲೂಕುಗಳಿಂದ ಒಟ್ಟು 991 ಶಾಸನಗಳನ್ನು ಅಧ್ಯಯನ ಮಾಡಿ, ಆ ಶಾಸನಗಳಲ್ಲಿ 


ಪ್ರಮುಖವಾಗಿ ಕಂಡುಬರುವ ಫಲಿತಗಳನ್ನು ಕೂಡಾ ದಾಖಲಿಸಲಾಗಿದೆ. ಆದುದರಿಂದ ಪ್ರಸ್ತುತ 


10 


ಸಂಶೋಧನಾ 


ನಡೆಸಲಾಗಿದೆ. 


ಅಧ್ಯಾಯ-1 


ಅಧ್ಯಾಯ-2 


ಅಧ್ಯಾಯ-3 


ಅಧ್ಯಾಯ-4 


ಅಧ್ಯಾಯ-5 


ಅಧ್ಯಾಯ-6 


ಅಧ್ಯಾಯ-7 


ಅಧ್ಯಾಯ-8 


ವಿಷಯವನ್ನು ಒಟ್ಟು ಎಂಟು ಅಧ್ಯಾಯಗಳಾಗಿ ವಿಭಜಿಸಿಕೊಂಡು ಅಧ್ಯಯನ 


ಪೀಠಿಕೆ: ಅಧ್ಯಯನದ ಸ್ವರೂಪ, ವ್ಯಾಪ್ತಿ ಉದ್ದೇಶ, ಮಹತ್ವ, ಇತಿಹಾಸ 


ಸಂಶೋಧನಾ ಮಾರ್ಗ, ಪ್ರಮುಖ ಶಾಸನಗಳ ಸಮೀಕ್ಲೆ ಹಾಗೂ 
ಗ್ರಂಥಸೂಚಿಯ ವಿವರಗಳು. 


ಚಾಮರಾಜನಗರ ಜಿಲ್ಲೆಯ ಭೌಗೋಳಿಕ ಲಕ್ಷಣಗಳು 
ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿರುವ ರಾಜಕೀಯ ಮತ್ತು 
ಆಡಳಿತ ವ್ಯವಸ್ಥೆಯ ಸ್ವರೂಪ 

® ವೆ 


ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ದಾಖಲಾಗಿರುವ ಆರ್ಥಿಕ 
ಅಂಶಗಳು 


ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ವ್ಯಕ್ತವಾಗುವ ಧಾರ್ಮಿಕ 
ಆಚರಣೆಗಳು 
ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ದೊರಕುವ ಸಾಮಾಜಿಕ 


ಪರಿಸಿತಿ 
ಥಿ 


ಚಾಮರಾಜನಗರ ಜಿಲ್ಲೆಯ ಶಾಸನಗಳ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ 


ಮಹತ್ವ 


ಉಪಸಂಹಾರ-ಅಧ್ಯಯನದಿಂದ ಹೊರಹೊಮ್ಮುವ ತೀರ್ಮಾನಗಳು 


ಮೊದಲನೆಯ ಅಧ್ಯಾಯವು ಪೀಠಿಕೆಯಾಗಿದ್ದು ಇದು ಅಧ್ಯಯನದ ಸ್ವರೂಪ, ವ್ಯಾಪ್ತಿ, 


ಉದ್ದೇಶ ಹಾಗೂ ಮಹತ್ವ, ಇತಿಹಾಸ ಸಂಶೋಧನಾ ಮಾರ್ಗವನ್ನು ಒಳಗೊಂಡಿರುತ್ತದೆ. 


ಸಂಶೋಧನೆಯಲ್ಲಿ ಅನುಸರಿಸಬಹುದಾದ ಇತಿಹಾಸ ಸಂಶೋಧನಾ ಮಾರ್ಗ, ದೊರಕುವ 


ದತ್ತಾಂಶಗಳು ಅಥವಾ ಆಧಾರಗಳು, ಪ್ರಮುಖವಾಗಿ ಲಭ್ಯವಿರುವ ಕನ್ನಡ ಹಾಗೂ ಇತರೆ 


11 


ಭಾಷೆಗಳಲ್ಲಿರುವ ಶಾಸನಗಗಳನ್ನು ಕುರಿತು ಚರ್ಚಿಸಲಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ 
ಕನ್ನಡ ಭಾಷೆಯ ಶಾಸನಗಳಲ್ಲದೆ ಸಂಸ್ಕೃತ, ತಮಿಳು, ತೆಲುಗು ಶಾಸನಗಳು ಕಂಡುಬರುತ್ತವೆ. 
ಈ ಹಿನ್ನೆಲೆಯಲ್ಲಿ ಇವುಗಳ ಭಾಷಿಕ ನೆಲೆಯನ್ನು ಸಹ ಅಧ್ಯಯನ ಮಾಡಲಾಗಿದೆ. 
ಉದಾಹರಣೆಗೆ ದಕ್ಸಿಣ ಕರ್ನಾಟಕಕ್ಕೆ ಚೋಳರ ಆಗಮನದಿಂದ ಚಾಮರಾಜನಗರ ಜಿಲ್ಲೆಯ 
ಶಾಸನಗಳಲ್ಲಿ ತಮಿಳು ಭಾಷೆ ಮತ್ತು ಲಿಪಿಯ ಪ್ರಭಾವವನ್ನು ಕಾಣಬಹುದು.ಇದು 
ಹೊಯ್ಸಳರ ಕಾಲದಲ್ಲಿಯೂ ಮುಂದುವರೆದಿದೆ. ವಿಜಯನಗರದ ಅರಸರ ಆಳ್ವಿಕೆಯ 
ಪ್ರಭಾವದಿಂದ ತೆಲುಗು ಭಾಷೆಯ ಶಾಸನಗಳನ್ನು ಈ ಜಿಲ್ಲೆಯಲ್ಲಿ ಕಾಣಬಹುದಾಗಿದೆ. ಅಂದರೆ 
ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ಈ ಜಿಲ್ಲೆಯ ಇತಿಹಾಸ, ಪರಂಪರೆ, ಸಂಸ್ಕೃತಿ, ಸಂಪ್ರದಾಯ 
ಮೊದಲಾದವುಗಳನ್ನು ಅಧ್ಯಯನ ಮಾಡಲು ಇಲ್ಲಿ ದೊರೆತಿರುವ ಶಾಸನಗಳ ಭಾಷಿಕ ಮತ್ತು 
ಸಾಹಿತಿಕ ಅಧ್ಯಯನವು ಬಹಳ ಪರಿಣಾಮಕಾರಿಯಾಗಿದೆ ಎಂಬುದನ್ನು ಕುರಿತು 


ಚರ್ಚಿಸಲಾಗಿದೆ. 


ಎರಡನೆಯ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಭೌಗೋಳಿಕ ಲಕ್ಷಣಗಳು 
ಮತ್ತು ಅವುಗಳ ಪ್ರಭಾವವನ್ನು ಕುರಿತು ಸಂಕ್ಷಿಪ್ತವಾಗಿ ಅಧ್ಯಯನ ನಡೆಸಲಾಗಿದೆ. ಈ ಜಿಲ್ಲೆಗೆ 


ಸೇರಿದ ನಾಲು 


i ತಾಲ್ಲೂಕುಗಳಾದ ಚಾಮರಾಜನಗರ, ಕೊಳ್ಳೇಗಾಲ, ಯಳಂದೂರು, 


ಗುಂಡ್ಲುಪೇಟೆ ಈ ಪ್ರದೇಶಗಳು ದಕ್ಷಿಣ ಕರ್ನಾಟಕದ ತುತ್ತತುದಿಯಲ್ಲಿವೆ ಮತ್ತು ಪೂರ್ವ 
ಪಶ್ಚಿಮ ಘಟ್ಟಗಳು ಸಂಧಿಸುವ ಆಯಕಟ್ಟಿನ ಪ್ರದೇಶಗಳಗಿವೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ, 
ತಮಿಳುನಾಡು, ಕೇರಳರಾಜ್ಯಗಳು ಸಂಧಿಸುವ ಈ ಜಿಲ್ಲಾ ಪ್ರದೇಶವು ಆಯಕಟ್ಟಿನ 
ಗಡಿಪ್ರದೇಶವು ಹೌದು. ಆದುದರಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ಶಾಸನಗಳು ದೊರೆತ 
ವಿವಿಧ ಸ್ಥಳಗಳು, ಪ್ರಸಿದ್ಧ ರಾಜಕೀಯ ಸಂತತಿಗಳು, ಪ್ರಮುಖ ರಾಜರು, ವಿವಿಧ ಭಾಷೆ 
ಮತ್ತು ಲಿಪಿಗಳಾದ ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು ಭಾಷೆಗಳ ಸಂಪರ್ಕ ಹಾಗೂ 


ಪ್ರಭಾವವನ್ನು ಕುರಿತು ಚರ್ಚಿಸಲು ಮೀಸಲಿಡಲಾಗಿದೆ. 


12 


ಮೂರನೆಯ ಅಧ್ಯಾಯವು ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ಕಂಡುಬರುವ 
ರಾಜಕೀಯ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಗಳ ಸ್ವರೂಪವನ್ನು ಪ್ರಮುಖ ಅರಸು 
ಮನೆತನಗಳಾದ ಗಂಗರು, ಚೋಳರು, ಹೊಯ್ಸಳರು, ಉಮ್ಮತ್ತೂರು ಅರಸರು ಹಾಗೂ 
ಸ್ಥಳೀಯ ಅರಸರ ಆಳ್ವಿಕೆಯ ಹಿನ್ನೆಯಲ್ಲಿ ಪರಿಶೀಲಿಸಲಾಗಿದೆ. ಆದಾಗ್ಯೂ ಸಾಂದಭಿಕವಾಗಿ 


ವಿಜಯನಗರದ ಅರಸರು, ಮೈಸೂರು ಒಡೆಯರು ಮುಂತಾದವರ ಶಾಸನಗಳ 


ಪ್ರಾಮುಖ್ಯತೆಯನ್ನು ಉಲ್ಲೇಖಿಸಿ, ಚರ್ಚಿಸಲಾಗಿದೆ. 


ನಾಲ್ಕನೆಯ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ಕಂಡುಬರುವ 
ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡಲಾಗಿದೆ. ಆರ್ಥಿಕ ಚಟುವಟಿಕೆಗಳಾದ 
ವ್ಯವಸಾಯ, ನೀರಾವರಿ ಪದ್ಧತಿ, ಬೆಳೆ ಪದ್ಧತಿ, ಮಾರುಕಟ್ಟೆ ವ್ಯವಸ್ಥೆ, ವರ್ತಕ ಸಮುದಾಯ, 
ನಾಣ್ಯ ಪದ್ಧತಿ, ವಾಣಿಜ್ಯ ವ್ಯಾಪಾರ, ಸುಂಕ, ತೆರಿಗೆ ಮೊದಲಾದ ಅಂಶಗಳನ್ನು ಕುರಿತು 


ವಿವರಿಸಲಾಗಿದೆ. 


ಐದನೆಯ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ಕಂಡುಬರುವ 
ಧಾರ್ಮಿಕ ವಿಧಿವಿಧಾನಗಳು, ಆರಾಧನಾ ಪದ್ಧತಿ ಹಾಗೂ ಆಚರಣೆಗಳನ್ನು ಕುರಿತು 
ಪರಿಶೀಲಿಸಲಾಗಿದೆ. ಶೈವಧರ್ಮ, ಜೈನಧರ್ಮ, ವೈಷ್ಣವಧರ್ಮ ಹಾಗೂ ಇನ್ನಿತರ 


ಧರ್ಮಗಳ ಪ್ರಸಾರ ಹಾಗೂ ಧಾರ್ಮಿಕ ಆಚರಣೆಗಳ ಬಗ್ಗೆ ಚರ್ಚಿಸಲಾಗಿದೆ. 


ಆರನೆಯ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ದೊರಕುವ 
ಸಾಮಾಜಿಕ ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತೆ ಆರ್ಥಿಕ ಚಟುವಟಿಕೆಗಳು ಆಧಾರಿತ ಸಮಾಜ 
ರಚನೆ, ಕುಲಾಧಾರಿತ ಕುಟುಂಬ ಪದ್ದತಿ, ವಿವಾಹ, ಜಾತಿಪದ್ಧತಿ, ಸ್ತ್ರೀಯರ ಸ್ಥಾನಮಾನಗಳು, 


ಉಡುಗೆ ತೊಡುಗೆ, ಆಭರಣಗಳು, ಆಹಾರ ಪಾನೀಯ, ವೃತ್ತಿ ಪದ್ದತಿ ಮುಂತಾದವುಗಳನ್ನು 
ಕುರಿತು ಅಧ್ಯಯನ ಮಾಡಲಾಗಿದೆ. ವಿಶೇಷವಾಗಿ ಅಗ್ರಹಾರ, ಶೈಕ್ಷಣಿಕ ಸ್ವರೂಪ, 
ಮಠಮಾನ್ಯಗಳು ಮುಂತಾದವುಗಳು ಸಾಮಾಜಿಕ ಜೀವನದಲ್ಲಿ ವಹಿಸಿದ ಪಾತ್ರವನ್ನು ಕುರಿತು 


ಪರಾಮರ್ಶಿಸಲಾಗಿದೆ. 


13 


ಏಳನೆಯ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವ ಶಾಸನಗಳ 
ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಭಾಷೆ, ಸಾಹಿತ್ಯ, ಲಿಪಿ ಮುಂತಾದ ವಿಕಾಶಗಳ 
ಹಿನ್ನೆಲೆಯಲ್ಲಿ ಚರ್ಚಿಸಲಾಗಿದೆ. ರಾಜಕೀಯ ಹಾಗೂ ಆಡಳಿತಾತ್ಮಕ ವಿಷಯಗಳು, ಆರ್ಥಿಕ 
ಚಟುವಟಿಕೆಗಳು, ಸಾಮಾಜಿಕ ಜೀವನ, ಧಾರ್ಮಿಕ ಆಚರಣೆಗಳು ಮುಂತಾದ ಸಾಂಸ್ಕೃತಿಕ 
ಪರಂಪರೆಯ ವಿಕಾಶದ ಹಿನ್ನೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವ ಶಾಸನಗಳು 


ಮಹತ್ವವನ್ನು ಕುರಿತು ವಿವರಿಸಲಾಗಿದೆ. 


ಎಂಟನೆಯ ಅಧ್ಯಾಯವು ಉಪಸಂಹಾರ ರೂಪದಲ್ಲಿದ್ದು, ಅಧ್ಯಯನದಿಂದ 
ಹೊರಹೊಮ್ಮುವ ಘೆಲಿತಾಂಶಗಳನ್ನು ಗುರುತಿಸಲಾಗಿದ್ದು,""ಚಾಮರಾಜನಗರ ಜಿಲ್ಲೆಯ 
ಶಾಸನಗಳ ಸಾಂಸ್ಕೃ ತಿಕ ಅಧ್ದಯನವನು ಕರ್ನಾಟಕ ಹಾಗೂ ದಕಿಣ ಬಾರತೀಯ ಚಾರಿತಿಕ 
೨) ) ೩ _ ತ್‌, 


ಹಾಗೂ ಪಾರಂಪರಿಕ ಮಹತ್ವದ ಹಿನ್ನೆಲೆಯೊಂದಿಗೆ ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ. 


ಅಧ್ಯಯನದ ಉದ್ದೆ €ಶ 

ಹಿಂದುಳಿದ ಜಿಲ್ಲೆಯೆಂಬ ಹೆಸರನ್ನು ಪಡೆದಿದ್ದರೂ ಭವ್ಯ ಪರಂಪರೆಯ 
ಇತಿಹಾಸವನ್ನು ಹೊಂದಿರುವ ಚಾಮರಾಜನಗರ ಜಿಲ್ಲೆಯು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ 
ವಲಯಕ್ಕೆ ನೀಡಿದ ಕೊಡುಗೆ ಅಪಾರವಾದುದು. ಚಾಮರಾಜನಗರ ಜಿಲ್ಲೆಯ ಭೌಗೋಳಿಕ 
ಲಕ್ಷಣಗಳನ್ನು ಅವಲೋಕಿಸಿದಾಗ ಭಾರತದ ಭೂಪಟದಲ್ಲಿ ಕರ್ನಾಟಕದ ದಕ್ಷಿಣದ 
ತುತ್ತತುದಿಯಲ್ಲಿ ಚಾಮರಾಜನಗರ ಜಿಲ್ಲೆಯನ್ನು ಕಾಣಬಹುದು.ದಕ್ಸಿಣ ಒಳನಾಡಿನ 
ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಗಡಿಯವರೆಗೂ ಹಬ್ಬಿರುವ ಈ ಜಿಲ್ಲೆಯು 110 35 
37’ ಉತ್ತರ ಅಕ್ಷಾಂಶದಿಂದ 12'88'11 ಉತ್ತರ ಅಕ್ಷಾಂಶದವರೆಗೆ ಮತ್ತು 76'24’19 
ಪೂರ್ವ ರೇಖಾಂಶದಿಂದ 77046'45' ಪೂರ್ವ ರೇಖಾಂಶದರೆಗೆ ಹಬ್ಬಿದೆ. ಪೂರ್ವ ಮತ್ತು 
ಪಶ್ಚಿಮ ಘಟ್ಟಗಳು ಸಂಧಿಸುವ ನೀಲಗಿರಿ ಅರಣ್ಯ ವ್ಯಾಪ್ತಿಯಲ್ಲಿ ಬಿಳಿಗಿರಿರಂಗನಬೆಟ್ಟ 
ವನ್ಯಧಾಮ ಮತ್ತು ಬಂಡೀಪುರ ರಾಷ್ಟ್ರೀಯ ಹುಲಿ ಅಭಯಾರಣ್ಯ 1413 ಚ.ಕಿ.ಮೀ. 


ವಿಸ್ತೀರ್ಣದಷ್ಟು ಹಬ್ಬಿದೆ." 


14 


ಪುರಾತತ್ವ ವಿಷಯಕ್ಕೆ ಸಂಬಂಧಿಸಿದಂತೆ ಚಾಮರಾಜನಗರ ಜಿಲ್ಲೆಯು ಸೂಕ್ಸ್ಮ 
ಶಿಲಾಯುಗದ ಕಾಲದಿಂದಲೂ ಜನವಸತಿಯ ಕೇಂದ್ರವಾಗಿತ್ತೆಂದು ತಿಳಿದುಬರುತ್ತದೆ. ಈ 
ಜಿಲ್ಲೆಯಲ್ಲಿ ಒಟ್ಟಾರೆ 116ಕ್ಕೂ ಹೆಚ್ಚು ಪ್ರಾಚೀನ ಮಾನವನ ನೆಲೆಗಳು ಕಂಡುಬಂದಿವೆ. 
ಅವುಗಳಲ್ಲಿ 3 ಸೂಕ್ಸ್ಕ್ಮ ಶಿಲಾಯುಗದ ನೆಲೆಗಳು, 13 ನೂತನ ಶಿಲಾಯುಗದ ನೆಲೆಗಳು, 78 
ಬೃಹತ್‌ ಶಿಲಾಯುಗದ ನೆಲೆಗಳು, 22ಕ್ಕೂ ಅಧಿಕ ಇತಿಹಾಸ ಪ್ರಾರಂಭ ಯುಗದ ನೆಲೆಗಳೂ 
ಕಂಡುಬಂದಿವೆ. ಅತೀ ಹೆಚ್ಚು ಸಂಖ್ಯೆಯ ಬೃಹತ್‌ ಶಿಲಾಯುಗದ ನೆಲೆಗಳು ಮತ್ತು ಅತಿ 
ದೊಡ್ಡ ಬೃಹತ್‌ ಶಿಲಾಯುಗದ ಗೋರಿಯು ಜಿಲ್ಲೆಯ ದೊಡ್ಡ ಆಲತ್ತೂರಿನಲ್ಲಿ 
ಕಂಡುಬಂದಿದೆ. ಬೃಹತ್‌ ಶಿಲಾಯುಗದ ಕಾಲಘಟ್ಟದಿಂದಲೇ ಈ ಪ್ರದೇಶವು ಕೇರಳ, 
ತಮಿಳುನಾಡು ಮತ್ತು ಕರ್ನಾಟಕಗಳನ್ನು ಸಂಪರ್ಕಿಸುವ ಕೊಂಡಿಯಾಗಿತ್ತೆಂದು 
ತಿಳಿದುಬರುತ್ತದೆ.” ಈ ಸಂಬಂಧ ಕೃಪಾಕರ ಸೇನಾನಿಯವರು ಹೆಚ್ಚಿನ ಜ್ಞಾನವನ್ನು 
ಹೊಂದಿದ್ದಾರೆ. ಈ ಖ್ಯಾತ ಪರಿಸರ ವಿಜ್ಞಾನಿಗಳು ಪಶ್ಚಿಮ ಘಟ್ಟದ ವಿಶೇಷವಾಗಿ ಕರ್ನಾಟಕ, 
ತಮಿಳುನಾಡು ಮತ್ತು ಕೇರಳ ಈ ಮೂರು ರಾಜ್ಯಗಳೂ ಪರಸ್ಪರ ಸಂಧಿಸುವ 
ಚಾಮರಾಜನಗರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ದಟ್ಟವಾದ ಅರಣ್ಯಗಳ ಜೀವ 
ವೈವಿಧ್ಯತೆಯ ಬಗ್ಗೆ ನಿರಂತರ ಅಧ್ಯಯನ ಹಾಗೂ ಸಂಶೋಧನೆಯನ್ನು ಈಗಲೂ 


ನಡೆಸುತ್ತಿದ್ದಾರೆ. ಮಿಗಿಲಾಗಿ ಈ ಪ್ರದೇಶದ ಆದಿವಾಸಿಗಳೊಂದಿಗೆ ಹೆಚ್ಚಿನ ಒಡನಾಟವನ್ನು ಸಹ 


ಹೊಂದಿದಾರೆ. 
(90) 


ವೈವಿಧ್ಯಮಯ ಭೌಗೋಳಿಕ ಹಿನ್ನೆಲೆಯನ್ನು ಹೊಂದಿರುವ ಚಾಮರಾಜನಗರ 
ಜಿಲ್ಲೆಯು ಅಪಾರ ಶಾಸನ ಸಂಪತ್ತು ಹಾಗೂ ಪ್ರಸಿದ್ದ ಸ್ಮಾರಕಗಳನ್ನು ಕೂಡ ಒಳಗೊಂಡಿದೆ. 
ಚಾಮರಾಜನಗರ ಜಿಲ್ಲೆಯ ಇತಿಹಾಸ ಪೂರ್ವಕಾಲಕ್ಕೆ ಸಂಬಂಧಿಸಿದಂತೆ ಬೃಹತ್‌ 


ಶಿಲಾಸಮಾಧಿಗಳು ಲಭ್ಯವಾಗಿದ್ದು, ವಿವಿಧ ಬಗೆಯ ಬುಡಕಟ್ಟು ಸಂಸ್ಕೃತಿಗೂ ಈ ಪ್ರದೇಶವು 


(EL 


ಸಸಿದವಾಗಿದೆ. ಈ ಜಿಲ್ಲೆಯಲ್ಲಿರುವ ಚಾಮರಾಜನಗರ, ಕೊಳ್ಳೇಗಾಲ, ಯಳಂದೂರು, 


[ 


ಗುಂಡ್ಲುಷೇಟೆ ಈ ವಾಲು 


ತಾಲ್ಲೂಕುಗಳಲ್ಲಿ ಒಟ್ಟು 991 ಶಾಸನಗಳು ಸಂಸ್ಕೃತ, ಕನ್ನಡ, 


ತೆಲುಗು, ತಮಿಳು, ಮೊದಲಾದ ವಿವಿಧ ಭಾಷೆಗಳಲ್ಲಿ ಲಭ್ಯವಾಗಿದ್ದರೂ ಆ ಶಾಸನಗಳನ್ನೆಲ್ಲಾ 


15 


ಸಂಗ್ರಹಿಸಿ ಹಾಗೂ ವಿಶ್ಲೇಷಣೆ ಮಾಡುವುದರ ಮೂಲಕ ರೈಸ್‌.ಬಿ.ಲ್‌, ಫ್ಲೀಟ್‌, 
ನರಸಿಂಹಚಾರ್‌.ಆರ್‌, ಶೇಷಾದ್ರಿ.ಎಂ, ಕೃಷ್ಣ ಎಂ. ಹೆಚ್‌, ದೇವರಾಜು.ಡಿ ಮೊದಲಾದ 
ಕರ್ನಾಟಕ ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕರು ಮತ್ತು ಶಾಸನತಜ್ಞರೂ ಅಪಾರ 
ಕೊಡುಗೆಗಳನ್ನು ನೀಡಿದ್ದಾರೆ.” ಹೀಗೆ ಸಂಗ್ರಹಿಸಲಾದ ಚಾಮರಾಜನಗರ ಜಿಲ್ಲೆಯ ಎಲ್ಲಾ 


ಕ್ಷೇತ್ರಕಾರ್ಯವನ್ನು ಕೈಗೊಂಡು ಶಾಸನಗಳನ್ನು ಸೇರಿಸಿ ಕರ್ನಾಟಕ ಸರಕಾರವು ಎಫಿಗ್ರಾಫಿಯಾ 


ಕರ್ನಾಟಕದ ಮೂರು ಮತ್ತು ನಾಲ್ಕನೇ ಸಂಪುಟಗಳನ್ನು 1975ರಲ್ಲಿ ಪ್ರಕಟಿಸಲಾಸಿದೆ.* 


ಕರ್ನಾಟಕವನ್ನು ಆಳಿದ ಪ್ರಮುಖ ಹಾಗೂ ಪ್ರಸಿದ್ಧ ರಾಜಮನೆತನಗಳಾದ ಗಂಗರು, 
ಕಲ್ಯಾಣಿ ಚಾಲುಕ್ಕ, ಚೋಳ, ಹೊಯ್ಸಳ ಮುಂತಾದ ರಾಜವಂಶಸ್ಥರು ಚಾಮರಾಜನಗರ 
ಪ್ರದೇಶದೊಂದಿಗೆ ರಾಜಕೀಯ ಸಂಪರ್ಕವನ್ನು ಹೊಂದಿದ್ದರಲ್ಲದೆ, ತಮ್ಮದೇ ಮಾದರಿಯ 
ಸಾಂಸ್ಕೃತಿಕ ಹೆಜ್ಜೆಯ ಗುರುತುಗಳನ್ನು ಸಹ ಬಿಟ್ಟು ಹೋಗಿದ್ದಾರೆ. ಅವುಗಳನ್ನೆಲ್ಲಾ 
ಕ್ರೋಢೀಕರಿಸಿ ಚಾಮರಾಜನಗರ ಜಿಲ್ಲೆಯ ಶಾಸನಗಳನ್ನು ವಿವಿಧ ದೃಷ್ಟಿಕೋನಗಳಿಂದ 
ಅಧ್ಯಯನ ಮಾಡಲು ಸಾಧ್ಯವಿದೆ ಎಂಬುದನ್ನು ತೋರಿಸುವ ಸ್ಥೂಲವಾದ ಸಾಂಸ್ಕೃತಿಕ 
ಅಧ್ಯಯನವಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕನ್ನಡ ಭಾಷೆಯ ಶಾಸನಗಳಲ್ಲದೆ 
ಸಂಸ್ಕೃತ, ಅಪರೂಪಕ್ಕೆಂಬಂತೆ ಪ್ರಾಕೃತ ಭಾಷೆಯ ಶಾಸನದೊಂದಿಗೆ ತಮಿಳು, ತೆಲುಗು 
ಶಾಸನಗಳು ಕಂಡುಬರುತ್ತವೆ. ಈ ಹಿನ್ನೆಲೆಯಲ್ಲಿ ಇವುಗಳ ಭಾಷಿಕ ನೆಲೆಯನ್ನು ಸಹ 
ಅಧ್ಯಯನ ಮಾಡಲಾಗಿದೆ. ಕರ್ನಾಟಕಕ್ಕೆ ಚೋಳರ ಆಗಮನದಿಂದ ಚಾಮರಾಜನಗರ 
ಜಿಲ್ಲೆಯ ಶಾಸನಗಳಲ್ಲಿ ತಮಿಳು ಭಾಷೆ ಮತ್ತು ಲಿಪಿಯ ಪ್ರಭಾವವನ್ನು ಕಾಣಬಹುದು.ಇದು 
ಹೊಯ್ದಳರ ಕಾಲದಲ್ಲಿಯೂ ಮುಂದುವರೆದಿದೆ. ವಿಜಯನಗರದ ಅರಸರ ಆಳ್ವಿಕೆಯ 
ಪ್ರಭಾವದಿಂದ ತೆಲುಗು ಭಾಷೆಯ ಶಾಸನಗಳನ್ನು ಈ ಜಿಲ್ಲೆಯಲ್ಲಿ ಕಾಣಬಹುದಾಗಿದೆ. ಅಂದರೆ 
ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ಈ ಜಿಲ್ಲೆಯ ಇತಿಹಾಸ, ಪರಂಪರೆ, ಸಂಸ್ಕೃತಿ, ಸಂಪ್ರದಾಯ 
ಮೊದಲಾದವುಗಳನ್ನು ಅಧ್ಯಯನ ಮಾಡಲು ಶಾಸನಗಳ ಭಾಷಿಕ ಮತ್ತು ಸಾಹಿತಿಕ 


ಅಧ್ಯಯನವು ಬಹಳ ಅನುಕೂಲವಾಗಿದೆ. 


16 


ಚಾಮರಾಜನಗರ ಜಿಲ್ಲೆಯ ಚಾರಿತ್ರಿಕ ಬೆಳವಣಿಗೆಯ ಒಂದು ಸಾಮಾನ್ಯ ಸಮೀಕ್ಷೆ 
ಇದಾಗಿದ್ದು, ಈ ಪದೇಶದ ಸಾಂಸ್ಕೃತಿಕ ಪರಂಪರೆಯ ಸೂಕ, ಒಳನೋಟಗಳನ್ನು ಇಲಿ 

[3 ರ) ರಲ ಲ ಲ್ಲ [A 
ಕಾಣಬಹುದು. ಅದಕ್ಕೆ ಸತತ ಪ್ರಯತ್ನ ಮತ್ತು ಸಾಕಷ್ಟು ಸಮಯ ಬೇಕಾಗುತ್ತದೆ. 
ಸಂಖ್ಯಾದೃಷ್ಟಿ ಮತ್ತು ಸತ್ಯದ ದೃಷ್ಟಿಯಿಂದ ಚಾಮರಾಜನಗರ ಜಿಲ್ಲೆಯ ಶಾಸನಗಳು 
ಗಮನಾರ್ಹವಾದವು ಎನ್ನುವುದು ನಿರ್ವಿವಾದದ ಸಂಗತಿಯಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ 
ಜೆದಾನಂದ ಮೂರ್ತಿ. ಎಂ, ಕಲಬುರ್ಗಿ.ಎಂ.ಎಂ, ತಿಪ್ಪೇರುದ್ರಸ್ವಾಮಿ. ಹೆಚ್‌, 
ಮೊದಲಾದವರು ಶಾಸನಗಳ ಮೂಲಕ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯ ಮೇಲೆ 
ಬೆಳಕು ಚೆಲ್ಲಿದ್ದಾರೆ. ಕ್ಷೇತ್ರಕಾರ್ಯ ಕೈಗೊಳ್ಳುವುದರ ಮೂಲಕ ಅತಿ ವಿಶಿಷ್ಟ ಹಾಗೂ 


ವೈವಿಧ್ಯಮಯವಾದ ಸಂಗತಿಗಳನ್ನು ಚಾಮರಾಜನಗರ ಜಿಲ್ಲೆಯ ಶಾಸನಗಳನ್ನು 


ಸಂಶೋಧನೆಗೆ ಒಳಪಡಿಸುವುದರ ಮೂಲಕ ಗುರುತಿಸಬಹುದಾಗಿದೆ. 


ಅಧ್ಯಯನದ ಮಹತ್ವ: 
ಪ್ರಸ್ತುತ ಸಂಶೋಧನೆಯಲ್ಲಿ “ಚಾಮರಾಜನಗರ ಜಿಲ್ಲೆಯ ಶಾಸನಗಳ ಚಾರಿತ್ರಿಕ 


ಹಾಗೂ ಸಾಂಸ್ಕೃತಿಕ ಅಧ್ಯಯನ(ಆರಂಭ ಕಾಲದಿಂದ ಹೊಯ್ಸಳರ ಕಾಲದವರಗೆ)ವನ್ನು' 
ಕುರಿತು ಪ್ರಾದೇಶಿಕ ಅಥವಾ ಸ್ಥಳೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಪರಿಶೀಲಿಸುವ 
ಉದ್ದೇಶದೊಂದಿಗೆ ಅಂತರ್‌ಶಾಸ್ತ್ರೀಯ ದೃಷ್ಟಿಕೋನಗಳಿಂದ ಪರಿಶೀಲಿಸಲಾಗಿದೆ. ಶಾಸನ- 
ಸ್ಮಾರಕ ಮುಂತಾದ ಪುರಾತತ್ವ ಆಧಾರಗಳ ಅಧ್ಯಯನದ ಹಿನ್ನಲೆಯಲ್ಲಿ ಚಾಮರಾಜನಗರ 
ಜಿಲ್ಲೆಯ ಶಾಸನಗಳ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಅಧ್ಯಯನವನ್ನು ಕೈಗೊಳ್ಳುವಾಗ, 
ಶಾಸನಗಳ ಐತಿಹಾಸಿಕ ಮಹತ್ವ, ಅದರ ಉಪಯುಕ್ತತೆ, ಪ್ರಾದೇಶಿಕ ಹಾಗೂ ಸ್ಥಳೀಯ 
ಸಂಸ್ಕೃತಿಯ ಬಗ್ಗೆ ವಿಶೇಷವಾಗಿ ಸಾಂಸ್ಕೃತಿಕ ಪರಂಪರೆಯ ಇತಿಹಾಸದ ಅಧ್ಯಯನದಲ್ಲಿ 
ಕಂಡುಬರುವ ಕೆಲವು ಸಾಮಾನ್ಯ ಸಮಸ್ಯೆಗಳೇನು? ಯಾವ ಹಿನ್ನೆಲೆಯಲ್ಲಿ ಮತ್ತು 


ಕಾರ್ಯತಂತ್ರದಲ್ಲಿ ಪ್ರಾದೇಶಿಕ ಹಾಗೂ ಸ್ಥಳೀಯ ಇತಿಹಾಸಿಕ ಅಧ್ಯಯನಗಳನ್ನು 
Re (6) No) ಲ್ಲ 


ಹಮ್ಮಿಕೊಳ್ಳಬೇಕು ಎಂಬುದರ ಬಗ್ಗೆಯೂ ಸಹ ಚರ್ಚೆ ಮಾಡಲಾಗಿದೆ. 


17 


ಕರ್ನಾಟಕದಲ್ಲಿ ಪ್ರಾದೇಶಿಕ ಅಥವಾ ಸ್ಥಳೀಯ ಚಾರಿತ್ರಿಕ ಅಧ್ಯಯನವನ್ನು ಹೆಚ್ಚಾಗಿ 
ಕೈಗೊಂಡಿರಲಿಲ್ಲ. ಅದರಲ್ಲೂ ವಿಶೇಷವಾಗಿ ಶಾಸನಗಳನ್ನೇ ಆಧರಿಸಿದ ಚಾರಿತ್ರಿಕ ಹಾಗೂ 
ಸಾಂಸ್ಕೃತಿಕ ಅಧ್ಯಯನದಲ್ಲಿ ಅಪಾರವಾದುದೇನನ್ನೂ ಸಾಧಿಸಿಲ್ಲವಾದರೂ, ಇತ್ತೀಚೆಗೆ 
ಅಲ್ಪಸ್ವಲ್ಪ ಮಾತ್ರ ಗಮನ ಸೆಳೆದಿದೆ. ಇತಿಹಾಸಕಾರರು ದೇಶದ ಇತಿಹಾಸವನ್ನು ಸಮಗ್ರವಾಗಿ 


ಅಧ್ಯಯನ ಮಾಡುವಾಗ ಪ್ರಾದೇಶಿಕ ಹಂತದ ಪರಂಪರೆ ಹಾಗೂ ಆಚರಣೆಗಳ ವೈವಿಧ್ಯತೆ 


5 
ಮತ್ತು ವಿಶೇಷತೆಗಳನ್ನು ಪ್ರಧಾನವಾಗಿ ಗಮನಿಸುವುದಿಲ್ಲ. ಕರ್ನಾಟಕವೂ ಸಹ ಪುರಾತತ್ವ 
ಮತ್ತು ಸಾಂಸ್ಕೃತಿಕವಾಗಿ ಸಂಪತ್ಸರಿತವಾಗಿರುವುದರಿಂದ ಅನೇಕ ವಿಶಿಷ್ಟ ಸಾಂಸ್ಕೃತಿಕ ವಲಯ 
ಅಥವಾ ಪ್ರದೇಶಗಳ ಗಾಢವಾದ ಮತ್ತು ಆಳವಾದ ಅಧ್ಯಯನವು ಸಮಗ್ರವಾಗಿ ಮತ್ತು 
ಸಮರ್ಪಕವಾಗಿ ನಡೆಯಬೇಕಾಗಿದೆ.ಈ ಹಿನ್ನಲೆಯಲ್ಲಿ ಸಮಗ್ರ ಕರ್ನಾಟಕ, ದಕ್ಷಿಣ ಭಾರತ 
ಹಾಗೂ ಅಖಂಡ ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಈ ಮೂರು ಚೌಕಟ್ಟುಗಳಲ್ಲಿ 
ಚಾಮರಾಜನಗರ ಜಿಲ್ಲೆಯ ಪ್ರಾದೇಶಿಕ ಇತಿಹಾಸದ ಮಹತ್ತ್ವವನ್ನು ಗುರುತಿಸಿ, 
ತೋರಿಸಿಕೊಡುವ ಒಂದು ಪ್ರಾಮಾಣಿಕ ಪ್ರಯತ್ನ ಪ್ರಸ್ತುತ ಸಂಶೋಧನೆಯ ಪ್ರಧಾನ 


ಆಶಯವಾಗಿದೆ. 


ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಮಾತ್ರವಲ್ಲದೆ ಸಾಂಸ್ಕೃತಿಕ ಪರಂಪರೆಯ 
ವಿಕಾಸದ ಹಿನ್ನೆಲೆಯಲ್ಲಿಯೂ ಚಾಮರಾಜನಗರ ಜಿಲ್ಲೆಯು ಒಂದು ವಿಶಿಷ್ಟ ಹಾಗೂ 
ಆಯಕಟ್ಟಿನ ಸ್ಥಳದಲ್ಲಿದೆ. ರಾಜಕೀಯವಾಗಿ ಪರಿಶೀಲಿಸಿದಾಗ, ದಕ್ಷಿಣ ಭಾರತದ ದಕ್ಷಿಣ 
ಕರ್ನಾಟಕದಲ್ಲಿರುವ ಈ ಭಾಗವು ಪ್ರಾಚೀನ ಕಾಲದಿಂದಲೂ ಕನ್ನಡನಾಡಿನ ಇತರ 
ಭಾಗಗಳೊಡನೆ ನಿಕಟ ಸಂಬಂಧವನ್ನು ಹೊಂದಿತ್ತಲ್ಲದೆ, ವಿವಿಧ ರಾಜಕೀಯ, ಸಾಂಸ್ಕೃತಿಕ 
ಪ್ರದೇಶಗಳು ಹಾಗೂ ಧಾರ್ಮಿಕ ಕ್ಷೇತ್ರಗಳನ್ನು ಸಂಪರ್ಕಿಸುವ ಕೇಂದ್ರವಾಗಿತ್ತು.ಇದರಿಂದ ಈ 
ಭಾಗದಲ್ಲಿ ರಾಜಕೀಯ ಪರಿಸ್ಲಿತಿಯ ಏರಿಳಿತಗಳು, ಅಧಿಕಾರ ಸ್ಥಾಪನೆ ಮತ್ತು ಒಡೆತನಗಳ 
ಬದಲಾವಣೆ ಮುಂತಾದ ಸ್ಥಾನಪಲ್ಲಟಗಳು ಆಗಿಂದಾಗ್ಗೆ ಸಂಭವಿಸುತ್ತಿದ್ದವು. ಉದಾಹರಣೆಗೆ 
ಗಂಗರು ಮತ್ತು ಚೋಳರ ನಡುವೆ, ರಾಷ್ಟ್ರಕೂಟರು ಮತ್ತು ಚೋಳರು, ಚೋಳರು ಮತ್ತು 


ಹೊಯ್ಸಳರು, ಉಮ್ಮತ್ತೂರು ಅರಸರು ಮತ್ತು ವಿಜಯನಗರ, ಉಮ್ಮತ್ತೂರು ಮತ್ತು 


18 


ಮೈಸೂರು ಒಡೆಯರು ವಿಶೇಷವಾಗಿ ವಿವಿಧ ಪ್ರಾದೇಶಿಕ ಅರಸು ಮನೆತನಗಳ ನಡುವೆ 
ರಾಜಕೀಯ ಸಾರ್ವಭೌಮತ್ರಕ್ಕಾಗಿ ಮಾತ್ರವಲ್ಲದೆ, ಕಾವೇರಿ ಕಪಿಲ ನದಿಗಳ ಫಲವತ್ತಾದ 
ಭೂಪ್ರದೇಶಗಳ ಒಡೆತನಕ್ಕೆ ನಿರಂತರವಾಗಿ ನಡೆದ ಸಂಘರ್ಷಗಳನ್ನು ಶಾಸನಾಧಾರಗಳ 


ಮೂಲಕ ಕಂಡುಕೊಳ್ಳಬಹುದು. 


4ನೆಯ ಶತಮಾನದಿಂದ 14ನೆಯ ಶತಮಾನದ ಆರಂಭದವರೆಗೆ ಈ ಪ್ರದೇಶದಲ್ಲಿ 
ನಡೆದ ರಾಜಕೀಯ ಸ್ಥಿತ್ಯಂತರಗಳ ಬಗೆಗೆ ಹಲವು ಶಾಸನಾಧಾರಗಳು ದೊರಕಿವೆ. ಗಂಗರು, 
ಕಲ್ಯಾಣಿ ಚಾಲುಕ್ಯರು, ಚೋಳರು, ಹೊಯ್ಸಳರು ವಿಶೇಷವಾಗಿ ಹಲವು ಸಣ್ಣಪುಟ್ಟ 
ನಾಡಪ್ರಭುಗಳು ಚಾಮರಾಜನಗರ ಪ್ರದೇಶದಲ್ಲಿ ಆಳ್ವಿಕೆ ನಡೆಸುವುದರೊಂದಿಗೆ ರಾಜಕೀಯ 
ಸಂಪರ್ಕವನ್ನು ಸಾಧಿಸಿ, ಇಲ್ಲಿನ ಸಾಂಸ್ಕೃತಿಕ ಬೆಳವಣಿಗೆಗೆ ತಮ್ಮದೇ ಆದ ವಿಶೇಷ 
ಕೊಡುಗೆಗಳನ್ನು ಸಲ್ಲಿಸಿದ್ದಾರೆ.ತನ್ಮೂಲಕ ಚಾಮರಾಜನಗರ ಜಿಲ್ಲೆಯು ದಕ್ಷಿಣ 
ಕರ್ನಾಟಕದಲ್ಲಿಯೇ ಒಂದು ಪ್ರಮುಖ ರಾಜಕೀಯ ಕೇಂದ್ರವಾಗಿ ಬೆಳೆದು ದಕ್ಷಿಣ ಭಾರತದ 
ಚರಿತ್ರೆಯಲ್ಲಿಯೇ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿತ್ತೆಂಬುದರಲ್ಲಿ ಉತ್ಪೇಕ್ಸೆ 


ಸಲದು. 


(me) 


ವಿವಿಧ ರಾಜಮನೆತನಗಳು ಈ ಪ್ರದೇಶದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ 
ಪರಂಪರೆಗಳನ್ನು ಅಲ್ಲಿಯ ವೈವಿಧ್ಯತೆಗಳನ್ನು ಮತ್ತು ವೈಶಿಷ್ಟ್ಯಗಳನ್ನು ನಾಶಮಾಡದೆ 
ಏಕತೆಯ ಭಾವನೆಯನ್ನೂ, ಸಮನ್ವಯತೆಯ ಪರಿಕಲ್ಪನೆಯನ್ನೂ ಸಹಬಾಳ್ವೆಯ 
ಅನಿವಾರ್ಯತೆಯನ್ನೂ, ಧಾರ್ಮಿಕ ಸಹಿಷ್ಣುತೆಯನ್ನೂ ಹೇಗೆ ಪಾಲಿಸಿ, ಪಹೋಷಿಸಿದವು? 
ಎಂಬುದರ ಬಗೆಗೆ ಸಾಕಷ್ಟು ಸಂಶೋಧನೆಗಳು ಇನ್ನೂ ನಡೆಯಬೇಕಾಗಿವೆ. ಅತ್ಯವಶ್ಯಕವಾದ 
ಕ್ಷೇತ್ರಕಾರ್ಯ ಮತ್ತು ನಿರಂತರ ಉತ್ಸಾಹ ಕುತೂಹಲಗಳನ್ನೊಳೆಗೊಂಡ ಅಧ್ಯಯನವನ್ನು 
ಕೈಗೊಂಡಾಗ ಮಾತ್ರ ಮತ್ತಷ್ಟು ಉಪಯುಕ್ತ ಹಾಗೂ ವಿಶೇಷವಾದ ಫಲಿತಾಂಶಗಳನ್ನು 


ನಿರೀಕ್ಷಿಸಬಹುದು. ಆದುದರಿಂದ ಸ್ಥಳೀಯ ಹಾಗೂ ಪ್ರಾದೇಶಿಕ ಐತಿಹಾಸಿಕ ಮತ್ತು 


19 


ಸಾಂಸ್ಕೃತಿಕ ಪರಂಪರೆಯ ವಿಕಾಸದ ಸಂಶೋಧನಾ ಕಾರ್ಯವು ಹಿಂದೆಂದಿಗಿಂತ ಇಂದು 


ಹೆಚಿನ ಪಾಮುಖತೆಯನು ಪಡೆದುಕೊಂಡಿದೆ. 
ಬ KS, ಬಿ 1 


ಆರ್ಥಿಕ ಹಿನ್ನೆಲೆಯಲ್ಲಿ ಪರಿಶೀಲಿಸಿದಾಗ ಚಾಮರಾಜನಗರ ಜಿಲ್ಲೆಯು ಅತ್ಯಂತ 
ಸಮೃದ್ದ ತಾಣವಾಗಿತ್ತು. ದಟ್ಟವಾದ ಅರಣ್ಯಗಳು, ನದಿ ಹೊಳೆಗಳು, ಹಳ್ಳಕೊಳ್ಳಗಳು, 
ಉತ್ತಮ ಮಳೆ, ಫಲವತ್ತಾದ ಕೃಷಿ ಭೂಮಿ ಮುಂತಾದ ಅಂಶಗಳು ವ್ಯವಸಾಯಕ್ಕೆ ಯೋಗ್ಯ 
ನೆಲೆಯಾಗುವಂತೆ ಮಾಡಿತು. ಅಂದರೆ ಹೊರಗಿನಿಂದ ವಲಸೆ ಬರುವ ಜನರಿಗೆ ಆಶ್ರಯವನ್ನು 
ಕೊಡಬಲ್ಲ ಸಾಮರ್ಥ್ಯವುಳ್ಳ ತಾಣ ಇದಾಗಿತ್ತು. ಉತ್ತಮ ಮಳೆ, ಹಿತವಾದ ವಾಯುಗುಣ, 
ಅರಣ್ಯ ಸಂಪತ್ತು, ಫಲವತ್ತಾದ ಭೂಮಿ ಈ ಎಲ್ಲಾ ಕಾರಣಗಳಿಂದ ಈ ಪ್ರದೇಶದಲ್ಲಿ ಶಿಷ್ಟ 
ಸಂಸ್ಕೃತಿಯು ಬೆಳೆಯಲು ಸೂಕ್ತ ವಾತಾವರಣವಿತ್ತು. ಮಿಗಿಲಾಗಿ ಇಲ್ಲಿನ ಭೌಗೋಳಿಕ 
ಲಕ್ಷಣಗಳು ಬುಡಕಟ್ಟು, ಗ್ರಾಮೀಣ-ನಗರ, ಜಾನಪದ-ಶಿಷ್ಟ, ವೈದಿಕ-ಅವೈದಿಕ(ದ್ರಾವಿಡ) 
ಮೊದಲಾದ ವಿವಿಧ ಸಾಂಸ್ಕೃತಿಕ ಪ್ರಕಾರಗಳ ಬೆಳವಣಿಗೆಯ ಪ್ರಕ್ರಿಯೆಗಳು ಕಾಣಿಸಿಕೊಳ್ಳಲು 
ಅನುಕೂಲಕರವಾದ ಸ್ಥಳವಾಗಿತ್ತು. ಈ ಎಲ್ಲಾ ಕಾರಣಗಳಿಂದ ಚಾರಿತ್ರಿಕ ಕಾಲದ ಅರಿಕುಠಾರ 
ಹಾಗೂ ಇಂದಿನ ಚಾಮರಾಜನಗರ ಜಿಲ್ಲೆಯು ಒಂದು ಸಂಶೋಧನೆಗೆ ಅದರಲ್ಲೂ 
ವಿಶೇಷವಾಗಿ ಶಾಸನಗಳ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಅಧ್ಯಯನಕ್ಕೆ ಅತ್ಯಂತ ಆಕರ್ಷಕವೂ, 
ವಿಶಿಷ್ಟವೂ ಆದರೆ ತುಂಬಾ ಸಂಕೀರ್ಣವೂ ಆದ ವಿಷಯವಾಗಿದೆಯೆಂದರೆ 
ಅತಿಶಯೋಕ್ಷಿಯಾಗಲಾರದು. 


ಚಾಮರಾಜನಗರ ಜಿಲ್ಲೆಯಲ್ಲಿ ಅದಿಮಾನವ ಸಂಸ್ಕೃತಿಯ ಸ್ಪರ (ಪದರ)ದ ಮೇಲೆ 


ಶಿಷ್ಟ (ವೈದಿಕ) ಸಂಸ್ಕ 


ಸ್ಕೃತಿಯ ಪರಿಸರ ಹೇಗೆ ನಿರ್ಮಾಣವಾಯಿತು?ವೈದಿಕ ಧರ್ಮದ 


ನಯಗಾರಿಕೆ, ಆದಿಮಾನವನ ಹೊರಟುತನ ಮತ್ತು ಇವುಗಳ ನಡುವೆ ಸಿಕ್ಕಿಹಾಕಿಕೊಂಡಿರುವ 
ಜಾನಪದ ಸಂಸ್ಕೃತಿ ಹೀಗೆ ಈ ಮೂರು ಸಂಸ್ಕೃತಿಗಳು ಇಲ್ಲಿ ಹೇಗೆ ಪರಸ್ಪರ ಒಂದಕ್ಕೊಂದು 
ಬೆಸೆದುಕೊಂಡಿವೆ?ಇವೇ ಮೊದಲಾದ ಮೂಲಭೂತ ಪ್ರಶ್ನೆಗಳಿಗೆ ಇಲ್ಲಿ ಪರಿಹಾರವನ್ನು 
ಕಂಡುಹಿಡಿಯುವ ಪ್ರಯತ್ನ ಮಾಡಲಾಗಿದೆ. ಅಂದರೆ ಈ ಪ್ರದೇಶದಲ್ಲಿ ಶೈವ, ವೈಷ್ಣವ, 


ಶ್ರೀವೈಷ್ಣವ, ಜೈನ ಮುಂತಾದ ವೈದಿಕ ಹಾಗೂ ಅವೈದಿಕ ಧಾರ್ಮಿಕ ಪಂಥಗಳು, ಕನ್ನಡ, 


20 


ಸಂಸ್ಕೃತ, ತಮಿಳು ಭಾಷೆಗಳು ಹೇಗೆ ಸಂಗಮವಾಗಿವೆ. ದ್ರಾವಿಡ ಮತ್ತು ಆರ್ಯ ಸಾಂಸ್ಕೃತಿಕ 
ವಾಹಿನಿಗಳು ಹೇಗೆ ಇಲ್ಲಿ ಪರಸ್ಪರ ಅಂತರ್ಗತವಾಗಿ, ಸಮನ್ವಯಗೊಂಡಿರುವುದು ಈ 
ಪ್ರದೇಶದ ವಿಶಿಷ್ಟ ಅಂಶವಾಗಿದೆ ಎಂಬುದನ್ನು ಶಾಸನಾಧಾರಿತ ದಾಖಲೆಗಳ ಸಮೇತ 
ಸಾಬೀತುಪಡಿಸುವ ಪ್ರಯತ್ನವಾಗಿದೆ. ತನ್ಮೂಲಕ ಚಾಮರಾಜನಗರ ಜಿಲ್ಲೆಯು ಭಾರತೀಯ 
ಸಾಂಸ್ಕೃತಿಕ ಪರಂಪರೆಯ ಪಡಿಯಚ್ಚು ಅಥವಾ ಪ್ರತಿಬಿಂಬ ಎಂಬುದನ್ನು ಗುರುತಿಸುವುದೇ 
ಆಗಿದೆ. ಇವುಗಳನ್ನೆಲ್ಲಾ ಗ್ರಹಿಸಿ, ಮೇಲ್ಕಂಡ ಪರಿಕಲ್ಪನೆಯನ್ನು ಆಧಾರವಾಗಿಟ್ಟುಕೊಂಡು 
ಐತಿಹಾಸಿಕ ಹಿನ್ನಲೆಯಲ್ಲಿ ಕರ್ನಾಟಕದ ಪ್ರಸಿದ್ಧ ಪೌರಾಣಿಕ,ಐತಿಹಾಸಿಕ, ಧಾರ್ಮಿಕ, 


ರಾಜಕೀಯ ಮತ್ತು ಸಾಂಸ್ಕೃತಿಕ ನೆಲೆಬೀಡಾಗಿರುವ “ಚಾಮರಾಜನಗರ ಜಿಲ್ಲೆಯ ಶಾಸನಗಳ 


ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಅಧ್ಯ ಯನ''ದ (ಆರಂಭ ಕಾಲದಿಂದ ಹೊಯ್ಸಳರ 
೨) ಬಿ ನು 
ಕಾಲದವರಗೆ) ಮಹತ್ವವನ್ನು ಒಟ್ಟು ಎಂಟು ಅಧ್ಯಾಯಗಳಲ್ಲಿ ಪ್ರಸ್ತುತಪಡಿಸಲು 


ಪ್ರಯತ್ನಿಸಲಾಗಿದೆ. 


ಇತಿಹಾಸ ಸಂಶೋಧನಾ ಮಾರ್ಗ 

ಪ್ರಸ್ತುತ ಸಂಶೋಧನೆಯಲ್ಲಿ ಸಂಶೋಧನಾ ಮಾರ್ಗದ ತತ್ವಗಳನ್ನು 
ಅಳವಡಿಸಿಕೊಳ್ಳಲಾಗಿದೆ. ಐತಿಹಾಸಿಕ ಸಂಶೋಧನೆಯಲ್ಲಿ ಮಾರ್ಗದರ್ಶನ ಮಾಡುವುದಕ್ಕಾಗಿ 
ಇತಿಹಾಸ ಸಂಶೋಧನಾ ಮಾರ್ಗ ಎಂಬ ಒಂದು ಪ್ರತ್ಯೇಕವಾದ ಶಾಸ್ತ್ರವೇ ಬೆಳೆದು ಬಂದಿದೆ. 
ಈ ಐತಿಹಾಸಿಕ ಸಂಶೋಧನಾ ಮಾರ್ಗದ ವಿವಿಧ ಸೂತ್ರಗಳನ್ನು ಪ್ರಸ್ತುತ ಅಧ್ಯಯನದಲ್ಲಿ 
ಅಳವಡಿಸಿಕೊಳ್ಳಲಾಗಿದೆ. ವಿಷಯ ಆಯ್ಕೆ, ದತ್ತಾಂಶಗಳ ಸಂಗ್ರಹಣೆ, ಬಾಹ್ಯ ಮತ್ತು ಆಂತರಿಕ 
ವಿಮರ್ಶೆಯ ಸೂತ್ರಗಳು, ವಿಶ್ಲೇಷಣಾ ಕ್ರಮಗಳು, ಜೋಡಣಾ ವಿಧಾನ ಮತ್ತು ನಿರೂಪಣಾ 
ತತ್ತ್ರವನ್ನು ಸಂಶೋಧನೆಯಲ್ಲಿ ಅಳವಡಿಸಿಕೊಂಡು ಮುಂದಿನ ವಿವಿಧ ಪ್ರಕ್ರಿಯೆಗಳ 


ಅಧ್ಯಯವನ್ನು ಕೈಗೊಳ್ಳಲಾಗಿದೆ. 


> ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವ ಮತ್ತು ಈಗಾಗಲೇ ಲಭ್ಯವಿರುವ 


ಶಾಸನಗಳನ್ನು ವಿಶ್ಲೇಷಣಾತ್ಮಕ ಅಧ್ಯಯನಕ್ಕೆ ಒಳಪಡಿಸಿ, ಈ ಪ್ರದೇಶದ ಚಾರಿತ್ರಿಕ 


21 


ಮತ್ತು ಸಾಂಸ್ಕೃತಿಕ ಪರಂಪರೆಯ ಬೆಳವಣಿಗೆಯ ವಿವಿಧ ಹಂತಗಳನ್ನು 
ಗುರುತಿಸಲಾಗಿದೆ. 

ಎಫಿಗ್ರಾಫಿಯಾ ಕರ್ನಾಟಕ ಸಂಪುಟ ಸಂಖ್ಯೆ ಮೂರು ಮತ್ತು ನಾಲ್ಕರಲ್ಲಿ 
ಉಲ್ಲೇಖವಾಗಿರುವ ಚಾಮರಾಜನಗರ ಜಿಲ್ಲೆಯ ನಾಲ್ಕೂ ತಾಲ್ಲೂಕುಗಳೆ ಶಾಸನಗಳು 
ಮತ್ತು ಕ್ಷೇತ್ರಕಾರ್ಯದ ಸಂದರ್ಭದಲ್ಲಿ ಕಂಡುಬಂದ ಪುರಾತತ್ರೀಯ ಕಲೆ ಮತ್ತು 
ದೇವಾಲಯ ಸ್ಮಾರಕಗಳನ್ನು ಆಧಾರವಾಗಿಟ್ಟುಕೊಂಡು ಅಧ್ಯಯನ ಮಾಡಲಾಗಿದೆ. 
ಚಾಮರಾಜನಗರ ಜಿಲ್ಲೆಯ ಶಾಸನಗಳು ದೊರೆತ ಗ್ರಾಮ, ರಾಜಸಂತತಿಯಗಳ 
ಹೆಸರು ಭಾಷೆ, ಪ್ರಕಟಣೆಗೊಂಡ ವರ್ಷ, ವಸ್ತುವಿಷಯ ಇವುಗಳನ್ನು ಕುರಿತ 


ಅಂಕಿಅಂಶಗಳ ಪಟ್ಟಿಯನ್ನು ಸಿದ್ದ ಪಡಿಸಿ, ವಿಶ್ಲೆ ಆಷಣೆಗೆ ಒಳಪಡಿಸಲಾಗಿದೆ. 


ಹೀಗೆ, ಮೊದಲನೆಯ ಅಧ್ಯಾಯದಲ್ಲಿ ಪೀಠಿಕೆಯ ರೂಪದಲ್ಲಿ ಪ್ರಸ್ತುತ ಅಧ್ಯಯನದ 


ಸ್ವರೂಪ, ವ್ಯಾಪ್ತಿ, ಉದ್ದೇಶ, ಮಹತ್ತ್ವ, ಇತಿಹಾಸ ಸಂಶೋಧನಾ ಮಾರ್ಗ 


ಮೊದಲಾದವುಗಳನ್ನು ಕುರಿತು ಚರ್ಚಿಸಲಾಗಿದ್ದು, ಮುಂದಿನ ಅಧ್ಯಾಯದಲ್ಲಿ ಚಾಮರಾಜನಗರ 


ಜಿಲ್ಲೆಯ ಶಾಸನಗಳ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಅಧ್ಯಯನದ ಮಹತ್ವದ ಹಿನ್ನೆಲೆಯಲ್ಲಿ 


ಚಾಮರಾಜನಗರ ಪ್ರದೇಶದ ಭೌಗೋಳಿಕ ಲಕ್ಟಣಗಳ ಪ್ರಭಾವವನ್ನು ಪರಿಶೀಲಿಸಲಾಗಿದೆ. 


22 


13. 


14. 


ಕೊನೆಟಿಪ್ಪಣಿ 


ಕರ್ನಾಟಕ ರಾಜ್ಯ ಪತ್ರ, ಆಗಸ್ಟ 1997 &ಿಮಂಜುಳೆ.ಎನ್‌, (ಪ್ರ. ಸಂ), 
ಚಾಮರಾಜನಗರ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಮೈಸೂರು, 2017, ಹು.5 


ಪ್ರಸ್ತಾವನೆ ಭಾಗ. 
ಎ.ಕೆ. ಸಂ-4, ಚಾ.ನ.4 & 10 


ಎ.ಕ. ಸಂ-4, ಚಾಾನ. 5 


ಎ.ಕೆ.ಸಂ-3 & 4ರಲ್ಲಿರುವ ಗಂಗರ ಕಾಲದ 31, ಚೋಳರ ಕಾಲದ 17, 
ಹೊಯ್ಸಳರ ಕಾಲದ 134 ಮತ್ತು ವಿಜಯನಗರ ಕಾಲದ 123, ಉಮ್ಮತ್ತೂರು 


ಅರಸರ 31 
ಶಾಸನಗಳು ಲಭ್ಯವಾಗಿವೆ. 


ಎ.ಕ. ಸಂ-3 & 4 ರಲ್ಲಿರುವ 991 ಶಾಸನಗಳು 


ಎ.ಕೆ. ಸಂ-3 & 4 


ಎ.ಕೆ. ಸಂ-3, 4 ೩ 5 ಸಂಪುಟಗಳು 


ಉಪೀಂದ್ರ ಸಿಂಗ್‌, ಎ ಹಿಸ್ಟರಿ ಆಫ್‌ ಏನ್ಸಿಯೆಂಟ್‌ ಅಂಡ್‌ ಅರ್ಲಿ ಮಿಡೀವಲ್‌ 


ಇಂಡಿಯಾ, ನ್ಯೂ ಡೆಲ್ಲಿ, 2009, ಪುಮು.4-7 


ಎ.ಕೆ. ಸಂ-3 & 4 
ಎ.ಕ. ಸಂ-3 & 4, 1975. 


ಎ.ಕ.ಸಂ-4, ಚಾ.ನ. 5 


ಉಪೀಂದ್ರ ಸಿಂಗ್‌, ಎ ಹಿಸ್ಟರಿ ಆಫ್‌ ಏನ್ಸಿಯೆಂಟ್‌ ಅಂಡ್‌ ಅರ್ಲಿ 


ಮಿಡೀವಲ್‌ ಇಂಡಿಯಾ, ನ್ಯೂ ಡೆಲ್ಲಿ, 2009, ಮುಹು.4-7 


ತಿಪ್ಪೇರುದ್ರಸ್ವಾಮಿ. ಹೆಚ್‌, ಕರ್ನಾಟಕ ಸಂಸ್ಕ ತಿ ಸಮೀಕೆ 
3) Se 


ಮ ತ್ತು 


ಕಲ್ಬುರ್ಗಿ.ಎಂ. ಎಂ, ಕನ್ನಡ ಶಾಸನ ವ್ಯಾಸಂಗ 1&2, ಪ್ರಸಾರಾಂಗ, ಕರ್ನಾಟಕ 


ವಿಶ್ವವಿದ್ಯಾಲಯ, ಧಾರವಾಡ, 1975. 


ಜಿದಾನಂದಮೂರ್ತಿ .ಎಂ, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 
ತಿಪ್ಪೇರುದ್ರಸ್ವಾಮಿ. ಹೆಚ್‌, ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಮತ್ತು 


ಕಲ್ಬುರ್ಗಿ. ಎಂ.ಎಂ, 


23 


ಕನ್ನಡ ಶಾಸನ ವ್ಯಾಸಂಗ 1&2, ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ, 1975. 


ಶೇಷಶಾಸ್ತ್ರಿ ಆರ್‌, ಶಸನ ಪರಿಚಯ, ಬೆಂಗಳೂರು, 2005,ಪಮುಪು 1-3. 


ಮಂಜುಳೆ.ಎನ್‌, (ಪ್ರ. ಸಂ), ಚಾಮರಾಜನಗರ ಜಿಲ್ಲೆಯ ಇತಿಹಾಸ ಮತ್ತು 
ಪುರಾತತ್ವ, ಮೈಸೂರು, 2017, ಪು.5 ಪ್ರಸ್ತಾವನೆ ಭಾಗ. 


ಮಂಜುಳೆ.ಎನ್‌, (ಪ್ರ. ಸಂ), ಚಾಮರಾಜನಗರ ಜಿಲ್ಲೆಯ ಇತಿಹಾಸ ಮತ್ತು 
ಪುರಾತತ್ವ, ಮೈಸೂರು, 2017, ಪು.5 ಪ್ರಸ್ತಾವನೆ ಭಾಗ. 


ಕರ್ನಾಟಕ ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕರು ಮತ್ತು ಶಾಸನ ತಜ್ಞರು ಈ 
ನಿಟ್ಟಿನಲ್ಲಿ ಸಲ್ಲಿಸಿರುವ ಕೊಡುಗೆಗಳು ಅಪಾರವಾದುದು. & ಬುಲೆಟಿನ್‌ ಆಫ್‌ ದಿ 
ಆಂಥ್ರಾಪಾಲಜಿಕಲ್‌ ಸರ್ಮೇ ಆಫ್‌ ಇಂಡಿಯಾ, ಸಂ-18, ಕಲ್ಕತ್ತಾ, 1960, ಪುಮ. 
137-138. 


24 


ಅಧ್ಯಾಯ - 2 
ಚಾಮರಾಜನಗರ ಜಿಲ್ಲೆಯ ಭೌಗೋಳಿಕ ಲಕ್ಷಣಗಳು 


ಈ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ 
ವಿಕಾಶವನ್ನು ಶಾಸನಾಧಾರಗಳ ಮೂಲಕ ಚರ್ಚಿಸುವ ಹಿನ್ನೆಲೆಯಲ್ಲಿ ಈ ಜಿಲ್ಲೆಯ ಭೌಗೋಳಿಕ 
ಲಕ್ಷಣಗಳು ಹಾಗೂ ಅವುಗಳ ಪ್ರಭಾವವನ್ನು ಕುರಿತು ಸಮಗ್ರ ಹಾಗೂ ಸಂಕ್ಷಿಪ್ತವಾಗಿ 
ಚರ್ಚಿಸಲಾಗಿದೆ. ಭೌಗೋಳಿಕ ಸ್ಥಾನ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ 
ಅತ್ಯಂತ ತುತ್ತ ತುದಿಯ ದಕ್ಷಿಣ ಭಾಗದ ಜಿಲ್ಲೆಯಾಗಿರುವ ಚಾಮರಾಜನಗರವು ಪೂರ್ವ 
ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ನೀಲಗಿರಿ ಪರ್ವತ ಶ್ರೇಣಿಗಳ ಸರಣಿಗೆ 
ಚಾಚಿಕೊಂಡಿದೆ. ಇದು 11” 35" 37" ಉತ್ತರ ಅಕ್ಸಾಂಶದಿಂದ 12° 18" 11" ಉತ್ತರ 
ಅಕ್ಷಾಂಶದವರೆಗೆ ಮತ್ತು 76 24' 19" ಪೂರ್ವ ರೇಖಾಂಶದಿಂದ 77 46 45 ಪೂರ್ವ 
ರೇಖಾಂಶದವರೆಗೆ ಹಬ್ಬಿದೆ. ಚಾಮರಾಜನಗರ ಜಿಲ್ಲೆಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ 
5101.00 ಚ.ಕಿ.ಮೀ.ಗಳು. ಕೊಳ್ಳೇಗಾಲ ತಾಲ್ಲೂಕು ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾಗಿಯೂ, 
ಯಳಂದೂರು ತಾಲ್ಲೂಕು ಬಹಳ ಚಿಕ್ಕದಾದ ತಾಲ್ಲೂಕು ಕೇಂದ್ರಗಳಾಗಿವೆ. ಚಾಮರಾಜನಗರ 
ಜಿಲ್ಲೆಯಲ್ಲಿ ಸುಮಾರು 16 ಹೋಬಳಿಗಳು, 424 ಜನವಸತಿ ಇರುವ ಗ್ರಾಮಗಳು ಮತ್ತು 85 
ಜನವಸತಿ ರಹಿತ ಗ್ರಾಮಗಳಿವೆ. ಶೇ.85ರಷ್ಟು ಜನರು ಗ್ರಾಮೀಣ ಪ್ರದೇಶದಲ್ಲಿ 
ವಾಸಿಸುತ್ತಿರುವುದು ಈ ಪ್ರದೇಶದ ವೈಶಿಷ್ಟ್ಯವಾಗಿದೆ." ಗುಂಡ್ಲುಪೇಟೆ ತಾಲ್ಲೂಕು ಕೇರಳ 
ರಾಜ್ಯದ ಗಡಿ ಸಂಪರ್ಕವನ್ನು ಹೊಂದಿದ್ದು ಬಂಡಿಪುರ, ನಾಗರಹೊಳೆ ಮುಂತಾದ ರಕ್ಷಿತ 
ಅರಣ್ಯಪ್ರದೇಶಗಳಿಂದ ಆವರಿಸಲ್ಪಟ್ಟಿದೆ. 

ಭೂಮೇಲ್ಮೈ ಲಕ್ಷಣಕ್ಕೆ ಸಂಬಂಧಿಸಿದಂತೆ ಚಾಮರಾಜನಗರ ಜಿಲ್ಲೆಯು ಪೂರ್ವದಲ್ಲಿ 
ಪೂರ್ವಘಟ್ಟಗಳಿಂದಲೂ, ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದಲೂ ಸುತ್ತುವರಿಯಲ್ಪಟ್ಟಿದೆ. ಈ 


ಎರಡು ಘಟ್ಟಗಳು ಸಂಧಿಸುವ ಭಾಗದಲ್ಲಿ ವೈವಿಧ್ಯಮಯವಾದ ಮತ್ತು ಅತ್ಯಮೂಲ್ಯವಾದ 


2 


ಸಸ್ಯ ಸಂಪತ್ತು ಹಾಗೂ ಗಿಡಮೂಲಿಕೆಗಳನ್ನೊಂದಿರುವ ಬೆಟ್ಟಗಳ ಸರಣಿಯನ್ನು 


25 


ಕಾಣಬಹುದು.ಇದನ್ನು ನೀಲಗಿರಿ ಅಭಯಾರಣ್ಯವೆಂದು ಕರೆಯುವರು. ಈ ಜಿಲ್ಲೆಯು 
ಸಮತಟ್ಟಾದ ಹಾಗೂ ಏರುತಗಿನಿಂದ ಕೂಡಿದ ಅರಣ ಬೆಟಗುಡಗಳ ಶೇಣಿಯನು 
[e ಬ್ರಿ ಟಿ [ ರ £1 


ಹೊಂದಿದೆ. ಮೈದಾನ ಪ್ರದೇಶಗಳು ಜನವಸತಿ ಹಾಗೂ ವ್ಯವಸಾಯಕ್ಕೆ ಯೋಗ್ಯ 


ನೆಲೆಗಳಾಗಿವೆ. ಕಪ್ಪುಶಿಲೆ (ಡr೩ಗ।tೀ)ಯನ್ನು ಹೇರಳವಾಗಿ ಹೊಂದಿರುವ ಈ ಜಿಲ್ಲೆಯಲ್ಲಿನ 
ಕರಿಕಲ್ಲಿನ ಕ್ವಾರಿಗಳು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಪ್ರಮುಖ ಗಣಿಗಾರಿಕೆಯಾಗಿವೆ. 
ಚಾಮರಾಜನಗರ ಜಿಲ್ಲೆಯ ಪೂರ್ವಘಟ್ಟ ಶ್ರೇಣಿಗಳ ಪ್ರಮುಖವಾದ ಬೆಟ್ಟಗಳಲ್ಲಿ 
ಬಿಳಿಗಿರಿರಂಗನಬೆಟ್ಟದ ಸರಣಿಯೂ ಒಂದಾಗಿದೆ. ಇದು ಸುಮಾರು 16ಕಿ.ಮೀ.ಗಳಷ್ಟು 
ಉದ್ದವಾಗಿದ್ದು, ಉತ್ತರ ದಕ್ಷಿಣವಾಗಿ ಹಬ್ಬಿದೆ. ಇದು ಸಮುದ್ರಮಟ್ಟದಿಂದ ಸುಮಾರು 1687 
ಮೀ.ಗಳಿಗಿಂತಲೂ ಹೆಚ್ಚು ಎತ್ತರವಾದ ಬೆಟ್ಟಗಳನ್ನು ಹೊಂದಿದೆ.ಅವುಗಳಲ್ಲಿ 
ಬಿಳಿಗಿರಿರಂಗನಾಥ ದೇವಾಲಯವಿರುವ ಬಿಳಿಗಿರಿರಂಗನಬೆಟ್ಟ (1252.7 ಮೀ.), ಚಿಕ್ಕಂಗಿರಿ 
ಬೆಟ್ಟ (1552.7ಮೀ.), ಹೊನ್ನಾನೆಟ್ಟಿಕಲ್‌ ಬೆಟ್ಟ (1773.27 ಮೀ.), ಹೊನ್ನಾಚ್ಚಿ ಬೆಟ್ಟ (1490 
ಮೀ.), ಕತ್ತರಿಬೆಟ್ಟ (1816 ಮೀ.), ಹೊನಬೆರ್ರ ಬೆಟ್ಟ (1646 ಮೀ.), ಕತ್ತಟಿ ಬೆಟ್ಟ (1024 
ಮೀ.), ಮತ್ತು ಹೆತ್ತನ ಬೆಟ್ಟ (1363 ಮೀ.) ಪ್ರಮುಖವಾದವುಗಳು. ಕತ್ತರಿ ಬೆಟ್ಟವು ಜಿಲ್ಲೆಯ 
ಅತ್ಯಂತ ಎತ್ತರವಾದ ಬೆಟ್ಟವಾಗಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ 
ತಾಲ್ಲೂಕಿನಲ್ಲಿರುವ ಶ್ರೀಮಲೈ ಮಹದೇಶ್ವರ ಬೆಟ್ಟಗಳ ಸರಣಿಯು ಪೂರ್ವಘಟ್ಟಗಳ 
ಮತ್ತೊಂದು ಪ್ರಮುಖ ಸರಣಿಯಾಗಿದೆ. ಸಮುದ್ರಮಟ್ಟದಿಂದ ಸುಮಾರು 976 ಮೀ.ಗಿಂತಲೂ 
ಎತ್ತರವಾದ ಸರಣಿಗಳಿಂದ ಕೂಡಿದೆ. ಇದು 77 ಬೆಟ್ಟಗಳನ್ನು ಹೊಂದಿದೆ.ಅವುಗಳನ್ನು 
ಆನೆಮಲೈೈ, ಗುಂಜಿಮಲೆ, ಗುಲಗಂಜಿಮಲೆ, ಜೇನುಮಲ್ಮೈ, ಇತ್ಯಾದಿಯಾಗಿ ಪ್ರತಿಯೊಂದಕ್ಕೂ 


ಒಂದೊಂದು ಹೆಸರಿನಿಂದ ಕರೆಯಲಾಗುತ್ತದೆ. 


ಚಾಮರಾಜನಗರ ಜಿಲ್ಲೆಯ ಗಡಿ ಮತ್ತು ಒಳಭಾಗದಲ್ಲಿ ದೊಡ್ಡ ಹಾಗೂ ಸಾಧಾರಣ 
ಪ್ರಮಾಣದ ನದಿಗಳು ಮತ್ತು ಸಣ್ಣ ರುರಿಗಳು ಹರಿಯುತ್ತಿವೆ. ಅವುಗಳಲ್ಲಿ ಕಾವೇರಿ ನದಿ, 
ಕಬಿನಿ, ಸುವರ್ಣಾವತಿ, ಚಿಕ್ಕಹೊಳೆ, ಗುಂಡಲ್‌, ಮತ್ತು ಮಾಯಾರ್‌ ನದಿಗಳು 


ಪ್ರಮುಖವಾದವುಗಳಾಗಿವೆ. ಕಾವೇರಿ ನದಿಯು ಕೊಡಗಿನ ತಲಕಾವೇರಿಯಲ್ಲಿ ಉಗಮ 


26 


ಹೊಂದಿ ಹಾಸನ, ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳ ಮೂಲಕ ಹರಿದು ತಲಕಾಡಿನ 
ಸಮೀಪ ಚಾಮರಾಜನಗರ ಜಿಲ್ಲೆಯ ಗಡಿಯನ್ನು ಪ್ರವೇಶಿಸುತ್ತದೆ. ಈ ಜಿಲ್ಲಾ ಗಡಿಯ 
ಬಹುಭಾಗವನ್ನು ನಿರ್ಧರಿಸುವಲ್ಲಿ ಇದರ ಪಾತ್ರ ಪ್ರಮುಖವಾದುದು. ಇದು ಮಂಡ್ಯ- 
ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ-ಚಾಮರಾಜನಗರ ಗಡಿಯಲ್ಲಿ ಹರಿದು 
ಮುಂದೆ, ಚಾಮರಾಜನಗರ (ಕರ್ನಾಟಕ) ಸೇಲಂ (ತಮಿಳುನಾಡು) ಜಿಲ್ಲೆಗಳ ಗಡಿಯಲ್ಲಿ 
ಹರಿಯುತ್ತದೆ. ಹಾಗಾಗಿ ಜಿಲ್ಲೆಯ ಈಶಾನ್ಯ ಮತ್ತು ಪೂರ್ವ ಗಡಿಯನ್ನು ನಿರ್ಧರಿಸುವಲ್ಲಿ 
ಕಾವೇರಿ ನದಿಯು ಪ್ರಮುಖ ಪಾತ್ರವಹಿಸಿದೆ. ಈ ನದಿಯು ಜಿಲ್ಲೆಯ ಗಡಿಯಲ್ಲಿ ಸುಮಾರು 


110 ಕಿ.ಮೀ. ದೂರ ಹರಿಯುತ್ತದೆ. 


ಕಬಿನಿ ನದಿಯು ಕಾವೇರಿ ನದಿಯ ಉಪನದಿಯಾಗಿದೆ. ಇದು ಕೇರಳ ರಾಜ್ಯದ 
ವೈನಾಡ್‌ ಬೆಟ್ಟ ಸರಣಿಯಲ್ಲಿ ಸಮುದ್ರಮಟ್ಟದಿಂದ ಸುಮಾರು 2140 ಮೀ.ಎತ್ತರದಲ್ಲಿ 
ಉಗಮ ಹೊಂದುತ್ತದೆ. ಇದು ಕೇರಳ ರಾಜ್ಯದ ಕಲ್‌ಬೆಟ್ಟ ಮತ್ತು ಕರ್ನಾಟಕ ರಾಜ್ಯದ 
ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲ್ಲೂಕಿನ ಗಡಿಯಲ್ಲಿ ಸುಮಾರು 12 ಕಿ.ಮೀ. 
ದೂರ ಹರಿದು, ನಂತರ ಪೂರ್ವಕ್ಕೆ ತಿರುಗುವುದು. ಅಲ್ಲಿ ನುಗು ಮತ್ತು ಗುಂಡಲ್‌ ನದಿಗಳು 
ಈ ನದಿಯನ್ನು ಸೇರುತ್ತವೆ. ಮೈಸೂರು ಜಿಲ್ಲೆಯ ನಂಜನಗೂಡಿನ ಮೂಲಕ ಹರಿದು ಮುಂದೆ 
ತಿರುಮಕೂಡಲು ನರಸೀಪುರದ ಬಳಿ ಕಾವೇರಿ ನದಿಯಲ್ಲಿ ಕಬಿನಿ ನದಿಯು 
ಸಂಗಮಗೊಳ್ಳುವುದು. ಗುಂಡ್ಲುಪೇಟೆ ತಾಲ್ಲೂಕಿನ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಉಗಮ 
ಹೊಂದುವ ಗುಂಡಲ್‌ ನದಿಯನ್ನು ಕೌಂಡಿನ್ಯ ನದಿಯೆಂತಲೂ ಕರೆಯುತ್ತಾರೆ. ಇದು ಕಬಿನಿ 
ನದಿಯ ಉಪನದಿಗಳಲ್ಲೊಂದಾಗಿದೆ. ನಂಜನಗೂಡಿನ ಸಮೀಪ ಕಬಿನಿ ನದಿಯನ್ನು ಸೇರುತ್ತದೆ. 
ಪ್ರಸ್ತುತ ಈ ನದಿಯು ಮಳೆಗಾಲದಲ್ಲಿ ಮಾತ್ರ ಹರಿಯುತ್ತದೆ. ಉಳಿದ ಖತುವಿನಲ್ಲಿ ಬತ್ತಿ 


Ks, 


ಹೋಗುತ್ತದೆ. 


ಸುವರ್ಣಾವತಿ ಅಥವಾ ಹೊನ್ನಹೊಳೆ ನದಿಯು ಜಿಲ್ಲೆಯ ಆಗ್ನೇಯ ಭಾಗದ 


ಬೆಟ್ಟಗುಡ್ಲಕ್ಕೆ ಸೇರಿದ ಗಜಲಗಟಿ, ಕಂದರದ ಸಮೀಪ ಉಗಮ ಹೊಂದುತದೆ. ಪಾರಂಭದಲಿ 
ಡಿಕ ಜ ೬ -ಂ ನ) 0 ಬಿ 


27 


ಇದು ನಿರೆದುರ್ಗಿ ಹಳ್ಳಿ ಮತ್ತು ಅರೈಕದಿಹಳ್ಳ ಎಂಬ ಎರಡು ಜಲ ಮೂಲಗಳನ್ನು 
ಹೊಂದಿದ್ದು, ಸುವರ್ಣಾವತಿಯಾಗಿ ಹರಿಯುತ್ತದೆ. ನಂತರ ಇದು ಉತ್ತರಕ್ಕೆ ತಿರುಗಿ 
ಚಾಮರಾಜನಗರ ಮತ್ತು ಯಳಂದೂರು ತಾಲ್ಲೂಕುಗಳ ಮೂಲಕ ಹರಿಯುವುದು. ಇದರ 
ಜಲಾನಯನ ಪ್ರದೇಶ 1787 ಚ.ಕಿ.ಮೀ. ಇದು ಜಿಲ್ಲೆಯಲ್ಲಿ 88 ಕಿ.ಮೀ. ಹರಿಯುವುದು. 
ಸುವರ್ಣಾವತಿಯು ತಲಕಾಡಿನ ಸಮೀಪ ಇರುವ ಕಲ್ಲೂರಿನ(ಕಲಿಯೂರು) ಬಳಿ ಕಾವೇರಿ 
ನದಿಯನ್ನು ಸೇರುವುದು. ಸುವರ್ಣಾವತಿ ನದಿಗೆ ಅಟ್ಟುಗುಳಿಪರದ ಬಳಿ ಸುಂದರ 
ಆಣೆಕಟ್ಟೆಯೊಂದನ್ನು ನಿರ್ಮಿಸಲಾಗಿದೆ. ಇದನ್ನು ಸುವರ್ಣಾವತಿ ಜಲಾಶಯವೆಂದು 
ಕರೆಯುತ್ತಾರೆ. ಪ್ರಮುಖ ಉಪನದಿಯಾದ ಚಿಕ್ಕಹೊಳೆಗೆ ಚಾಮರಾಜನಗರ ಗಡಿಯ ಬಳಿ 
ಚಿಕ್ಕಹೊಳೆ ಜಲಾಶಯವೆಂಬ ಆಣೆಕಟ್ಟೆಯನ್ನು ನಿರ್ಮಿಸಲಾಗಿದೆ. ಮಾಯರ್‌ ನದಿಯು 
ತಮಿಳುನಾಡಿನ ಉದಕಮಂಡಲಂ ಮತ್ತು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ 
ಗುಂಡ್ಲುಪೇಟೆ ತಾಲ್ಲೂಕು ಉತ್ತರ ಗಡಿಯಲ್ಲಿ ಸುಮಾರು 22 ಕಿ.ಮೀ. ದೂರ ಹರಿಯುತ್ತದೆ. 
ಈ ನದಿ ನಿರ್ಮಿಸಿರುವ "ಮಾಯಾರ್‌ಡಿಚ್‌”' ಕಂದಕವು ನೀಲಗಿರಿ ಅಭಯಾರಣ್ಯ ಮತ್ತು 


ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಗಡಿಯಾಗಿದ್ದು, ರಮಣೀಯವಾದ ಸ್ಪಳವಾಗಿದೆ. 


ಈ ಮೇಲ್ಕಂಡ ನದಿಗಳು ಚಾಮರಾಜನಗರ ಜಿಲ್ಲೆಯ ಗಡಿರೇಖೆಯನ್ನು ನಿರ್ಮಿಸುವಲ್ಲಿ 
ಸಹಕಾರಿಯಾಗಿವೆಯೇ ಹೊರತು ಜಿಲ್ಲೆಯಾದ್ಯಂತ ಯಾವುದೇ ಸಾರ್ವಕಾಲಿಕ ನದಿಗಳು 
ಹರಿಯುವುದಿಲ್ಲ. ಇದು ಜಿಲ್ಲೆಯ ಅಭಿವೃದ್ಧಿಯ ಮೇಲೆ ಇತ್ತೀಚಿನ ದಿನಗಳಲ್ಲಿ ಅಪಾರವಾದ 
ಅನಾನುಕೂಲವನ್ನು ಉಂಟುಮಾಡಿದೆ. ಆದರೆ ಈ ಜಿಲ್ಲೆಯು ಸಾಮಾನ್ಯವಾಗಿ ಈಶಾನ್ಯದ 
ಕಡೆಗೆ ಇಳಿಜಾರಾಗಿರುವುದರಿಂದ, ಕಬಿನಿ ಎರಡನೆ ಹಂತದ ನೀರಾವರಿ ಯೋಜನೆಯು 
ಪ್ರಾರಂಭವಾದಲ್ಲಿ, ಕಾಲುವೆಗಳ ಮೂಲಕ ಈ ಜಿಲ್ಲೆಯ ಬಹುಪಾಲು ಪ್ರದೇಶಗಳು 


ನೀರಾವರಿಗೊಳಪಡುತ್ತದೆ. ಆ ಮೂಲಕ ಕೃಷಿಯಲ್ಲಿ ಪ್ರಗತಿ ಕಾಣಬಹುದು. 


ಚಾಮರಾಜನಗರ ಜಿಲ್ಲೆಯು ಒಟ್ಟು ಭೌಗೋಳಿಕ ಪ್ರದೇಶದ ಶೇ.48.360 


ಭಾಗಗಳಷ್ಟು (2756 ಚ. ಕಿ.ಮೀ.)ಅರಣ್ಯ ಪ್ರದೇಶವನ್ನು ಹೊಂದಿದೆ. ಒಂದು ಪ್ರದೇಶದ 


28 


ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಶೇ.33.3 ರಷ್ಟು ಅರಣ್ಯ ಪ್ರದೇಶವಿದ್ದರೆ, ಆ ಪ್ರದೇಶದ 
ಪರಿಸರ ಉತ್ಸಮವಾಗಿರುವುದೆಂದು ರಾಷ್ಟ್ರೀಯ ಅರಣ್ಯ ಯೋಜನೆಯಡಿಯಲ್ಲಿ 
ಅಭಿಪ್ರಾಯಪಡಲಾಗಿದೆ." ಈ ರೀತಿ ಗಮನಿಸಿದರೆ, ಜಿಲ್ಲೆಯ ಪರಿಸರ ಉತ್ತಮವಾಗಿದೆ. ಆದರೆ 
ದಿನದಿಂದ ದಿನಕ್ಕೆ ಅರಣ್ಯದಂಚಿನ ಪ್ರದೇಶಗಳು ಕರಿಕಲ್ಲು ಗಣಿಗಾರಿಕೆ ಮತ್ತಿತರ 
ವಾಣಿಜೋದ್ಯಮದ ಉದ್ದೇಶಗಳಿಗೆ  ಬಳಕೆಯಾಗುತ್ತಿರುವುದು ಇಲ್ಲಿನ ಪರಿಸರದ 
ಅಸಮತೋಲನಕ್ಕೆ ಕಾರಣವಾಗಿದೆ. ಬಹಳ ಆಕರ್ಷಣೀಯವಾದ ಪ್ರವಾಸಿ ತಾಣಗಳು ಮತ್ತು 
ಧಾರ್ಮಿಕ ಯಾತ್ರಾಸ್ಥಳಗಳನ್ನು ಸಹ ಈ ಜಿಲ್ಲೆಯಲ್ಲಿ ಕಾಣಬಹುದು. ಅವುಗಳಲ್ಲಿ 
ಪ್ರಮುಖವಾದವುಗಳೆಂದರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬಿಳಿಗಿರಿರಂಗನಬೆಟ್ಟ, 
ಹೊಗೇನಕಲ್‌ ಜಲಪಾತ, ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳು, ಶಿವನಸಮುದ್ರ, 
ಹುಲುಗನ ಮುರಡಿ ವೆಂಕಟನಾರಾಯಣ ಸ್ವಾಮಿ ದೇವಾಲಯ ಮತ್ತು ನರಸಮಂಗಲದ 
ಶ್ರೀ ಚೌಡೇಶ್ವರಿ ದೇವಾಲಯ, ಕನಕಗಿರಿ (ಮಲೆಯೂರು), ಮುಂತಾದ ಅರಣ್ಯ ಪ್ರದೇಶದ 
ಸುಂದರ ತಾಣಗಳು ಪ್ರಮುಖವಾದವುಗಳು ಇವುಗಳನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸುವ 


ಮೂಲಕ ಮೂಲ ಸೌಕರ್ಯಗಳನ್ನು ಒದಗಿಸಿದರೆ ಪ್ರವಾಸಿಗರನ್ನು ಆಕರ್ಷಿಸಬಹುದಾಗಿದೆ. 


ಚಾಮರಾಜನಗರ ಜಿಲ್ಲೆಯ ನಾಲ್ಕೂ ತಾಲ್ಲೂಕುಗಳಲ್ಲಿಯೂ ಹಬ್ಬಿರುವ ದಟ್ಟವಾದ 
ಕಾಡುಗಳು ಹಾಗೂ ಅಲ್ಲಲ್ಲಿ ದೊರೆಯುವ ಕರಿಕಲ್ಲು ಗಣಿಗಳು ಪ್ರಕೃತಿ ಸಂಪತ್ತಿನ 
ಕುರುಹುಗಳಾಗಿವೆ. ತಮಿಳುನಾಡು ಹಾಗೂ ಕೇರಳ ರಾಜ್ಯಗಳ ಗಡಿಗೆ 
ಹೊಂದಿಕೊಂಡಿರುವುದರಿಂದ ಇಲ್ಲಿನ ಭಾಷೆ, ಸಂಸ್ಕೃತಿ, ಪರಂಪರೆ ಇತರ ಜಿಲ್ಲೆಗಳಿಗಿಂತ 
ಭಿನ್ನವಾಗಿವೆ. ಅಂತೆಯೇ ಇಲ್ಲಿನ ಜೀವಸಂಕುಲಗಳೂ ವಿಭಿನ್ನ. ಈ ವಿಭಿನ್ನ ಜೀವ ಸಂಪತ್ತಿನ 
ರಕ್ರಣೆ ಬ್ರಿಟಿಷ್‌ ಸರ್ಕಾರದ ಕಾಲದಿಂದಲೂ ಹಾಗೂ ಮೈಸೂರು ಅರಸರ ಆಳ್ವಿಕೆಯಲ್ಲಿಯೂ 
ಅನೇಕ ಯೋಜನೆಗಳು ಆರಂಭವಾಗಿದ್ದವು. 1898ರಲ್ಲಿಯೇ ಬಂಡೀಪುರ ಹಾಗೂ 
ಬಿಳಿಗಿರಿರಂಗಸ್ವಾಮಿ ದೇವಸ್ಥಾನದ ಸುತ್ತಲಿನ ಕಾಡನ್ನು ರಕ್ಷಿತ ಅರಣ್ಯವೆಂದು 


ಘೋಷಿಸಿದ್ದುಂಟು." ಸ್ವಾತಂತ್ರ್ಯ ಬಂದ ನಂತರ 1973ರಲ್ಲಿ ಬಿಳಿಗಿರಿ ರಂಗಸ್ವಾಮಿ 


ವನ್ಯಮೃಗಗಳ ಧಾಮ (540 ಚದರ ಕಿ.ಮೀ.) ಹಾಗೂ 1974ರಲ್ಲಿ ಬಂಡೀಪುರ ರಾಷ್ಟ್ರೀಯ 


29 


ಉದ್ಯಾನವು ತಮಿಳುನಾಡಿನ ಮಧುಮಲೈ ವನ್ಯಮೃಗಗಳ ಧಾಮ, ಕೇರಳದ ವೈನಾಡು 
ವನ್ಯಮೃಗಗಳ ಧಾಮ ಹಾಗೂ ಕರ್ನಾಟಕದ ನಾಗರಹೊಳೆ ವನ್ಯಮೃಗಗಳ ಧಾಮಗಳಿಂದ 
ಸುತ್ತುವರಿದಿದೆ. ಈ ಎಲ್ಲವೂ ಒಟ್ಟಿಗೆ ಸೇರಿ ನೀಲಗಿರಿ ರಕ್ಷಿತ ಜೀವಜಾಲವೆಂದು 


ಗುರುತಿಸಲ ಟು 
ಬ ಊಟ 


ಹುಲಿ, ಆನೆ, ಚಿರತೆ ಮುಂತಾದ ವನ್ಯಮೃಗಗಳ ರಕ್ಷಣೆಗೆ ವಿಶಿಷ್ಟ ಅರಣ್ಯ 


ಪ್ರದೇಶವೆಂದು ಪರಿಗಣಿಸಲಾಗಿದೆ. 


ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲ್ಲೂಕಿನಲ್ಲಿ ಹರಡಿರುವ 
ಮಲೆಮಹದೇಶ್ವರ ಗಿರಿಶ್ರೇಣಿಯು ಪೂರ್ವಘಟ್ಟಗಳ ಭಾಗವಾದರೆ, ಗುಂಡ್ಲುಪೇಟೆ ತಾಲ್ಲೂಕಿನ 
ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟಸಾಲು ಪಶ್ಚಿಮ ಘಟ್ಟಗಳ ಭಾಗವಾಗಿದೆ. ಚಾಮರಾಜನಗರ 
ಜಿಲ್ಲೆಯು ಈ ಎರಡೂ ಘಟ್ಟಗಳನ್ನು ಸೇರಿಸುವ ಆಯಕಟ್ಟಿನ ಕೊಂಡಿಯಂತಿದೆ. 
ಚಾಮರಾಜನಗರ-ಯಳಂದೂರು ತಾಲ್ಲೂಕಿನಲ್ಲಿರುವ ಬಿಳಿಗಿರಿ ರಂಗಸ್ವಾಮಿ ಬೆಟ್ಟ ಹಾಗೂ 
ಬೇಡಗುಳಿ ಬೆಟ್ಟ ಶ್ರೇಣಿಗಳು ಸಹ ಪ್ರಮುಖ ಭೌಗೋಳಿಕ ಪರಿಸರವಾಗಿದೆ. ಬೇಡಗುಳಿ ಬೆಟ್ಟದ 
ಶಿಲಾರಚನೆಯು ಅತ್ಯಂತ ಪ್ರಾಚೀನವಾದುದು ಎಂಬುದು ಭೂಗರ್ಭ ಶಾಸ್ತ್ರಜ್ಞರ 
ಅಭಿಪ್ರಾಯವಾಗಿದೆ. ಆದುದರಿಂದ ಇಲ್ಲಿನ ಜೀವ ಸಂಕುಲಗಳು ಅತಿ ಪ್ರಾಚೀನ ಕಾಲದಿಂದಲೂ 
ವಿಕಸನ ಹೊಂದಿ ಹೆಚ್ಚು ವೈವಿಧ್ಯತೆಯನ್ನು ಮೆರೆಯುತ್ತಿವೆ. ಅಲ್ಲದೆ, ಪೂರ್ವ ಹಾಗೂ 
ಪಶ್ಚಿಮ ಘಟ್ಟಗಳಿಗೆ ಸೀಮಿತವಾದ ಹಲವಾರು ಸಸ್ಯಗಳು ಹಾಗೂ ಪ್ರಾಣಿಗಳು ಇಲ್ಲಿ ಒಟ್ಟಿಗೆ 


ಜೀವಿಸಿರುವುದು ಈ ಪರಿಸರದ ವೈಶಿಷ್ಟ್ಯತೆಯಾಗಿದೆ. 


ಪೂರ್ವ ಹಾಗೂ ಪಶ್ಚಿಮ ಘಟ್ಟಗಳ ಗಿರಿಶ್ರೇಣಿಯ ಹಲವು ಶಿಖರಗಳು 
ಗಗನಚುಂಬಿಗಳಂತಿವೆ. ಯಾವತ್ತೂ ಮೋಡಗಳಿಂದ ಆವೃತವಾದಂತಿರುವ ಹಿಮವದ್‌ 
ಗೋಪಾಲಸ್ವಾಮಿ ಶಿಖರದ ಎತ್ತರ 1455 ಮೀಟರ್‌. ಬಿಳಿಗಿರಿರಂಗದ ಶ್ರೇಣಿಯ ಕುಂತಿಬೆಟ್ಟ, 
ಮುಲ್ಫಿ ಬೆಟ್ಟ, ಕತ್ರಿ ಬೆಟ್ಟ ಎತ್ತರದಲ್ಲಿ ಹೊಯ್‌ಕೈಯಾಗಿವೆ. ಇದರಲ್ಲಿ ಅತ್ಯಂತ ಎತ್ತರದ 
ಕತ್ರಿಬೆಟ್ಟ 1816 ಮೀಟರ್‌, ಬೇಡಗುಳಿ ಶ್ರೇಣಿಯ ಹೊನ್ನಮೇಟ ಶಿಖರದ ಎತ್ತರ 1716 


ಮೀಟರ್‌. ಇದಲ್ಲದೆ ಮಲೆ ಮಹದೇಶ್ವರ ಗಿರಿಶ್ರೇಣಿಯಲ್ಲಿ 77ಕ್ಕೂ ಮಿಕ್ಕು ಶಿಖರಗಳಿವೆ. ಈ 


30 


ಶಿಖರಗಳು ಮಳೆ ಮಾರುತಗಳನ್ನು ತಡೆದು ಹೆಚ್ಚಿನ ಮಳೆ ಸುರಿಸುತ್ತವೆ. ಬೇಡಗುಳಿಯ 
ವಾರ್ಷಿಕ ಸರಾಸರಿ ಮಳೆ 180 ಸೆಂ. ಮೀಟರ್‌, ಬಿಳಿಗಿರಿರಂಗನ ಬೆಟ್ಟದ ವಾರ್ಷಿಕ ಸರಾಸರಿ 
ಮಳೇ 150 ಸೆಂ.ಮೀ. ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟದ ಸುತ್ತ ವಾರ್ಷಿಕ ಮಳೆ 125 
ಸೆಂ.ಮೀ. ಈ ಅಧಿಕ ಮಳೆ ಇಲ್ಲಿನ ಕಾಡಿಗೆ ನೀರೆರೆಯುವುದಲ್ಲದೆ, ಮಳೆಗಾಲದಲ್ಲಿ ಅನೇಕ 
ಹಳ್ಳಕೊಳ್ಳಗಳಲ್ಲಿ ನೀರು ಹರಿಯುತ್ತವೆ. ಇಂತಹ ಹಲವು ಬೆಟ್ಟದ ರುರಿಗಳು ಸೇರಿ 


ನಿರಂತರವಾಗಿ ಪ್ರವಹಿಸುವ ನದಿಗಳಾಗುತ್ತವೆ. 


ಬಿಳಿಗಿರಿರಂಗನ ಶ್ರೇಣಿಯ ಮಧ್ಯೆ ಹರಿಯುವ "ದೊಡ್ಡ ಸಂಪಿಗೆ ಹಳ್ಳ' ಅಥವಾ 
' ಭಾರ್ಗವಿ ನದಿ' ಮುಂದೆ ಗುಂಡ್ಲು ಹೊಳೆಗೆ ಸೇರಿ ಕೊಳ್ಳೇಗಾಲದ ಗುಂಡಾಲ್‌ ಜಲಾಶಯಕ್ಕೆ 
ನೀರುಣಿಸುತ್ತದೆ. ಬೇಡಗುಳಿ ಶ್ರೇಣಿಯಲ್ಲಿ ಉಗಮಿಸುವ " ಪಂಗಡಿ ಹಳ್ಳ', " ನೀರದುರ್ಗಿ 
ಹಳ್ಳ' ಮುಂದೆ ಸುವರ್ಣಾವತಿ ನದಿಯನ್ನು ಸೇರುತ್ತವೆ. ಮಹದೇಶ್ವರ ಬೆಟ್ಟ ಸಾಲಿನಲ್ಲಿ 
ಉಗಮಿಸುವ ಉಡುತೊರೆ ಹಳ್ಳ, ತಟ್ಟೆಹಳ್ಳ, ಉಲಕೊಪ್ಪು ಹಳ್ಳಗಳು ಜಿಲ್ಲೆಯ ವಾಯುವ್ಯ 
ದಿಕ್ಕಿನಲ್ಲಿ ಹರಿಯುವ ಕಾವೇರಿ ನದಿಯನ್ನು ಸೇರುತ್ತವೆ. ಈ ಜಿಲ್ಲೆಯ ದಕ್ಷಿಣದಲ್ಲಿ ಕೇರಳದ 
ಮೆಯೋರ್‌ ನದಿ ಪ್ರವಹಿಸುತ್ತದೆ. ಗುಂಡ್ಲುಪೇಟೆ ತಾಲ್ಲೂಕಿನಲ್ಲಿ ಹರಿಯುವ ಗುಂಡ್ಲುಹಳ್ಳ, 
ನುಗು ನದಿ ಜಿಲ್ಲೆಯ ಇತರೆ ನದಿಗಳು. ಇಂತಹ ಕೆಲವು ನದಿಗಳಿಗೆ ಕಟ್ಟೆ ಹಾಕಿ 
ಜಲಾಶಯಗಳನ್ನು ನಿರ್ಮಿಸಲಾಗಿದೆ. ಸುವರ್ಣಾವತಿ, ಚಿಕ್ಕಹೊಳೆ, ಬೆಲ್ಲತ್ತ ಇತ್ಯಾದಿ 
ಜಲರಾಶಿಗಳಲ್ಲದೆ ಗಂಗ, ಚೋಳ, ಹೊಯ್ಸಳ, ವಿಜಯನಗರ, ಮೈಸೂರು ಒಡೆಯರು 
ಮುಂತಾದ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡ ನೂರಾರು ಚಿಕ್ಕ, ದೊಡ್ಡ ಕೆರೆಗಳು 
ಜಿಲ್ಲೆಯ ತುಂಬಾ ಹರಡಿವೆ. ಬಿಳಿಗಿರಿರಂಗನ ಬೆಟ್ಟದ ತಡಿಯಲ್ಲಿರುವ ' ಹಿರಿಕೆರೆಯು' ಇಲ್ಲಿ 
ಉಲ್ಲೇಖಾರ್ಹ. ಇದು ಅತಿದೊಡ್ಡ ಸುಂದರ ಸರೋವರ. ಈ ಎಲ್ಲಾ ನೀರಿನ ತಾಣಗಳು 
ಎಣಿಕೆ ಇಲ್ಲದಷ್ಟು ಜೀವಸಂಕುಲಗಳನ್ನು ಹಪೋಷಿಸುತ್ತಿವೆ. ಚಳಿಗಾಲದಲ್ಲಿ ಹೊರಗಿನಿಂದ 
ವಲಸೆ ಬರುವ ನೂರಾರು ಪಕ್ಸಿ ಸಂಕುಲಕ್ಕೆ ಆಶ್ರಯ ಹಾಗೂ ಆಹಾರ ನೀಡಿ ಇಲ್ಲಿನ ಜೀವ 


ವೈವಿಧ್ಯತೆಗೆ ಭಾಜನವಾಗಿವೆ. 


31 


ಚಾಮರಾಜನಗರ ಜಿಲ್ಲೆಯ ಹೆಚ್ಚಿನ ಭಾಗ ಬಯಲು ಪ್ರದೇಶ. ಸಾಮಾನ್ಯ 
ಒಣಹವೆಯ ವಾಯುಗುಣವನ್ನು ಹೊಂದಿದೆ. ಇಲ್ಲಿ ಮಳೆ ಕಡಿಮೆ. ಆದುದರಿಂದ ಮಳೆ 
ನೆರಳಿನ ಪ್ರದೇಶವೆಂದು ಗುರುತಿಸಲಾಗಿದೆ. ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆಯ 
ಹಲವೆಡೆ ಅತ್ಯಲ್ಪ ಅಂದರೆ 50ರಿಂದ 55ಸೆಂ.ಮೀ. ವಾರ್ಷಿಕ ಸರಾಸರಿ ಮಳೆಯಾಗುತ್ತದೆ. 
ಎತ್ತರದ ಗಿರಿಶ್ರೇಣಿಗಳು, ಅಲ್ಲಿನ ಅಧಿಕ ಮಳೆ, ಧುಮ್ಮಿಕ್ಕುವ ರುರಿಗಳು, ಪ್ರವಹಿಸುವ ಹಳ್ಳ, 
ಕೊಳ್ಳ, ಜಲಾಶಯಗಳು, ಕೆರೆಗಳು ಹಾಗೂ ವಿಶಾಲವಾದ ಬಯಲು ಪ್ರದೇಶವನ್ನು 
ಹೊಂದಿರುವ ಭೌಗೋಳಿಕ ಸನ್ನಿವೇಶ ಬಹು ವಿಧದ ಜೀವ ಆವಾಸಗಳನ್ನು ದೊರಕಿಸುತ್ತದೆ. 
ಇಂತಹ ಒಂದೊಂದು ಆವಾಸದಲ್ಲಿಯೂ ಅದರದೇ ಆದ ಜೀವಜಾಲವಿರುವುದರಿಂದ 
ಚಾಮರಾಜನಗರ ಜಿಲ್ಲೆಯು ರಾಜ್ಯದ ಪ್ರಮುಖ ಜೀವವೈವಿಧ್ಯತೆಯ ತಾಣವಾಗಿ 


ಪರಿಗಣಿಸಲಾಗಿದೆ. 


ಒಂದು ಪ್ರದೇಶದ ವಾರ್ಷಿಕ ಮಳೆಯ ಪ್ರಮಾಣ ಅಲ್ಲಿನ ಸಸ್ಯ ಸಂಕುಲವನ್ನು 
ರೂಪಿಸುತ್ತದೆ. ಅವುಗಳನ್ನವಲಂಬಿಸಿ ಪ್ರಾಣಿ ಸಂಕುಲಗಳು ವಿಕಸನ ಹೊಂದುತ್ತವೆ. ಈ 
ಎರಡೂ ಒಂದನ್ನೊಂದು ಅವಲಂಬಿಸಿ, ಪರಸ್ಪರ ವರ್ತಿಸಿ, ಪ್ರಭಾವಿತವಾಗಿ ಪರಿಪೂರ್ಣ 
ಜೀವನೆಲೆಗಳುಂಟಾಗುತ್ತವೆ. ಒಂದು ಪ್ರದೇಶದ ಸಸ್ಯ ಸಂಕುಲದ ಆಧಾರದ ಮೇಲೆ 
ಕಾಡುಗಳನ್ನು ವಿಂಗಡಿಸುವುದು ಸಾಮಾನ್ಯ ವಾಡಿಕೆ. ಇದರಂತೆ ಚಾಮರಾಜನಗರ ಜಿಲ್ಲೆಯ 


ಸಸ್ಯ ಪರಿಸರವನ್ನು ಈ ಕೆಳಕಂಡಂತೆ ವಿಭಾಗೀಕರಿಸಬಹುದು. 


1. ಕುರುಚಲು ಕಾಡು, 2. ಒಣ ಎಲೆ ಉದುರುವ ಕಾಡು, 3.ಮಿಶ್ರ ಎಲೆ ಉದುರುವ ಕಾಡು, 


4. ನಿತ್ಯಹರಿದ್ವರ್ಣ ಕಾಡು, 5. ಶೋಲಾ ಕಾಡು, 6. ಹುಲ್ಲುಗಾವಲು, 7.ನದಿ ತಟದ ಕಾಡು. 


ಚಾಮರಾಜನಗರ ಜಿಲ್ಲೆಯಲ್ಲಿರುವ ಬಹುಪಾಲು ಅರಣ್ಯವು, ಅಲ್ಲಿನ ಬೆಟ್ಟಶ್ರೇಣಿಗಳು 
ಬೆಟ್ಟಗಳ ಸುತ್ತಲಿನ ಪ್ರದೇಶಕ್ಕೆ ಸೀಮಿತವಾಗಿವೆ. ಬೆಟ್ಟದ ತಪ್ಪಲಿನ ಸಸ್ಯವರ್ಗ ಬೆಟ್ಟದ 
ಮೇಲೇರಿದಂತೆ ಬದಲಾದ ರೀತಿಯ ಗಿಡಮರಗಳು ಕಂಡುಬರುತ್ತವೆ. ಹಲವಾರು ಮೀಟರ್‌ 


ಅಂತರದಲ್ಲಿಯೇ ಈ ಬದಲಾದ ಸಸ್ಯ ಪರಿಸರ ಕೌತುಕವನ್ನುಂಟು ಮಾಡುತ್ತದೆ. ಎತ್ತರೆತ್ತರಕ್ಕೆ 


32 


ಏರಿದಂತೆ ಈ ಬದಲಾವಣೆ ಬಿಚ್ಚಿಕೊಳ್ಳುತ್ತಾ ಹೋಗುತ್ತದೆ. ಆದುದರಿಂದ ಮೇಲೆ 
ನಮೂದಿಸಿರುವ ಎಲ್ಲ ಪರಿಸರಗಳೂ ಒಂದಾದ ನಂತರ ಒಂದರಂತೆ ಹಾಗೂ ಕೆಲವೆಡೆ 


ಒಂದರಲ್ಲೊಂದು ಮಿಳಿತವಾಗಿ ಕಾಣಸಿಗುವುದು ಇಲ್ಲಿನ ಅರಣ್ಯದ ವಿಶೇಷತೆಯಾಗಿದೆ. 


ಭೂಗರ್ಭ ಶಾಸ್ತಜ್ಞರೂ ಪರಿಸರ ವಿಜ್ಞಾನಿಗಳೂ ಅಭಿಪ್ರಾಯಪಟ್ಟಿರುವಂತೆ 
ಚಾಮರಾಜನಗರ ಜಿಲ್ಲೆಯ ಶೇ.48ರಷ್ಟು ಭೌಗೋಳಿಕ ಪ್ರದೇಶವು ಅರಣ್ಯದೊಂದಿಗೆ ವಿಶಿಷ್ಟ 
ಜೀವ ಸಂಕುಲಗಳ ಪ್ರಾಕೃತಿಕ ಸಸ್ಯ ಹಾಗೂ ಪ್ರಾಣಿ ಸಂಪತ್ತನ್ನು ಒಳಗೊಂಡಿರುವ ವಿಶೇಷ 
ಜಿಲ್ಲೆಯಾಗಿ ಹೊಸದಾಗಿ ರೂಪುಗೊಂಡಿದೆ. ಚಾಮರಾಜನಗರ ಜಿಲ್ಲೆಯ ಒಟ್ಟು ಭೌಗೋಳಿಕ 
ವಿಸ್ತೀರ್ಣ 5,699 ಚ.ಕಿ.ಮೀ. ಆಗಿದ್ದು, 2756 ಚ.ಕಿ.ಮೀ.ಗಳಷ್ಟು ವ್ಯಾಪ್ತಿಯಲ್ಲಿ ನಿತ್ಯ 
ಹರಿದ್ವರ್ಣದ ಕಾಡುಗಳು, ಕುರುಚಲು ಕಾಡುಗಳು, ಅರ್ಧ ಎಲೆಯುದುರುವ ಮತ್ತು 
ತೇವಾಂಶಭರಿತ ಕಾಡುಗಳನ್ನು ಒಳಗೊಂಡಿದೆ. ವಾರ್ಷಿಕವಾಗಿ 704 ಮಿ.ಮೀ. ಸಾಧಾರಣ 
ಮಳೆ ಪಡೆಯುವ ಜಿಲ್ಲೆಯಾಗಿದ್ದು, ಕೃಷಿಗೆ ಸಹಕಾರಿಯಾದ ವಾತಾವರಣವನ್ನು ಹೊಂದಿದೆ. 
ಬಹುತೇಕ ಜಿಲ್ಲೆಯು ಪೂರ್ವ-ಪಶ್ಚಿಮ ಘಟ್ಟಗಳು ಒಂದುಗೂಡುವ ಸೇತುವೆಯಾಗಿದ್ದು 
ಅಲ್ಲಲ್ಲಿ ಮುರಿದ ಸರಪಳಿಯ ಸಂಕೋಲೆಯಂತೆ ಕಂಡುಬರುವ ಚಿಕ್ಕ, ದೊಡ್ಡ ಬೆಟ್ಟದ 


ಸಾಲುಗಳು ಹಲವಾರು ಎತ್ತರದ ಬೆಟ್ಟಗುಡ್ಡ ಪ್ರದೇಶಗಳನ್ನು ಒಳಗೊಂಡಿದೆ. 


ಚಾಮರಾಜನಗರ ಜಿಲ್ಲೆಯ ನಾಲು 


) ಬೆಟ್ಟದ ತುದಿಯಲಿ ರುವ ದೇವಸಾನಗಳನು 
ಊ [a 8 


ಹಾಗೂ ಅವುಗಳಿಗೆ ಹೊಂದಿಕೊಂಡಿರುವ ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟ, ಬಿಆರ್‌ಟಿಯ 
ಕ್ಯಾತದೇವರ ಗುಡಿ ಹಾಗೂ ಬಿಳಿಗಿರಿರಂಗನಬೆಟ್ಟ ಮತ್ತು ಕಾವೇರಿ ವನ್ಯಜೀವಿ ವಿಭಾಗದ 
ಮಲೈಮಹದೇಶ್ವರ ಬೆಟ್ಟ ಶ್ರೇಣಿಗಳು ಈ ಜಿಲ್ಲೆಗೆ ವಿಶಿಷ್ಟ ಮೆರಗನ್ನು ಕರ್ನಾಟಕ ರಾಜ್ಯದ 
ಪ್ರವಾಸಿ ಭೂಪಟದಲ್ಲಿ ತಂದುಕೊಟ್ಟಿವೆ. ಈ ಜಿಲ್ಲೆಯ ಕೊಳ್ಳೇಗಾಲ ತಾಲ್ಲೂಕಿನ ಪೊನ್ನಾಚಿ 
ಬೆಟ್ಟ (ಸಮುದ್ರ ಮಟ್ಟಕ್ಕಿಂತ 1514 ಮೀ. ಎತ್ತರ). ಗುಂಡ್ಲುಪೇಟೆ ತಾಲ್ಲೂಕಿನ ಹಿಮವದ್‌ 


ಗೋಪಾಲಸ್ವಾಮಿ ಬೆಟ್ಟ (1454.5 ಮೀ. ಎತ್ತರ) ಚಾಮರಾಜನಗರ, ಯಳಂದೂರು 


ತಾಲ್ಲೂಕಿನ ಬಿಳಿಗಿರಿರಂಗನಬೆಟ್ಟ (1551 ಮೀ. ಎತ್ತರ), ಬೇಡಗುಳಿ ಎಸ್ಟೇಟ್‌ ಪ್ರದೇಶ 


33 


(400 ಮೀ. ಎತ್ತರ) ಮತ್ತು ಕತ್ತರಿಬೆಟ್ಟ (18816 ಮೀ. ಎತ್ತರ) ಅತ್ಯಂತ ಎತ್ತರವಿರುವ 
ಗಿರಿಶ್ರೇಣಿಗಳಾಗಿವೆ. ಒಟ್ಟಾರೆ ಜಿಲ್ಲೆಯ ಭೌಗೋಳಿಕ ವಿಸ್ತೀರ್ಣವು 5,69,901 ಹೆಕ್ಟರ್‌ 
ಪ್ರದೇಶವಾಗಿದ್ದು, ಶೇ. 48ರಷ್ಟು ಅಂದರೆ 2,75,610 ಹೆಕ್ಟರ್‌ ಅರಣ್ಯ ಪ್ರದೇಶಗಳನ್ನು 


ಒಳಗೊಂಡಿದೆ. 


ಕೇವಲ ಅರಣ್ಯಕ್ಕೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸುವುದಾದರೆ, ಜಿಲ್ಲೆಯು 
ಒಂದು ರಾಷ್ಟ್ರೀಯ ಉದ್ಯಾನವನ (ಬಂಡೀಪುರ) ಮತ್ತು ಎರಡು ವನ್ಯಜೀವಿ ವಿಭಾಗಗಳನ್ನು 
(ಬಿಆರ್‌ಟಿ ಮತ್ತು ಕಾವೇರಿ) ಒಳಗೊಂಡಿದೆ. 1974ರಲ್ಲಿ ವೇಣುಗೋಪಾಲ ವನ್ಯಜೀವಿ 
ಉದ್ಯಾನವನದ ಹೆಚ್ಚಿನ ಅರಣ್ಯ ಭಾಗ, ಬಂಡೀಪುರ ಮತ್ತು ಹಳೆಯ ಚಾಮರಾಜನಗರ 
ಅರಣ್ಯ ಪ್ರದೇಶದ ಭಾಗಗಳನ್ನು ಒಟ್ಟಾಗಿ ಸೇರಿಸಿಕೊಂಡು 880 ಚ.ಕಿ.ಮೀ. ವ್ಯಾಪ್ತಿ ಅರಣ್ಯ 
ಪ್ರದೇಶದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಯೋಜನೆಯನ್ನು ಅಸ್ತಿತ್ವಕ್ಕೆ 
ತರಲಾಯಿತು. ಬಂಡೀಮರ ರಾಷ್ಟ್ರೀಯ ಉದ್ಯಾನವನವು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ 


ನಡುವಣ ಸಂಪರ್ಕ ಸೇತುವೆಯಾಗಿದೆ. 


ಹೀಗೆ ಚಾಮರಾಜನಗರ ಜಿಲ್ಲೆಯು ಕರ್ನಾಟಕದಲ್ಲಿ ಮಾತ್ರವಲ್ಲದೆ, ಇಡೀ ದಕ್ಷಿಣ 
ಭಾರತದಲ್ಲಿಯೇ ಭೌಗೋಳಿಕವಾಗಿ ಅತ್ಯಂತ ಅಯಕಟ್ಟಿನ ಪ್ರದೇಶವಾಗಿವೆ. ಪೂರ್ವ ಹಾಗೂ 
ಪಶ್ಚಿಮ ಘಟ್ಟಗಳೆರಡೂ ಸಂಧಿಸುವ ಇಳಿಜಾರು ಪ್ರದೇಶವಾಗಿರುವ ಚಾಮರಾಜನಗರ 
ಜಿಲ್ಲೆಯು ಪೂರ್ವ ಇತಿಹಾಸ ಕಾಲದಿಂದಲೇ ಮಾನವನ ವಾಸಸ್ಥಾನಕ್ಕೆ ಯೋಗ್ಯ 
ನೆಲೆಯಾಗಿತ್ತು. ಆದುದರಿಂದಲೇ ಈ ಪರಿಸರದಲ್ಲಿ ವೈವಿಧ್ಯಮಯ ಬುಡಕಟ್ಟು 
ಜನಾಂಗಗಳಾದ ಸೋಲಿಗರು, ಕಾಡುಕುರುಬರು, ಜೇನುಕುರುಬರು, ಬೆಟ್ಟಕುರುಬರು, 
ಇರುಳಿಗರು,, ಯರವರು ಮುಂತಾದ ವಿವಿಧ ಆದಿವಾಸಿ ಜನಾಂಗಗಳ ಸಂಸ್ಥೃತಿಯು 
ವ್ಯಾಪಕವಾಗಿ ಮತ್ತು ವಿಶಿಷ್ಟವಾಗಿ ಬೆಳೆಯಲು ಸಾಧ್ಯವಾಯಿತು ಎಂಬ ಪರಿಸರ 


ವಿಜ್ಞಾನಿಗಳಾದ ಕೃಪಾಕರ ಸೇನಾನಿಯವರ ಅಭಿಪ್ರಾಯವು ಬಹಳ ಸಮಯೋಚಿತವಾಗಿದೆ. 


34 


ಭೌಗೋಳಿಕ ಲಕ್ಟಣಗಳ ಪ್ರಭಾವದ ಹಿನ್ನೆಯಲ್ಲಿ ಪುರಾತತ್ವ ವಿಷಯಕ್ಕೆ 
ಸಂಬಂಧಿಸಿದಂತೆ ಚಾಮರಾಜನಗರ ಜಿಲ್ಲೆಯು ಸೂಕ್ಕ್ಮ ಶಿಲಾಯುಗದ ಕಾಲದಿಂದಲೂ 
ಜನವಸತಿಯ ಕೇಂದ್ರವಾಗಿತ್ತೆಂದು ತಿಳಿದುಬರುತ್ತದೆ. ಈ ಜಿಲ್ಲೆಯಲ್ಲಿ ಒಟ್ಟಾರೆ 116ಕ್ಕೂ 
ಹೆಚ್ಚು ಪ್ರಾಚೀನ ಮಾನವನ ನೆಲೆಗಳು ಕಂಡುಬಂದಿವೆ. ಅವುಗಳಲ್ಲಿ 3 ಸೂಕ್ತ್ಮಶಿಲಾ ಯುಗದ 
ನೆಲೆಗಳು, 13 ನೂತನ ಶಿಲಾಯುಗದ ನೇಲೆಗಳು, 78 ಬೃಹತ್‌ ಶಿಲಾಯುಗದ ನೆಲೆಗಳು, 
22ಕ್ಕೂ ಅಧಿಕ ಇತಿಹಾಸ ಪ್ರಾರಂಭ ಯುಗದ ನೆಲೆಗಳೂ ಕಂಡುಬಂದಿವೆ. ಅತೀ ಹೆಚ್ಚು 
ಸಂಖ್ಯೆಯ ಬೃಹತ್‌ ಶಿಲಾಯುಗದ ನೆಲೆಗಳು ಮತ್ತು ಅತಿ ದೊಡ್ಡ ಬೃಹತ್‌ ಶಿಲಾಯುಗದ 
ಗೋರಿಯು ಜಿಲ್ಲೆಯ ದೊಡ್ಡ ಆಲತ್ತೂರಿನಲ್ಲಿ ಕಂಡುಬಂದಿದೆ. ಬೃಹತ್‌ ಶಿಲಾಯುಗದ 
ಕಾಲಘಟ್ಟದಲ್ಲಿ ಈ ಪ್ರದೇಶವು ಕೇರಳ, ತಮಿಳುನಾಡು ಮತ್ತು ಕರ್ನಾಟಕಗಳನ್ನು 
ಸಂಪರ್ಕಿಸುವ ಕೊಂಡಿಯಾಗಿತ್ತೆಂದು ತಿಳಿದುಬರುತ್ತದೆ.” ಹೀಗೆ ಎರಡನೆಯ ಅಧ್ಯಾಯದಲ್ಲಿ 
ಚಾಮರಾನಗರ ಜಿಲ್ಲೆಯ ಶಾಸನಗಳ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಅಧ್ಯಯನಕ್ಕೆ 
ಸಂಬಂಧಿಸಿದಂತೆ ಈ ಪ್ರದೇಶದ ಭೌಗೋಳಿಕ ಲಕ್ಷಣಗಳು ಮತ್ತು ಅವುಗಳ ಪ್ರಭಾವವನ್ನು 
ಕುರಿತು ವಿವರವಾಗಿ ಅಧ್ಯಯನ ನಡೆಸಿ, ಮುಂದಿನ ಅಧ್ಯಾಯದಲ್ಲಿ ಸಂಸ್ಕೃತಿಯ ಮಹಾ 
ಪೋಷಕ ಶಕ್ತಿಯಾದ ವಿವಿಧ ರಾಜಕೀಯ ಮನೆತನಗಳು ಚಾಮರಾಜನಗರ ಜಿಲ್ಲೆಯೊಂದಿಗೆ 


ಹೊಂದಿದ ಆಡಳಿತಾತ್ಮಕ ಸಂಬಂಧಗಳನ್ನು ಕುರಿತು ವಿವರವಾಗಿ ಚರ್ಚಿಸಲಾಗಿದೆ. 


35 


ಕೊನೆಟಿಪ್ಪಣಿ 


ಮಲೆಯೂರು ಗುರುಸ್ವಾಮಿ (ಸ, ಸಂ), ಹೊನ್ನುಹೊಳೆ, ಚಾಮರಾಜನಗರ, 2007, 
ಹುಹು, 3-4. & ಹಾ.ಮಾನಾ, ಸು, ಕನ್ನಡ ವಿಷಯ ವಿಶ್ವಕೋಶ 
ಸಂ.2(ಪರಿಷ್ಕೃತ), ಮೈಸೂರು, 2005, ಪುಷು 1300-1301 ಮತ್ತು 
ಚೌಡಯ್ಯಕಟ್ನವಾಡಿ, ಚಾಮರಾಜನಗರ ಜಿಲ್ಲೆಯ ಭೌಗೋಳಿಕ ಲಕ್ಟಣಗಳು- 
ಅಮೃತಭೂಮಿ ಚಾ.ನ, 2014 ಪುಪು 18-19. 


ವಿಶ್ವನಾಥ ಚೌಪೆಟ್ಟಿ, ಚಾಮರಾಜನಗರ ಜಿಲ್ಲೆಯ ಶಿಲೆಗಳ ಭೂ ವೈಜ್ಞಾನಿಕತೆ 
ಮತ್ತು ಖನಿಜಗಳು, ಮೈಸೂರು, 2017, ಪುಪು1-8. ೩&೩ ಮಲೆಯೂರು 
ಗುರುಸ್ತಾಮಿ (ಸ, ಸಂ), ಹೊನ್ನುಹೊಳೆ, ಚಾಮರಾಜನಗರ, 2007,ಹು 3. 


ಮಲೆಯೂರು ಗುರುಸ್ವಾಮಿ (ಸ, ಸಂ), ಹೊನ್ನುಹೊಳೆ, ಚಾಮರಾಜನಗರ, 
2007, ಪುಮ, 3-4. 

ನ್ಯಾಷ್ಟಲ್‌ ಫಾರೆಸ್ಟ್‌ ಪ್ಲಾನ್‌ ಆಫ್‌ ಇಂಡಿಯಾ, 2015 ರ ವರದಿ ಮತ್ತು 
ಸಿದ್ದರಾಮಯ್ಯ. ಬ್ರಿ ಚಾಮರಾಜನಗರ ಜಿಲ್ಲೆಯಲ್ಲಿ ಜೀವ ವೈವಿಧ್ಯತೆ, 
ಹುಮ 10-11. 

ಹಾ.ಮಾ.ನಾ. (ಸಂ), ಕನ್ನಡ ವಿಷಯ ವಿಶ್ವಕೋಶ, ಸಂ.(ಪರಿಷ್ಕೃತ),ಮೈಸೂರು, 
2005, ಪುಷು 1298-1302 & ಕ್ಟೇತ್ರ ಕಾರ್ಯ. 


ನ್ಯಾಷ್ಟಲ್‌ ಫಾರೆಸ್ಟ್‌ ಪ್ಲಾನ್‌ ಆಫ್‌ ಇಂಡಿಯಾ, 1898ರ ವರದಿ ಆಧಾರಿತ & 


ಸಿದ್ದರಾಮಯ್ಯ. ಬಿ, ಚಾಮರಾಜನಗರ ಜಿಲ್ಲೆಯಲ್ಲಿ ಜೀವ ವೈವಿಧ್ಯತೆ, 
ಹುಮು 10-11. 


ಕೃಪಾಕರ ಸೇನಾನಿಯವರು ಖ್ಯಾತ ಪರಿಸರ ವಿಜ್ಞಾನಿಗಳಾಗಿದ್ದು ಪಶ್ಚಿಮಘಟ್ಟದ 
ವಿಶೇಷವಾಗಿ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಈ ಮೂರು 
ರಾಜ್ಯಗಳೂ ಪರಸ್ಪರ ಸಂಧಿಸುವ ಹೆಗ್ಗಡದೇವನಕೋಟೆ ಪ್ರದೇಶಕ್ಕೆ 
ಹೊಂದಿಕೊಂಡಿರುವ ದಟ್ಟವಾದಳಅರಣ್ಯಗಳ ಜೀವ ವೈವಿಧ್ಯತೆಯ ಬಗ್ಗೆ ನಿರಂತರ 
ಅಧ್ಯಯನ ಹಾಗೂ ಸಂಶೋಧನೆಯನ್ನು ಈಗಲೂ ನಡೆಸುತ್ತಿದ್ದಾರೆ.ಈ ಪ್ರದೇಶದ 
ಆದಿವಾಸಿಗಳೊಂದಿಗೆ ಹೆಚ್ಚಿನ ಒಡನಾಟವನ್ನು ಹೊಂದಿದ್ದಾರೆ. 


ಮಂಜುಳ.ಎನ್‌, (ಪ್ರ.ಸಂ), ಚಾಮರಾಜನಗರ ಜಿಲ್ಲೆಯ ಇತಿಹಾಸ ಮತ್ತು 


ಪುರಾತತ್ತ, ಮೈಸೂರು, 2017, ಪುಷು. 5 ಪ್ರಸ್ತಾವನೆ ಭಾಗ & 10-11. 


36 


10. 


ನ್ಯಾಷ್ಟಲ್‌ ಫಾರೆಸ್ಟ್‌ ಪ್ಲಾನ್‌ ಆಫ್‌ ಇಂಡಿಯಾ, 1898ರ ವರದಿ ಆಧಾರಿತ & 
ಸಿದ್ದರಾಜು. ಬಿ, ಹುಪು, 10-11. & ವಿಶ್ವನಾಥ ಚೌಶೆಟ್ಟಿ, ಚಾಮರಾಜನಗರ 
ಜಿಲ್ಲೆಯ ಶಿಲೆಗಳ ಭೂ ವೈಜ್ಞಾನಿಕತೆ ಮತ್ತು ಖನಿಜಗಳು, ಮೈಸೂರು, 2017, 


ಹುಮು.1-8. 


ಮಂಜುಳೆ.ಎನ್‌, (ಪ್ರ.ಸಂ), ಚಾಮರಾಜನಗರ ಜಿಲ್ಲೆಯ ಇತಿಹಾಸ ಮತ್ತು 
ಪುರಾತತ್ವ, ಮೈಸೂರು, 2017, ಪು.5 ಪ್ರಸ್ತಾವನೆ ಭಾಗ. & ಬುಲೆಟಿನ್‌ ಆಫ್‌ 
ದಿ ಆಂಥ್ರಾಪಾಲಜಿಕಲ್‌ ಸರ್ವೇ ಆಫ್‌ ಇಂಡಿಯಾ,ಸಂ-18, ಕಲ್ಕತ್ತಾ, 1960, 
ಪುಮ.137-138. 


37 


ಅಧ್ಯಾಯ - 3 
ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ಕಂಡುಬರುವ 
ರಾಜಕೀಯ ಮತ್ತು ಆಡಳಿತಾತ್ಮಕ ಅಂಶಗಳು 


ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ದಾಖಲಿಸಿರುವ ರಾಜಕೀಯ ಹಾಗೂ 
ಆಡಳಿತಾತ್ಮಕ ಸ್ವರೂಪವನ್ನು ಕುರಿತು ಈ ಅಧ್ಯಾಯದಲ್ಲಿ ಪರಿಶೀಲಿಸಲಾಗಿದೆ.ದಕ್ಷಿಣ 
ಕರ್ನಾಟಕದ ಗಡಿ ಭಾಗದಲ್ಲಿರುವ ಚಾಮರಾಜನಗರ ಜಿಲ್ಲೆಯು ಪ್ರಾಚೀನ ಕಾಲದಿಂದಲೂ 
ಕನ್ನಡನಾಡು ಮಾತ್ರವಲ್ಲದೆ ದಕ್ಟಿಣ ಭಾರತದ ಇತರ ಭಾಗಗಳೊಡನೆಯೂ ನಿಕಟವಾದ 
ರಾಜಕೀಯ ಸಂಬಂಧವನ್ನು ಹೊಂದಿತ್ತಲ್ಲದೆ, ವಿವಿಧ ಸಾಂಸ್ಕೃತಿಕ ಮತ್ತು ಧಾರ್ಮಿಕ 
ಕೇಂದ್ರಗಳನ್ನು ಸಂಪರ್ಕಿಸುವ ಆಯಕಟ್ಟಿನ ಪ್ರದೇಶವಾಗಿತ್ತು.ಇದರಿಂದ ಚಾಮರಾಜನಗರ 
ಜಿಲ್ಲೆಯಲ್ಲಿ ರಾಜಕೀಯ ಪರಿಸ್ಟಿತಿಯ ಏರಿಳಿತಗಳು, ಅಧಿಕಾರ ಸ್ಥಾಪನೆ ಮತ್ತು ಅಧಿಕಾರ 
ಬದಲಾವಣೆ ಮುಂತಾದ ಸ್ಥಾನಪಲ್ಲಟಗಳು ಸಂಭವಿಸುತ್ತಿದ್ದವು." 

4ನೆಯ ಶತಮಾನದಿಂದ 17ನೆಯ ಶತಮಾನದವರೆಗೆ ಈ ಪ್ರದೇಶದಲ್ಲಿ ನಡೆದ 
ರಾಜಕೀಯ ಘಟನೆಗಳ ಬಗೆಗೆ ವಿವರಣೆ ನೀಡುವ ಹಲವರಾಜಮನೆತನಗಳ ಶಾಸನಗಳು 
ದೊರೆತಿವೆ. ಗಂಗರು, ಕಲ್ಯಾಣಿ ಚಾಲುಕ್ಕರು, ಹೊಯ್ಸಳರು, ಚೋಳರು, 
ವಿಜಯನಗರದರಸರು, ಉಮ್ಮತ್ತೂರು ಪ್ರಭುಗಳು, ಮೈಸೂರು ಒಡೆಯರು ವಿಶೇಷವಾಗಿ 
ಹಲವು ಸಣ್ಣಪುಟ್ಟ ನಾಡಪ್ರಭುಗಳು ಈ ಪ್ರದೇಶದಲ್ಲಿ ಆಳ್ವಿಕೆ ನಡೆಸುವುದರೊಂದಿಗೆ 
ರಾಜಕೀಯ ಸಂಪರ್ಕವನ್ನು ಸಾಧಿಸಿ, ಇಲ್ಲಿನ ಸಾಂಸ್ಕೃತಿಕ ಬೆಳವಣಿಗೆಗೆ ತಮ್ಮದೇ ಆದ 


0 


ವಿಶೇಷ ಕೊಡುಗೆಗಳನ್ನು ಸಲಿ ಸಿದಾರೆ.3 ತನ್ಮೂಲಕ ಚಾಮರಾಜನಗರ ಜಿಲ್ಲೆಯು ದಕ್ಷಿಣ 


[ae (6) 


ಕರ್ನಾಟಕದಲ್ಲಿ ಒಂದು ಪ್ರಮುಖ ರಾಜಕೀಯ ಹಾಗೂ ಆಡಳಿತಾತ್ಮಕ ಕೇಂದ್ರವಾಗಿ ಬೆಳೆದು 


ದಕ್ಷಿಣ ಭಾರತದ ಚರಿತ್ರೆಯಲ್ಲಿಯೇ ವಿಶಿಷ್ಟ ಸ್ಥಾನಮಾನವನ್ನು ಪಡೆದುಕೊಂಡಿತ್ತೆಂಬುದರಲ್ಲಿ 


SU 


38 


ಚಾಮರಾಜನಗರ ಜಿಲ್ಲೆಯು ಉತ್ತರದಲ್ಲಿ ಮೈಸೂರು ಜಿಲ್ಲೆ, ದಕ್ಷಿಣದಲ್ಲಿ ಕೇರಳ 
ಪೂರ್ವ ಪಶ್ಚಿಮದಲ್ಲಿ ತಮಿಳುನಾಡು ರಾಜ್ಯಗಳಿಂದ ಸುತ್ತುವರೆದಿದೆ.ಕ್ರಿ.ಶ.1818 ರವರೆವಿಗೂ 
ಅರಿಕುಠಾರ ರಾಜ್ಯ' (ಅರಿ ಎಂದರೆ ಶತ್ರು, ಕುಠಾರ ಎಂದರೆ ಕೊಡಲಿ.ಅಂದರೆ ಶತ್ರುಗಳ 
ಸಂಹಾರ ಎಂದರ್ಥ) ಎಂದೇ ಪ್ರಸಿದ್ಧವಾಗಿದ್ದ ಈಗಿನ ಚಾಮರಾಜನಗರ ಜಿಲ್ಲೆಯು 
ಐತಿಹಾಸಿಕವಾಗಿ ದಕ್ಷಿಣ ಭಾರತದ ಒಂದು ಪ್ರಮುಖ ಪ್ರದೇಶವಾಗಿತ್ತು." ಮೈಸೂರು 
ಒಡೆಯರ್‌ ಸಂತತಿಯ ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ರವರ ತಂದೆಯವರಾದ ಚಾಮರಾಜ 
ಒಡೆಯರ್‌ರವರು ಇಲ್ಲಿ ಜನಿಸಿದ್ದರಿಂದ ಅವರ ಜನ್ಮದಿನದ ನೆನಪಿಗಾಗಿ ಶೃಂಗೇರಿ ಮಠದ 
ಸ್ವಾಮೀಜಿಯವರ ಸ್ಫೂರ್ತಿಯಿಂದ 1828ರಲ್ಲಿ ಅರಿಕುಠಾರ ಎಂಬ ನಾಮಾಂಕಿತವನ್ನು 
ಚಾಮರಾಜನಗರವೆಂದು ಮರುನಾಮಕರಣ ಮಾಡಿ, ಶ್ರೀ ಚಾಮರಾಜೇಶ್ವರ ದೇವಸ್ಥಾನವನ್ನು 
ನಗರದ ಹೃದಯ ಭಾಗದಲ್ಲಿ ನಿರ್ಮಿಸಲಾಯಿತು” ಆಗ ಹೊಂಗನೂರು ತಾಲ್ಲೂಕು 
ಕೇಂದ್ರವಾಗಿತ್ತು. 1874ರಿಂದ ತಾಲ್ಲೂಕು ಕೇಂದ್ರವಾಗಿ ಮತ್ತು 1997ರಿಂದೀಚೆಗೆ ಜಿಲ್ಲಾ 
ಕೇಂದ್ರವಾಗಿ ಚಾಮರಾಜನಗರವು ರೂಪುಗೊಂಡಿತು. 

ಕರ್ನಾಟಕದೊಂದಿಗೆ ರಾಜಕೀಯ ಸಂಪರ್ಕ ಹೊಂದಿದ್ದ ವೌರ್ಯರು, ಶಾತವಾಹನರು 
ಮುಂತಾದವರು ಪ್ರಾಚೀನ ಅರಿಕುಠಾರ ಅಥವಾ ಈಗಿನ ಚಾಮರಾಜನಗರ ಜಿಲ್ಲೆಯೊಂದಿಗೆ 
ಯಾವುದೇ ಸಂಬಂಧವನ್ನು ಹೊಂದಿದ್ದರೆಂಬುದಕ್ಕೆ ಯಾವುದೇ ಶಾಸನೀಯ ಅಥವಾ ಸಾಹಿತಿಕ 
ಆಧಾರಗಳು ಲಭ್ಯವಾಗಿಲ್ಲ. ಅಂತೆಯೇ ಕರ್ನಾಟಕದ ಆರಂಭಿಕ ಅರಸು ಮನೆತನಗಳಾದ 
ಕದಂಬ, ಪುನ್ನಾಟ ಮೊದಲಾದವರು ನೇರವಾಗಿ ರಾಜಕೀಯ ಸಂಬಂಧವನ್ನು 
ಹೊಂದಿರದಿದ್ದರೂ ಆ ರಾಜಮನೆತನಗಳ ಪ್ರಭಾವನ್ನು ಕಾಣಬಹುದು.ಇದಕ್ಕೆ ಸಂಬಂಧಿಸಿದಂತೆ 
ಯಳಂದೂರಿನಲ್ಲಿ ಸಿಕ್ಕಿರುವ ಪುನ್ನಾಟ ಅರಸರ ಯಳಂ 167ರ ಶಾಸನವು ಪ್ರಮುಖ 
ಆಧಾರವಾಗಿದೆ.” ಕದಂಬರ ಮನೆತನದ ಶಾಖೆಯೊಂದು ದಕ್ಷಿಣ ಕರ್ನಾಟಕದಲ್ಲಿ ಬಯಲ್ಲಾಡು 
ಕದಂಬರೆಂದೇ ಪ್ರಸಿದ್ದವಾಗಿತ್ತು.' ಈ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಶಾಸನಗಳು 
ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕವಾಗಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿವೆ ಮತ್ತು ಆನೇಕ 


ರಾಜಕೀಯ ಮತ್ತು ಆಡಳಿತಾತ್ಮಕ ಅಂಶಗಳನ್ನು ಕುರಿತಂತೆ ವಿವರಣೆ ನೀಡುತ್ತವೆ. 


39 


ಯಾವುದೇ ಒಂದು ಪ್ರದೇಶದ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗಳ 
ವಿಕಾಸದಲ್ಲಿ ಆಳುವವರ್ಗದ ಕೊಡುಗೆ ಅಪಾರವಾಗಿರುತ್ತದೆ.ಏಕೆಂದರೆ ತನ್ನ ಒಡೆತನದಲ್ಲಿರುವ 
ಜಲಾನಯನ ಪ್ರದೇಶಗಳನ್ನು ಸಮಗ್ರ ಅಭಿವೃದ್ದಿಗೊಳಿಸುವುದರ ಮೂಲಕ ಅಂತಹ 
ಪ್ರದೇಶಗಳಲ್ಲಿ ಅಳುವವರ್ಗ, ಶ್ರೀಮಂತವರ್ಗ ಮತ್ತು ಮೇಲ್ಪ್ಬರದ ವರ್ಗಗಳ ಬೆಂಬಲ 
ಗಳಿಸಲು ಶಿಷ್ಟ ಸಂಸ್ಕೃತಿಯ ಪ್ರತೀಕಗಳಾದ ದೇವಾಲಯ, ಗುಡಿಗೋಪುರ, ಅಗ್ರಹಾರ, ಮಠ 
ಮುಂತಾದವುಗಳನ್ನು ಸ್ಥಾಪಿಸಲು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಪ್ರೋತ್ಸಾಹ ನೀಡುತ್ತಿದ್ದವು. 
ಅದಕ್ಕಾಗಿ ಅವುಗಳಿಗೆ ಭೂದಾನ ಮತ್ತು ಅನುದಾನಗಳನ್ನು ನೀಡುತ್ತಿದ್ದವು. ಇವುಗಳನ್ನು ದಾನ 
ಶಾಸನಗಳಲ್ಲಿ ದೇವಾದಾಯ ಮತ್ತು ಬ್ರಹ್ಮಾದಾಯ ದತ್ತಿಗಳೆಂದು ಕರೆಯಲಾಗಿದೆ ಈ 
ಭೂದಾನ ದತ್ತಿಗಳು ವಿವಿಧ ಚಾರಿತ್ರಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಪಂಥಗಳು ಮತ್ತು 
ಸಾಂಸ್ಕೃತಿಕ ಪರಂಪರೆಗಳ ವಿಕಾಶಕ್ಕೆ ಸಹಾಯಕ ಅಂಶವಾಗುತ್ತಿತ್ತು. 

ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳು ಪರಸ್ಪರ ಸಂಧಿಸುವ ಚಾಮರಾಜನಗರ 
ಜಿಲ್ಲೆಯಂತಹ ಆಯಕಟ್ಟಿನ ಪ್ರದೇಶವು ಅನೇಕ ನದಿತೊರೆಗಳಿಂದಲೂ, ದಟ್ಟವಾದ 
ಅಡವಿಅರಣ್ಯಗಳಿಂದಲೂ, ಹಿರಿದಾದ ಬೆಟ್ಟಗುಡ್ಡ ಶ್ರೇಣಿಗಳಿಂದಲೂ ಕೂಡಿದ್ದು, ಬಹು 
ಹಿಂದಿನಿಂದಲೇ ಜನವಸತಿಗೆ ಅನುಕೂಲಕರ ನೆಲೆಯಾಗಿತ್ತು. ಆದುದರಿಂದಲೇ ಈ 
ಪ್ರದೇಶದಲ್ಲಿ ಶಿಲಾಯುಗ ಹಾಗೂ ಬೃಹತ್‌ ಶಿಲಾಯುಗ ಸಂಸ್ಕೃತಿಗಳು ಉಗಮಗೊಂಡವು. 
ಕಾಲಕ್ರಮೇಣ ವೈವಿಧ್ಯಮಯವಾದ ಆದಿವಾಸಿ ಅಥವಾ ಬುಡಕಟ್ಟು ಸಮಾಜಗಳು 
ರಚನೆಯಾದವು.” ಬುಡಕಟ್ಟು ಹಾಗೂ ಜಾನಪದ ಸಂಸ್ಕೃತಿಗಳು ಮುಂದೆ ಶಿಷ್ಟ 
ಸಂಸ್ಕೃತಿಯಾಗಿ ರೂಪುಗೊಂಡವು.ಹಳ್ಳಿ ಗ್ರಾಮಗಳಂತಹ ಜನವಸತಿ ನೆಲೆಗಳು ಅಗ್ರಹಾರ, 
ಪುರಪಟ್ಟಣ, ನಗರ ಸಂಸ್ಕೃತಿಗಳಾಗಿ ಮಾರ್ಪಾಡು ಹೊಂದಬೇಕಾದರೆ ಆಳುವ ವರ್ಗದ 
ಸ್ಪರ್ಶ ಬಹಳ ಅವಶ್ಯಕವಾದುದು ಎಂಬ ವಿಲ್‌ಡ್ಯೂರೆಂಟ್‌ರವರ ಅಭಿಪ್ರಾಯವನ್ನು 
ಉಲ್ಲೇಖಿಸಿ ಪ್ರೊ.ಉಪಿಂದರ್‌ ಸಿಂಗ್‌ರವರು ಚಾರಿತ್ರಿಕ ಭೂಗೋಳದ ಅಧ್ಯಯನದ 
ಹಿನ್ನೆಲೆಯಲ್ಲಿ ಎತ್ತಿಹಿಡಿದಿದ್ದಾರೆ.” ಈ ಚಾರಿತ್ರಿಕ ಹಿನ್ನಲೆಯಲ್ಲಿ ರಾಜಕೀಯ ಸಂಪರ್ಕದಿಂದಾಗಿ 


ಬುಡಕಟ್ಟು ಹಾಗೂ ಜಾನಪದ ನೆಲೆಯಾಗಿದ್ದ ಚಾಮರಾಜನಗರ ಜಿಲ್ಲೆಯು ಶಿಷ್ಟ ನೆಲೆಯಾಗಿ 


40 


ಮಾರ್ಪಾಡು ಹೊಂದಿ, ಭಾರತದ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯಲ್ಲಿ 
ಕಂಡುಬರುವ ಎಲ್ಲಾ ಪ್ರಕಾರಗಳಿಗೆ ನೆಲೆಗಟ್ಟಾಗಿತ್ತು. 

ಚಾಮರಾಜನಗರ ಜಿಲ್ಲೆಯಲ್ಲಿ ದೊರಕುವ ಶಾಸನಾಧಾರಗಳನ್ನು ಪರಿಶೀಲಿಸಿದಾಗ ಈ 
ಪ್ರದೇಶದೊಡನೆ ತಲಕಾಡಿನ ಗಂಗರು, ಮಾನ್ಯಖೇಟದ ರಾಷ್ಟ್ರಕೂಟರು, ತಂಜಾವೂರಿನ 
ಚೋಳರು, ದ್ವಾರಸಮುದ್ರದ ಹೊಯ್ಸಳರು, ವಿಜಯನಗರದರಸರು, ಮೈಸೂರು ಒಡೆಯರು, 
ಉಮ್ಮತ್ತೂರು ಅರಸರು ಮುಂತಾದ ಕರ್ನಾಟಕ ಹಾಗೂ ಕರ್ನಾಟಕೇತರ ಪ್ರಬಲ 
ರಾಜಮನೆತನಗಳು ಹಾಗೂ ಅರಿಕುಠಾರ, ತೆರಕಣಾಂಬಿ, ಹದಿನಾಡು, ನೀಲಗಿರಿನಾಡು, 
ನಂದ್ಯಾಲ, ಮೊದಲಾದ ಪ್ರಾಂತೀಯ ರಾಜಸಂತತಿಗಳು,, ರಾಜಕೀಯ ಸಂಪರ್ಕವನು 


೩ 


ಹೊಂದಿದ್ದುದು ಕಂಡುಬರುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಸೌತ್‌ ಇಂಡಿಯನ್‌ ಇನ್ಸ್ಯಿಪ್ಪ ¥ 
ಹಾಗೂ ಎಫಿಗ್ರಾಪಿಯಾ ಕರ್ನಾಟಕದ ವಿವಿಧ ಸಂಪುಟಗಳಲ್ಲಿ ಸಾವಿರಕ್ಕೂ ಮಿಗಿಲಾಗಿ 
ಶಾಸನಗಳು ಸವಿವರವಾದ ಹಾಗೂ ವಿಪುಲವಾದ ಮಾಹಿತಿಗಳನ್ನೊದಗಿಸುತ್ತವೆ.” 

ವಿವಿಧ ರಾಜಸಂತತಿಗಳು ಮತ್ತು ಅಧಿಕಾರಸ್ಥ ವರ್ಗಗಳು ಚಾಮರಾಜನಗರ 
ಪ್ರದೇಶವನ್ನು ಪ್ರಾಚೀನ ಕಾಲದಿಂದಲೂ ವಿಶೇಷವಾಗಿ ನಾಲ್ಕನೇ ಶತಮಾನದಿಂದ ತಮ್ಮ 
ರಾಜಕೀಯ ಮತ್ತು ಆರ್ಥಿಕ ಉದ್ದೇಶಗಳಿಗೆ ಬಳಸಿಕೊಂಡು, ಬೆಳೆಸಿದವು.ಬನವಾಸಿ, 
ತಲಕಾಡು, ಬದಾಮಿ, ಕಂಚಿ, ತಂಜಾವೂರು, ಮಾನ್ಯಖೇಟ, ಬೇಲೂರು, ಹಳೇಬೀಡು, 
ಕಲ್ಯಾಣ, ವಿಜಯನಗರ, ಶ್ರೀರಂಗಪಟ್ಟಣ, ಮೈಸೂರು, ಕಂಚಿ, ತಂಜಾವೂರು ಮುಂತಾದ 
ನಗರ ಪಟ್ಟಣಗಳು ರಾಜಕೀಯ ಪ್ರಭುತ್ವ ಮತ್ತು ಆಡಳಿತಾತ್ಮಕ ಚಟುವಟಿಕೆಗಳ ಕೇಂದ್ರಗಳು 
ಮಾತ್ರವಲ್ಲದೆ ಅಯಾಕಟ್ಟಿನ ಆರ್ಥಿಕ ಹಾಗೂ ಧಾರ್ಮಿಕ ಕ್ಲೇತ್ರಗಳಾಗಿದ್ದವು.ಇವುಗಳ ಪೈಕಿ 
ಬನವಾಸಿ, ಬದಾಮಿ, ವಿಜಯನಗರ, ಮಾನ್ಯಖೇಟ, ಕಲ್ಯಾಣ, ದೇವಗಿರಿ ಮೊದಲಾದವುಗಳು 
ಈ ಪ್ರದೇಶದಿಂದ ಸಾಕಷ್ಟು ದೂರದಲ್ಲಿದ್ದರೆ; ಶ್ರವಣಬೆಳಗೊಳ, ಬೇಲೂರು, ದ್ವಾರಸಮುದ್ರ, 
ಶ್ರೀರಂಗಪಟ್ಟಣ, ತಲಕಾಡು, ಮೈಸೂರು, ತೆರಕಣಾಂಬಿ, ಉಮ್ಮತ್ತೂರು, ವಿಜಯಶ್ರೀಪುರ, 
ಕನಕಗಿರಿ ಹಾಗೂ ಇತರ ಸ್ಥಳಿಯ ಸಣ್ಣ ಪುಟ್ಟ ರಾಜಕೀಯ ಕೇಂದ್ರಗಳು ಈ ಪ್ರದೇಶಕ್ಕೆ 


ಹತ್ತಿರವಾಗಿದ್ದವು. ಚಾಮರಾಜನಗರ ಜಿಲ್ಲೆಯ ದಕ್ಷಿಣ ಭಾರತದ ಒಂದು ಭೌಗೋಳಿಕ 


41 


ಆಯಕಟ್ಟಿನ ಸ್ಥಳವಾಗಿದ್ದು, ಪೂರ್ವಘಟ್ಟ ಹಾಗೂ ಪಶ್ಚಿಮಘಟ್ಟಗಳು ಸಂಧಿಸುವ 
ಪ್ರದೇಶವಾಗಿದೆ. ಸೈನ್ಯ ಹಾಗೂ ವ್ಯಾಪಾರವಾಣಿಜ್ಯ ಮೊದಲಾದ ವ್ಯವಹಾರಗಳಿಗೆ 
ಬಳಸಲಾಗುತ್ತಿದ್ದ ಪ್ರಮುಖ ಹೆದ್ದಾರಿಯಲ್ಲೇ ಅಸ್ತಿತ್ತದಲ್ಲಿದ್ದುದರಿಂದ ಈ ಪ್ರದೇಶವು ದಕ್ಷಿಣ 
ಭಾರತದ ಪ್ರಾಚೀನ ಕಾಲದ ಇತಿಹಾಸದಲ್ಲಿಯೇ ಒಂದು ಪ್ರಮುಖ ರಾಜಕೀಯ ಹಾಗೂ 
ಸಾಂಸ್ಕೃತಿಕ ವಲಯ ಅಥವಾ ಪ್ರಾಂತ್ಯವಾಗಿತ್ತು." 

ನೀಲಕಂಠಶಾಸ್ತ್ರಿಕೆ.ಎನ್‌.ರವರು ಅಭಿಪ್ರಾಯಪಟ್ಟಿರುವಂತೆ ಪ್ರಬಲ ರಾಜಕೀಯ 
ಶಕ್ತಿಗಳು ಕೆಲವು ಆಯಕಟ್ಟಿನ ಸ್ಥಳಗಳಲ್ಲಿ ವಿಶಿಷ್ಟವೆನಿಸಬಹುದಾದ ಚಾರಿತ್ರಿಕ, ಸಾಂಸ್ಕೃತಿಕ 
ಮತ್ತು ಧಾರ್ಮಿಕ ಪರಂಪರೆಗಳನ್ನು ಪೋಷಿಸಿ ಬೆಳೆಸಿದರು.ಈ ಹಿನ್ನೆಲೆಯಲ್ಲಿ ಅವರ 
ರಾಜ್ಯನೀತಿ, ಆಡಳಿತ ಪದ್ಧತಿ, ಧಾರ್ಮಿಕ ಸಹಿಷ್ಣುತಾ ನೀತಿ, ಸಾಮಾಜಿಕ ವಿಶಿಷ್ಟ 
ಆಚರಣೆಗಳು, ಕೆರೆಕಾಲುವೆಗಳು ಹಾಗೂ ದೇವಾಲಯಗಳ ನಿರ್ಮಾಣ ಮತ್ತು 
ಪುನರ್‌ನಿರ್ಮಾಣಕ್ಕಾಗಿ ನೀಡಿದ ದಾನ, ಭೂದಾನ, ಅನುದಾನ ಮುಂತಾದ ಅಂಶಗಳು 
ಕರ್ನಾಟಕದಾದ್ಯಂತ ಶಾಸನಗಳಲ್ಲಿ ಕಂಡುಬರುತ್ತವೆ. 

ಚಾಮರಾಜನಗರ ಜಿಲ್ಲೆಯ ಶಾಸನಗಳ ಚಾರಿತ್ರಿಕ ಅಧ್ಯಯನದ ಹಿನ್ನೆಲೆಯಲ್ಲಿ 
ಚಾಮರಾಜನಗರ ಜಿಲ್ಲೆಯ ತಲಕಾಡಿನ ಗಂಗರ ಆಳ್ವಿಕೆಗೆ ಸಂಬಂಧಿಸಿದ ಶಾಸನಗಳು ಮತ್ತು 
ಧಾರ್ಮಿಕ ಸ್ಮಾರಕಗಳು ಕಂಡುಬರುವುದರಿಂದ ಗಂಗರೊಂದಿಗೆ ಚಾಮರಾಜನಗರ ಪ್ರದೇಶವು 
ನೇರ ಹಾಗೂ ಅಧಿಕೃತ ರಾಜಕೀಯ ಸಂಪರ್ಕವನ್ನು ಹೊಂದಿತ್ತೆಂದು ಹೇಳಬಹುದು. 
ಚಾಮರಾಜನಗರ ಜಿಲ್ಲೆಯೊಂದಿಗೆ ತಲಕಾಡು ಗಂಗರ ರಾಜಕೀಯ ಸಂಬಂಧಗಳನ್ನು 
ವಿಶೇಷವಾಗಿ ಅವರು ಶೈವ, ಜೈನ ಮೊದಲಾದ ಧರ್ಮಗಳ ಬೆಳವಣಿಗೆಗೆ ನೀಡಿದ 
ಪ್ರೋತ್ಸಾಹದ ಹಿನ್ನೆಲೆಯಲ್ಲಿ ಪರಿಶೀಲಿಸಲಾಬೇಕಾಗಿದೆ. ಏಕೆಂದರೆ ಕರ್ನಾಟಕವನ್ನು ಆಳಿದ 
ಪ್ರಾಚೀನ ರಾಜಮನೆತನಗಳಲ್ಲಿ ಗಂಗ ವಂಶವು ಪ್ರಮುಖವಾದುದು. ಕರ್ನಾಟಕದಲ್ಲಿ ಗಂಗರ 
ಆಳ್ವಿಕೆಯ ಕಾಲವು ಶೈವ ಹಾಗೂ ಜೈನ ಧರ್ಮಗಳ ತೀವ್ರ ಪ್ರಭಾವಕ್ಕೆ ಒಳಪಟ್ಟ ಸಾಂಸ್ಕೃತಿಕ 
ಪರಿವರ್ತನೆಯ ಅಥವಾ ಸ್ಥಿತ್ಯಂತರ ಹಂತವೆಂಬ ಪ್ರೊ.ಎಸ್‌. ಶೆಟ್ಟರ್‌ ರವರ ಅಭಿಪ್ರಾಯವು 


ಇಲಿ ಉಲೇಖಾಹ್ಹ.್‌ 
[ee] (eo) 


42 


ಚಾಮರಾಜನಗರ ಜಿಲ್ಲೆಯು ಆರಂಭಿಕ ಇತಿಹಾಸ ಕಾಲದಿಂದಲೇ ರಾಜಕೀಯವಾಗಿ 
ಆಯಕಟ್ಟನ ಪ್ರದೇಶವಾಗಿ ಬೆಳವಣಿಗೆ ಹೊಂದಲು ಈ ಪ್ರದೇಶದಲ್ಲಿ ಆಡಳಿತ ನಡೆಸಿದ ಗಂಗ 
ರಾಜರ ಪಾತ್ರ ಹಿರಿದಾಗಿದೆ ಎಂಬುದನ್ನು ಈ ಜಿಲ್ಲೆಯಲ್ಲಿ ದೊರೆತ ಗಂಗರ 31 ಶಾಸನಗಳ 
ಅಧ್ಯಯನದಿಂದ ತಿಳಿಯಬಹುದಾಗಿದೆ.” ತಲಕಾಡನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು 
ಕ್ರಿ.ಶ. ಸುಮಾರು 350ರಿಂದ ಕ್ರಿ.ಶ 1000ದವರೆಗೆ 650 ವರ್ಷಗಳ ಕಾಲ ಕದಂಬರು, 
ಚಾಲುಕ್ಯರು, ರಾಷ್ಟ್ರಕೂಟರು, ಚೋಳರು ಮುಂತಾದವರ ಸಮಕಾಲೀನರಾಗಿ ದಕ್ಷಿಣ 
ಕರ್ನಾಟಕವನ್ನು ಗಂಗರು ಆಳಿದ್ದಾರೆ. ಗಂಗರು ತಮ್ಮ ಸಮಕಾಲೀನ ಬಲಿಷ್ಟ ಅರಸರ ಪರವಾಗಿ 
ಹೋರಾಡುವುದರಲ್ಲಿಯೇ ಕಳೆದರೂ ಕರ್ನಾಟಕದ ಪ್ರಬಲ ಅರಸು ಮನೆತನಗಳ 
ಮಾಂಡಳಿಕತ್ತವನ್ನು ಒಪ್ಪಿಕೊಂಡರೂ ಸ್ವತಂತ್ರರಾಗಿಯೇ ರಾಜ್ಯಭಾರ ಮಾಡಿದ ಹೆಗ್ಗಳಿಕೆ 
ಇವರದು. ಭಾರತದ ಇತಿಹಾಸದಲ್ಲಿ ದೀರ್ಪಕಾಲ ಆಳಿದ ಅರಸು ಮನೆತನಗಳಲ್ಲಿ ಗಂಗರ 
ಸಂತತಿಯು ಪ್ರಮುಖವಾದುದು. 

ಬನವಾಸಿಯ ಕದಂಬರಂತೆ, ಕರ್ನಾಟಕದ ರಾಜಕೀಯ ಹಾಗೂ ಸಾಂಸ್ಕೃತಿಕ 
ಪರಂಪರೆಗಳಲ್ಲಿ ಪ್ರಮುಖವಾಗಿ ಹೊರಹೊಮ್ಮಿದವರು ತಲಕಾಡಿನ ಗಂಗರು.ತಲಕಾಡಿನ 
ಗಂಗರು ದಕ್ಷಿಣ ಕರ್ನಾಟಕದ ಕಾವೇರಿಕಪಿಲಾ ನದಿಗಳ ಜಲಾನಯನ ಪ್ರದೇಶದಲ್ಲಿ 
ವ್ಯಾಪಕವಾಗಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿ, ಭಾರತದ ಚರಿತ್ರೆಯಲ್ಲಿಯೇ ಸುಮಾರು ಎಳು 
ಶತಮಾನಗಳ ಕಾಲ ನಿರಂತರವಾಗಿ ರಾಜ್ಯಾಡಳಿತ ಮಾಡಿದ ವಿಶಿಷ್ಟ ಕೀರ್ತಿಗೆ 
ಪಾತ್ರರಾಗಿದ್ದಾರೆ." ಪ್ರಾರಂಭದಲ್ಲಿ ಕೋಲಾರ ನಂತರ ತಲಕಾಡನ್ನು ರಾಜಧಾನಿಯನ್ನಾಗಿ 
ಮಾಡಿಕೊಂಡು ದಕ್ಷಿಣ ಕರ್ನಾಟಕದ ಬಹುಭಾಗಗಳ ಮೇಲೆ ಗಂಗರು ತಮ್ಮ ಆರ್ಥಿಕ 
ಸಂಪನ್ಮೂಲಗಳ ಇತಿಮಿತಿಗಳನ್ನರಿತು ಹಿತಕರವಾದ ರೀತಿಯಲ್ಲಿ ರಾಜ್ಯಭಾರ ಮಾಡಿದರು. 
ಇಡೀ ಕರ್ನಾಟಕವನ್ನೆಲ್ಲಾ ತಾನು ವ್ಯಾಪಿಸಬೇಕೆಂಬ ಮಹತ್ವಾಕಾಂಕ್ಷೆಯನ್ನು ಯಾವ 
ಕಾಲದಲ್ಲೂ ಅವರು ಬೆಳೆಸಿಕೊಂಡಿರಲಿಲ್ಲ. ಗಂಗವಾಡಿ, ತಡಿಗೈವಾಡಿ, ನೊಳಂಬವಾಡಿ 
ಪ್ರಾಂತ್ಯಗಳಷ್ಟರಿಂದಲೇ ತೃಪ್ತರಾಗಿ ಧಾರ್ಮಿಕ ನಿಷ್ಠೆಯಿಂದ ಪ್ರಜಾಪರಿಪಾಲನೆಯನ್ನು 


ಮಾಡಿದರು. ಪ್ರಧಾನವಾಗಿ ಶೈವ ಮತ್ತು ಜೈನಮತಗಳ ಕಡೆಗೆ ಗಂಗರ ಒಲವಿದ್ದರೂ 


43 


ಪರಮತಸಹಿಷ್ಣುತೆಯನ್ನು ತಮ್ಮ ಆಡಳಿತದಲ್ಲಿ ಆದರ್ಶವನ್ನಾಗಿಟ್ಟುಕೊಂಡಿದ್ದರು. ದಡಿಗ 
ಅಥವಾ ಕೊಂಗಣಿವರ್ಮ, ಎರಡನೇ ಮಾಧವ, ಅವನೀತ, ದುರ್ವಿನೀತ, ಶ್ರೀಪುರುಷ, 
ಶಿವಮಾರ, ಮಾರಸಿಂಹ, ರಾಚಮಲ್ಲ ಮೊದಲಾದ ಸುಪ್ರಸಿದ್ದ ಅರಸರೂ, 
ಚಾವುಂಡರಾಯನೆಂಬ ಶ್ರೇಷ್ಠ ಮಂತ್ರಿಯೂ ಗಂಗರ ಆಳ್ವಿಕೆಯ ಕಾಲಕ್ಕೆ ಸೇರಿದವರು. 
ರಣೋತ್ಸಾಹಿಗಳಾಗಿ, ಉತ್ತಮ ಆಡಳಿತಗಾರರಾಗಿ, ಸಾಹಿತ್ಯ ಕಲಾಪ್ರೇಮಿಗಳಾಗಿ, ಧಾರ್ಮಿಕ 
ಸಹಿಷ್ಣುತೆಯುಳ್ಳವರಾಗಿದ್ದ ಈ ಸಂತತಿಯವರು ಕರ್ನಾಟಕದ ಚರಿತ್ರೆಯಲ್ಲಿ ತಮ್ಮದೇ ಆದ 
ಒಂದು ಹೊಸ ಸಾಂಸ್ಕೃತಿಕ ಪರಂಪರೆಯನ್ನು ಸೇರಿಸುವಷ್ಟು ಸಮರ್ಥರಾಗಿದ್ದರು.” 

ಗಂಗರು ಚಾಮರಾಜನಗರ ಪ್ರದೇಶದೊಡನೆ ಹೊಂದಿದ್ದ ವಿಶೇಷ ರಾಜಕೀಯ 
ಸಂಪರ್ಕದಿಂದ ಆರ್ಥಿಕವಾಗಿ ಕೃಷಿ ವಿಸ್ತರಣೆಗೊಂಡು, ವ್ಯಾಪಾರ ವಾಣಿಜ್ಯ ವ್ಯವಹಾರಗಳು 
ಅಭಿವೃದ್ಧಿಗೊಂಡು, ಈ ಪ್ರದೇಶವು ಆರ್ಥಿಕ ಮಿಗಿತವನ್ನು (ಸರ್ಪಲಸ್‌) ಸಂಪಾದಿಸಿತು. ಈ 
ಪ್ರದೇಶದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯ ವಿವಿಧ ಪ್ರಕಾರಗಳು ಬೆಳವಣಿಗೆ 
ಹೊಂದಿದವು. ಇದಕ್ಕೆ ಆಧಾರವಾಗಿ ಈ ಪ್ರದೇಶದಲ್ಲಿ ನಿರ್ಮಾಣಗೊಂಡ ವಿವಿಧ ಧಾರ್ಮಿಕ 
ಪಂಥಗಳಿಗೆ ಸೇರಿದ ದೇವಾಲಯಗಳು, ಗುಡಿಗೋಪಷಮರಗಳು, ಕೆರೆಕಟ್ಟೆಗಳು, ನೀರಾವರಿ 
ವ್ಯವಸ್ಥೆ, ಸ್ಥಳೀಯ ಆಡಳಿತದಲ್ಲಿ ಪಟ್ಟಣಸ್ವಾಮಿಗಳ ಪಾತ್ರ ಮೊದಲಾದವುಗಳ ಬಗ್ಗೆ ವಿವಿಧ 
ಶಾಸನಾಧಾರಗಳಿವೆ.* ಅವುಗಳನ್ನು ಕುರಿತು ಮುಂದೆ ಸಂಬಂಧಪಟ್ಟ ಆಯಾಯ 
ಅಧ್ಯಾಯಗಳಲ್ಲಿ ಸಂದರ್ಭೋಚಿತವಾಗಿ ವಿವರಿಸಲಾಗಿದೆ. 

ಕುಲಗಾಣದಲ್ಲಿ ದೊರೆತ ತಾಮ್ರ ಶಾಸನವೇ (ಚಾನ 347) ಚಾಮರಾಜನಗರ 
ತಾಲ್ಲೂಕಿನಲ್ಲಿ ಲಭ್ಯವಾದ ಪ್ರಾಚೀನ ತಾಮ್ರ ಶಾಸನ. ತೇದಿ ವಿವರಗಳಿಲ್ಲದ ಈ ಶಾಸನ 
ಸುಮಾರು  ಕ್ರಿ.ಶ.7-8ನೆಯ ಶತಮಾನದೆಂದು ಹೇಳಬಹುದು. ಇದರಲ್ಲಿ ಒಂದನೇ 
ಮಾಧವನಿಂದ ಶಿವಮಾರನವರೆಗಿನ ಗಂಗರ ವಂಶಾವಳಿಯನ್ನು ಕೊಟ್ಟಿದೆ. ಶ್ರೀ ವಿಕ್ರಮ, ಶ್ರೀ 
ವಲ್ಲಭ ಮತ್ತು ಶಿವಕುಮಾರ ಈ ಮೂವರೂ ಅರಸರನ್ನು ಪೃಥಿವಿ ಕೊಂಗುಣಿ ವೃದ್ಧರಾಜ 


ಎಂದು ತಿಳಿಸಲಾಗಿದೆ. ಪಲ್ಲವೇಳಾರಸ ಕಣ್ಣಮ್ಮ ಮತ್ತು ಇತರರು ಗಂಗ ದೊರೆಯ 


ಅನುಮತಿಯನ್ನು ಪಡೆದುಕಂಡು ಕೆಲ್ಲಿಪುಸೂರಿನ ಚೈತ್ಯಾಲಯಕ್ಕೆ ಭೂಮಿ ದಾನ ಮಾಡಿದ 


44 


ಸಂಗತಿಯು ಈ ಶಾಸನದಲ್ಲಿ ನಿರೂಪಿತವಾಗಿದೆ. ಚಂದ್ರಸೇನಾಚಾರ್ಯ ಎಂಬ ಜೈನ ಗುರು 
ಶಾಸನೋಕ್ತ ದಾನವನ್ನು ಸ್ತೀಕರಿಸಿದಾತ ಎಂಬುವುದು ಕಂಡುಬರುತ್ತದೆ." 

ಕ್ರಿ.ಶ.9ನೇ ಶತಮಾನದ ಚಾ.ನ. 81ನೇ ಎಲ್ಕಾರಿನ ಶಾಸನವೊಂದರಲ್ಲಿ ಗಂಗ ದೊರೆ 
ಸತ್ಯವಾಕ್ಯ ಪೆರ್ಮನಾಡಿ ವ್ಯಕ್ತಿಯೋರ್ವನಿಗೆ ಕೆರೆ ನಿರ್ಮಿಸಿದ್ದಕ್ಕಾಗಿ ಭೂದಾನ ನೀಡಿರುವುದನ್ನು 
ಪ್ರಸ್ತಾಪಿಸಲಾಗಿದೆ. ಶ್ರೀ ಪುರುಷ ಎಂಬ ದೊರೆಯ ಬಸವಟ್ಟಿ ಶಾಸನದಿಂದಾಗಿ (ಚಾನ 126) 
ಆತನ ಆಳ್ವಿಕೆಯ ಅವಧಿ ಮೂರು ವರ್ಷಗಳಷ್ಟು ಹೆಚ್ಚಿದೆ ಎಂಬ ವಿದ್ವಾಂಸರ ಹೇಳಿಕೆಯಂತೆ, 
ಈ ಕಾಲದಲ್ಲಿ ಅರಸರು ತಲವನಪುರದಲ್ಲಿದ್ದರು. ಈ ತಲವನಪುರ ಈಗಿನ ತಲಕಾಡು. 
ಶಾಸನವು ಉಲ್ಲೇಖಿಸುವ ಕುರುಂಬ ತೆರೆ ಹಲವು ತೆರನಾದ ತೆರಿಗೆಗಳಲ್ಲೊಂದು.* ಹೊಮ್ಮದ 
ಶಾಸನವೊಂದರಲ್ಲಿ (ಚಾನ 147) ಗಂಗ ದೊರೆಯನ್ನು ಕೊಂಜ್ಞುಣಿ ಮುತ್ತರಸನೆಂದು ಕರೆದಿದೆ. 
ಈತನ ಆಳ್ವಿಕೆಯ ಅವಧಿ ಸುಮಾರು ಕ್ರಿ. ಶ.725 ರಿಂದ 791 ರವರೆಗೆ ಎಂದು 
ಭಾವಿಸಬಹುದು." 

ಅಂಚವಾಡಿಯ ಶಾಸನವು (ಚಾನ 256) ಸುಮಾರು 8-9ನೇಯ ಶತಮಾನದ 
ಲಿಪಿಯಲ್ಲಿರುವುದರಿಂದ, ಅದು ಹೆಸರಿಸುವ ನೀತಿಮಾರ್ಗ ಪೆರ್ಮಾಡಿ ರಾಚಮಲ್ಲನ 
ಮಗನಾದ ನೀತಿಮಾರ್ಗ ಎರೆಗಂಗನೆಂದೂ ಊಹಿಸಲಾಗಿದೆ. ಹಾಗೆಯೇ ಲಿಪಿ ಮತ್ತು ಇತರ 
ಆಂತರಿಕ ಆಧಾರಗಳನ್ನು ಗಮನಿಸಿ ಹೊಂಗನೂರಿನ ಶಾಸನದಲ್ಲಿ (ಚಾನ 165) ಉಕ್ತನಾದ 
ಗಂಗರಸ ಇಮ್ಮಡಿ ರಾಚಮಲ್ಲನೆಂದು ಭಾವಿಸಲಾಗಿದೆ.” ಇದೇ ಗ್ರಾಮದ ಮತ್ತೊಂದು 
ಶಾಸನದಲ್ಲಿ ಗಂಗರ ಶ್ರೀಪುರುಷನ ಕಾಲದಲ್ಲಿ ಭೀಮಯ್ಯವಿನೊಂದಿ ಮನಲೆಯರ 
ಭೀಮಯ್ಯನು ಗದ್ದೆಯನ್ನು ದಾನಕೊಟ್ಟ ವಿಷಯವಿದೆ. ಕ್ರಿ.ಶ.8ನೇ ಶತಮಾನದ ಕಮರಹಳ್ಳಿ 
ಶಾಸನವು ಗಂಗ ಶ್ರೀಪುರುಷನ ಕಾಲಕ್ಕೆ ಸಂಬಂಧಿಸಿದ್ದು, ಈ ಶಾಸನದಲ್ಲಿ ಅಕ್ಕಕಾಯಲೂರ 
ಮಗನಾದ ಮಾದಪ್ಪಣ್ಣ ಮತ್ತು ಪೆರ್ಗಡೆ ಅರಿಯೂರ್‌ 12 ಇವರು ಗುಣಸಾಗರ ತಮ್ಮ ಡಿಗೆ 
ಭೂಮಿಯನ್ನು ದಾನ ನೀಡಿದ ಉಲ್ಲೇಖವಿದೆ. 

ಬಸವಾಪುರದ ಶಾಸನದಿಂದ (ಚಾನ237) ಕುದಿರೂರು ಎಂಬಲ್ಲಿ ನಡೆದ ಕದನದಲ್ಲಿ 


ಸತ್ಯವಾಕ್ಕ ಪೆರ್ಮಾನಡಿಯ ತಮ್ಮನಾದ ಬೂತರಸ ಮರಣ ಹೊಂದಿದ ವಿಷಯ 


45 


ತಿಳಿದುಬರುತ್ತದೆ. ಈತ ಒಂದನೆಯ ಬೂತುಗನಿರಬಹುದು.* ಹೊಸದಾಗಿ ಲಭ್ಯವಾದ ಕೆರೆಹಳ್ಳಿ 
ತಾಮ್ರ ಶಾಸನವು (ಚಾನ 354) ಇಮ್ಮಡಿ ನೀತಿ ಮಾರ್ಗ ಎರೆಗಂಗನಿಗೆ ಸಂಬಂಧಿಸಿದುದು; 
ಇದರ ಕಾಲ ಕ್ರಿ.ಶ. 906. ಇದರಲ್ಲಿ ನೀಡಿರುವ ವಿವರಗಳು ನಂಜನಗೂಡು ತಾಲ್ಲೂಕಿನ 
ಗಟ್ಟವಾಡಿ ತಾಮ್ರ ಶಾಸನವು ಕೊಡುವ ವಿವರಗಳನ್ನು ಬಹುಮಟ್ಟಿಗೆ ಹೋಲುವುದು 
ಗಮನಾರ್ಹ ಅಂಶ. ಅರಸನು ಶಿವಾರ್ಯ ಎಂಬಾತನಿಗೆ ನೀಡಿದ ಭೂದಾನದ ಬಗ್ಗೆ 
ಮಾಹಿತಿಗಳಿದ್ದು ಹೆಚ್ಚಿನ ವಿವರಗಳು ಕಂಡುಬರುವುದಿಲ್ಲ. ಈ ಶಿವಾರ್ಯನು ಅರಸನ 
ಪಟ್ಟಾಭಿಷೇಕ ಸಮಯದಲ್ಲಿ ಆಚಾರ್ಯತ್ತವನ್ನು ವಹಿಸಿದಂತೆ ತೋರುತ್ತದೆ. ಈತ ಗಟ್ಟವಾಡಿ 
ಶಾಸನೋಕ್ತ ಶಿವಾರ್ಯನೆಂಬುದು ಸುಸ್ಪಷ್ಟ. ಈತ ಎಲ್ಲಣ ಕುಲದವನು ಹಾಗೂ 
ಅಹಿಚ್ಛತ್ರದಿಂದ ವಲಸೆ ಬಂದು ತಾಣಗುಂದೂರಿನಲ್ಲಿ ನೆಲೆಸಿದ ಕುಟುಂಬಗಳಲ್ಲೊಂದಕ್ಕೆ 
ಸೇರಿದವನೆಂದು ಈ ಶಾಸನದಿಂದ ಗೊತ್ತಾಗುತ್ತದೆ.” 

ಹೆಗ್ಗೊಠಾರ ಶಾಸನವು (ಚಾನ 385) ಉಲ್ಲೇಖಿಸುವ ಅರಸನು ಒಂದನೆಯ 
ನೀತಿಮಾರ್ಗನಿರಬೇಕೆಂದು ಡಾ.ಎಂ.ಎಚ್‌.ಕೃಷ್ಣ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಈತ 
ಕ್ರಿ.ಶ. 886-87 ರಿಂದಲೇ ಇಮ್ಮಡಿ ರಾಚಮಲ್ಲನೊಡನೆ ರಾಜ್ಯವಾಳುತ್ತಿದ್ದ ಇಮ್ಮಡಿ 
ನೀತಿಮಾರ್ಗ ಇರಬಹುದೆಂದು ಈಗ ಭಾವಿಸಲಾಗಿದೆ. ಶಾಸನದಲ್ಲಿ ನೀಡಿರುವ ತೇದಿ 
ವಿವರಗಳು ಸರಿಯಾಗಿ ನಮೂದಾಗಿಲ್ಲ. ಮಂಗಲ ಶಾಸನವು (ಚಾನ 138) ಇಮ್ಮಡಿ 
ಮಾರಸಿಂಹನದು. ಈತ ರಾಜಾದಿತ್ಯನ ಮೇಲೆ ಹೋರಾಟ ನಡೆಸಿದ ವಿಷಯವನ್ನು ತಿಳಿಸುವ 
ಎಲ್ಕೂರು (ಎಲಕ್ಕೂರು) ಶಾಸನವು (ಚಾನ 79) ಭಿನ್ನವಾಗಿದೆ. ಇದರ ಕಾಲ ಕ್ರಿ.ಶ. 971-72. 
ಇದರಲ್ಲಿ ಹೇಳಿರುವ ಗಂಗಚಕ್ರಾಯುಧ ಎಂಬ ಬಿರುದು ಹಾಗೂ ಕಳ್ಳಪ್ಪುವಿನ (ಈಗಿನ 
ಶ್ರವಣಬೆಳಗೊಳ) ಉಲ್ಲೇಖ ಅತ್ಯಂತ ಗಮನಾರ್ಹ.” ಕ್ರಿ.ಶ.999-1000ದ ಮತ್ತೂಂದು 
ಎಲ್ಕೂರು ಶಾಸನವು (ಚಾನ 82) ನೀತಿಮಾರ್ಗ ಗೋವಿಂದನಿಗೆ ಸೇರಿದುದು. 
ಈತ ನೀತಿಮಾರ್ಗ ರಾಚಮಲ್ಲನೆಂದು ವಿದ್ವಾಂಸರು ಗುರುತಿಸಿದ್ದಾರೆ. ಈತನ ಪತ್ನಿ 
ಪೃಥುವಬ್ಬರಸಿ, ತ್ರಿಭುವನ ವೀರ ನೊಳಂಬರಸನ ಪುತ್ರಿ ಗಂಗ ದೊರೆಗಳಲ್ಲಿ ಅವಿನೀತ 


ಕದಂಬರಸ ಕೃಷ್ಣವರ್ಮನ ಭಾಗಿನೇಯನಾಗಿದ್ದ; ದುರ್ವಿನೀತನ ಸಮಸ್ತ ಪಾಟಾಣ ಪುನ್ನಾಟ 


46 


ದೇಶಗಳ ಒಡೆಯ ಶ್ರೀ ವಲ್ಲಭ ಅಥವಾ ಭೂವಿಕ್ರಮನು ಸಕಲ ಪಾಣಾಟಪುನ್ನಾಟದ್ಯನೇಕ 
ಜನಪದಾಧಿಪತಿಯಾಗಿದ್ದ ಹಾಗೂ ಶಿವಮಾರನು ಅವನಿ ಮಹೇಂದ್ರನೆಂದು ಖ್ಯಾತನಾಗಿದ್ದ 
ಎಂದು(ಚಾನ347) ಉಲ್ಲೇಖಿಸುತ್ತದೆ. 

ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲ್ಲೋಕಿನ ಸುಮಾರು 10 ಶಾಸನಗಳು 
ಗಂಗರ ಆಳ್ವಿಕೆಗೆ ಸಂಬಂಧಿಸಿದ್ದು, ಗಂಗ ಅರಸರಾದ ಶ್ರೀಪುರುಷ ಕೊಂಗಣಿವರ್ಮ, ಸತ್ಯವಾಕ್ಕ 
ಪೆರ್ಮಾನಡಿ, ರಾಚಮಲ್ಲ ಹಾಗೂ ನೀತಿಮಾರ್ಗ ಪೆರ್ಮಾನಡಿಯ ಆಳ್ವಿಕೆಯನ್ನು ತಿಳಿಸುತ್ತವೆ. 
ಚೋಳರಿಗೆ ಸಂಬಂಧಿಸಿದ 5 ಶಾಸನಗಳು, ಹೊಯ್ಸಳರ ಕಾಲಾವಧಿಯ 35 ಶಾಸನಗಳು 
ಲಭ್ಯವಾಗಿವೆ. ದೇವರಹಳ್ಳಿಯ ಶಾಸನದಲ್ಲಿ ಗಂಗರ ವಂಶಾವಳಿಯನ್ನು ಮುಂದಿನಂತೆ ನೀಡಿದೆ. 
ಕೊಂಗುಣಿ, ಮಾಧವ, ವಿಷ್ಣುಗೊತ್ತಮ, ಅವನೀತ, ದುರ್ವಿನೀತ, ವಿಕ್ರಮ, ದುಗ್ಧ, ಶಿವಮಾರ 
ಮತ್ತು ಕೊಂಗುಣಿ. ಈ ವಂಶಾವಳಿಯಲ್ಲಿ ಹರಿವರ್ಮ ಮತ್ತು ಮುಷ್ಕರರ ಹೆಸರುಗಳು 
ಇಲ್ಲದಿರುವುದು ಗಮನಾರ್ಹ." 

ಗಂಗರಸ ಅವನೀತನ (469-529) ಕಾಲದಲ್ಲಿ ಗಂಗವಾಡಿ ರಾಜ್ಯದ ರಾಜಧಾನಿಯನ್ನು 
ಕೋಲಾರದಿಂದ ತಲಕಾಡಿಗೆ ಬದಲಾಯಿಸಲಾಯಿತು. ಕ್ರಿ.ಶ.6-7ನೇಯ ಶತಮಾನದ ವೇಳೆಗೆ 
ಪ್ರಸ್ತುತ ಚಾಮರಾಜನಗರ ಜಿಲ್ಲಾ ಪ್ರದೇಶವು ಗಂಗರ ಪೂರ್ಣ ಅಳ್ವಿಕೆಗೆ ಒಳಪಟ್ಟು ಅವರ 
ಗಂಗವಾಡಿ 96,000 ( ಷಣ್ಣವತಿ ಸಹಸ್ರ) ಪ್ರಾಂತದ ಒಂದು ಮುಖ್ಯ ನೆಲೆಯಾಗಿ 


ರೂಪುಗೊಂಡಿತು. ಕ್ರಿ.ಶ. 9೦6ರ ನೀತಿಮಾರ್ಗ ಇಮ್ಮಡಿ ಎರೆಯಂಗನ ಶಾಸನವು 


[3 H 


ಕೆರೆಹಳ್ಳಿಯಲ್ಲಿ ದೊರೆತ್ತಿದ್ದು, ' ಷಣ್ಣವತಿ ಸಹಸ್ರ ವಿಷಯ' ಹಾಗೂ " ಕೊಂಗುನಾಡ 


ಣ Ws) 

ವಿಷಯ' ವನ್ನು ಉಲ್ಲೇಖಿಸುತ್ತದೆ. ಕ್ರಿ.ಶ.969ರ ಗಂಗ ಹರಿಹರವರ್ಮನ ತಗಡೂರು 
ತಾಮ್ರಫಲಗಳಲ್ಲಿ ಆಡಳಿತಕ್ಕೆ ಸಂಬಂಧಿಸಿದ '' ವಿಷಯ'' ಎಂಬ ಆಡಳಿತ ಘಟಕವನ್ನು 
ಸೂಚಿಸಲಾಗಿದೆ.3 ಗುಂಡ್ಲುಪೇಟೆ ತಾಲ್ಲೂಕಿನ ಬೇರಂಬಾಡಿ ಗ್ರಾಮದ 10ನೇಯ ಶತಮಾನದ 


ವೀರಗಲ್ಲು ಶಾಸನವು ಪೆಣ್‌ಬುಯಲಿಗೆ ಸಂಬಂಧಿಸಿದ್ದು, ಗಂಗ ಪೆರ್ಮ್ಮಾನಡಿಯನ್ನು 


ಉಲ್ಲೇಖಿಸುತ್ತದೆ. 


47 


ಗಂಗರಸರ ಅಳ್ಳಿಕೆಯ ಕಾಲಕ್ಕೆ ಸೇರಿದ ಮೇಲಿನ ಶಾಸನಗಳಲ್ಲಿ ಉಕ್ತವಾಗಿರುವ 
ಕೊಡದೂರ್ನಾಡು/ವಿಷಯ' ಅಥವಾ ' ಕೊಡಗು-ರ್ನ್ನಾಡು' ಎಂಬ ಆಡಳಿತ ಘಟಕಗಳು 
ಗುಂಡ್ಲುಪೇಟೆ ತಾಲ್ಲೂಕಿನ ಅನೇಕ ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ ಕುಡುಗುನಾಡಿನ 
ಹಿಂದಿನ ರೂಪವೆಂದು ಕಂಡುಬರುತ್ತದೆ. ಅದನ್ನು ' ಕುಡುಗುನಾಡಮುಂನೂರು' ಎಂದೂ ಸಹ 
ಕರೆದಿರುವುದು ಕಂಡುಬರುತ್ತದೆ. (ಗುಂ.ಪೇ.3, ಕ್ರಿ.ಶ. 1196). ಈ ಕುಡುಗು ನಾಡಿನಲ್ಲಿ 
ಗುಂಡ್ಲುಪೇಟೆ ತಾಲ್ಲೂಕಿನ ಕೆಲಸೂರು, ಆಲತ್ತೂರು, ಗೊಂಮಟಹಳ್ಳಿ, ಮಡೆಹಳ್ಳಿ, 
ಹೊಂಕನಹಳ್ಳಿ, ಬೆಟ್ಟಹಳ್ಳಿ, ಕನ್ನಮಂಗಲ (ಕಂದಾಗಾಲ), ನಿನ್ನಿವಾಳಿಲ್‌, ತೆರಕಣಾಂಬೆ, 
ಗೊಂದಿಗನಹಳ್ಳಿ, ಕುಣಿಗಿನಹಳ್ಳಿ ಮುಂತಾದವು ಸೇರಿದ್ದವೆಂಬುದಾಗಿ ತಿಳಿದುಬರುತ್ತವೆ. 
ಇದರಿಂದ ಇಂದಿನ ಗುಂಡ್ಲುಪೇಟೆ ತಾಲ್ಲೂಕು ಪ್ರದೇಶ ಮತ್ತು ಅದಕ್ಕೆ 
ಹೊಂದಿಕೊಂಡಂತಿರುವ ಮೈಸೂರು ಜಿಲ್ಲೆಯ ಹಲವು ಭಾಗಗಳು ಕುಡುಗುನಾಡ-300ರಲ್ಲಿ 
ಸೇರಿದ್ದವು ಇದನ್ನು ಚೋಳ ಮತ್ತು ವಿಜಯನಗರ ಕಾಲದ ಶಾಸನಗಳಲ್ಲಿ " ಕೊಡಗ 
ಮಲೆನಾಡು' ಎಂದು ಕರೆಯಲಾಗಿದೆ. ಹೀಗೆ ತಲಕಾಡಿನ ಗಂಗರಸರಿಗೆ ಸಂಬಂಧಿಸಿದಂತೆ 
ಚಾಮರಜನಗರ ಪ್ರದೇಶದ ಶಾಸನಗಳು ಲಭ್ಯವಾಗಿದ್ದು, ಅರಿಕುಠಾರ ರಾಜ್ಯದೊಂದಿಗಿನ 
ಸಂಬಂಧವು ಉತ್ತಮವಾಗಿತ್ತು.ಇದರಿಂದ ಈ ಪ್ರದೇಶದಲ್ಲಿ ಆಡಳಿತವು ವ್ಯವಸ್ಥಿತವಾಗಿದ್ದು, 
ಕೃಷಿ ಹಾಗೂ ಕೃಷಿಯೇತರ ಚಟುವಟಿಗಳು ಬಿರುಸಿನಿಂದ ಸಾಗಿದ್ದವು.ಪ್ರಧಾನವಾಗಿ ಈ 
ಪ್ರದೇಶದಲ್ಲಿ ಶೈವ ಹಾಗೂ ಜೈನ ಧರ್ಮಗಳ ಪ್ರಸಾರ ಮತ್ತು ಬೆಳವಣಿಗೆಯು ವಿಶೇಷವಾಗಿ 
ಕಂಡುಬರುತ್ತದೆ. ಇದಕ್ಕೆ ಆಧಾರವಾಗಿ ಶೈವ ಜೈನ ಧಾರ್ಮಿಕ ಸ್ಮಾರಕಗಳ ನಿರ್ಮಾಣ 
ಹಾಗೂ ಅವುಗಳ ನಿರ್ವಹಣೆಗಾಗಿ ಯತೇಚ್ಛವಾಗಿ ನೀಡಲಾಗಿರುವ ಭೂದಾನಗಳನ್ನು ಕುರಿತು 
ಶಾಸನಗಳಲ್ಲಿ ವಿವರಣೆಗಳು ದೊರಕಿವೆ. 

ಕ್ರಿ.ಶ. 8ನೇ ಶತಮಾನಕ್ಕೆ ಸೇರಿದ ತಗ್ಗಲೂರಿನ ಶಾಸನದಲ್ಲಿ ಶ್ರೀಪುರುಷನ ಚೌಕ್ಕ 
ಮಂತ್ರಿಯು ದತ್ತಿಬಿಟ್ಟ ವಿಚಾರವಿದೆ.3್‌ ಅದೇ ಗ್ರಾಮದ ಮತ್ತೊಂದು 
ಶಾಸನದಲ್ಲಿ" ಮಣಲೆಯಾರ' ಎಂಬ ಅಧಿಕಾರಿಯ ಉಲ್ಲೇಖವಿದೆ.” ಅಂದರೆ ಒಂದೇ 


ಗ್ರಾಮವನ್ನು ಏಕಕಾಲದಲ್ಲಿ ಇಬ್ಬರು ಅಧಿಕಾರಿಗಳು ಆಳುತ್ತಿದ್ದುದು ಶಾಸನಗಳಿಂದ 


48 


ತಿಳಿದುಬರುತ್ತದೆ. ಕ್ರಿ.ಶ. 1013ರ ಗು.ಪೇ. 48ನೇ ಬೆಳಚಲವಾಡಿಯ ಶಾಸನವು ನೀತಿಮಾರ್ಗ 
ಪೆರ್ಮಾನಡಿ ದೊರೆಯನ್ನು ಪ್ರಸ್ತಾಪಿಸುತ್ತದೆ. 

ಪಲ್ಲವರು ತಮ್ಮ ಅಧಿಕಾರವನ್ನು ಕಳೆದುಕೊಂಡರೂ ಪಲ್ಲವ ಸಂತತಿಗೆ ಸೇರಿದ 
ಅಧಿಕಾರಸ್ಥ ವರ್ಗದವರು ಗಂಗರ ಆಳ್ವಿಕೆಯ ಕಾಲದಲ್ಲಿಯೇ ದಕ್ಷಿಣ ಕರ್ನಾಟಕದಲ್ಲಿ 
ಮುಖ್ಯವಾಗಿ ಕಾವೇರಿ ಕಣಿವೆ ಪ್ರದೇಶದಲ್ಲಿ ತಮ್ಮ ಪ್ರಭಾವವನ್ನು ಬೀರುವ ಪ್ರಯತ್ನದಲ್ಲಿ 
ಯಶಸ್ವಿಯಾದರು. ಇದಕ್ಕೆ ಪುರಾವೆಗಳಾಗಿ ಶಾಸನ ಮತ್ತು ದೇವಾಲಯ ಸ್ಮಾರಕಗಳು 
ಕಂಡುಬರುತ್ತವೆ. ಉದಾಹರಣೆಗೆ ಕ್ರಿ.ಶ.713ನೇ ವರ್ಷದ ಶಿವಮಾರನ ತಾಮ್ರ ಶಾಸನವೊಂದು, 
ಕೆರಗೋಡು ವಿಷಯಕ್ಕೆ (ಆಡಳಿತ ಘಟಕ) ಸೇರಿದ ಕೆರೆಗೋಡು ಮತ್ತು ಕೆಲವು ಗ್ರಾಮಗಳನ್ನು 
ಪಲ್ಲವ ಯುವರಾಜನ ಮಕ್ಕಳಾದ ಜಯ ಮತ್ತು ವೃದ್ಧಿ ಎಂಬುವರ ಕೋರಿಕೆಯ ಮೇರೆಗೆ 
ಕೆಲವರಿಗೆ ದಾನವಾಗಿ ಕೊಟ್ಟ ವಿಷಯವನ್ನು ಪ್ರಸ್ತುತಪಡಿಸುತ್ತದೆ.” ಶ್ರೀ ಪುರುಷನ 
ಕ್ರಿ.ಶ.776-777ನೇ ವರ್ಷದ ಗಂಗರ ಇನ್ನೊಂದು ತಾಮ್ರ ಶಾಸನದೊಂದಿಗೆ ಈ ಶಾಸನವನ್ನು 
ಹೋಲಿಸಿ ನೋಡಬಹುದು. ಇದರಲ್ಲಿ ಪೃಥುವೀನಿರ್ಗುನ್ಹ ರಾಜನೆನಿಸಿದ ಪರಮಗೂಳನ ಪತ್ನಿ 
ಕುನ್ಹಾಚ್ಚಿ ಎಂಬುವಳು ಕಟ್ಟಿಸಿದ ಲೋಕತಿಲಕವೆಂಬ ಹೆಸರಿನ ಬಸದಿಗೆ ಅರಸ 
ಗ್ರಾಮವೊಂದನ್ನು ದಾನವಿತ್ತುದನ್ನು ಹೇಳಿದೆ  ಮರುವರ್ಮನು ಪಲ್ಲವಾದಿ ರಾಜನ 
ಅಳಿಯನಾಗಿದ್ದರೆ, ಪಲ್ಲವಾದಿರಾಜನ ಮೊಮ್ಮಗಳು ಬಾಣ ಸಂತತಿಯವನೊಬ್ಬನನ್ನು 
ವಿವಾಹವಾಗಿದ್ದಳು.ಬಾಣನ ಅರಸಿ ಬಸದಿಯನ್ನು ಕಟ್ಟಿಸಿದಳು ಮತ್ತು ಬಾಣ ಅಧಿಪನ 
ವಿಜ್ಞಾಪನೆಯಂತೆ ದಾನವನ್ನು ಸಹ ನೀಡಲಾಯಿತು. ಇದರಿಂದ ಕಂಡುಬರುವುದೇನೆಂದರೆ 
ಕಂಚಿಯ ಪಲ್ಲವರು ಹಾಗೂ ಅವರ ಅಧೀನ ಅಧಿಕಾರಸ್ಥ ವರ್ಗದವರು ಚಾಮರಾಜನಗರ 
ಪ್ರದೇಶದಲ್ಲಿ ಶೈವ ಹಾಗೂ ಜೈನ ಧರ್ಮಗಳ ಪ್ರಚಾರ ಹಾಗೂ ಬೆಳವಣಿಗೆಗೆ ಭೂ 
ದಾನದತ್ತಿಗಳನ್ನು ನೀಡುವುದರ ಜೊತೆಗೆ ದೇವಾಲಯ ಸ್ಮಾರಕಗಳನ್ನು ನಿರ್ಮಿಸಿ ಅಲ್ಲಿ 
ಸಾಂಗ್ಯವಾಗಿ ಹೂಜೆಪುನಸ್ಕಾರಗಳು ಮೊದಲಾದ ಧಾರ್ಮಿಕ ಆಚರಣೆಗಳಿಗೆ ಅವಕಾಶ 


ನೀಡಿದರೆಂದು ತಿಳಿದುಬರುತ್ತದೆ. 


49 


ಪಲ್ಲವ ಚಕ್ರವರ್ತಿಗಳಿಗೂ ಗಂಗರಿಗೂ ದ್ರೇಷಯಿತ್ತೆಂಬುದು ಒಂದೆಕಡೆಯಿಂದ 
ಕಂಡುಬಂದರೆ, ಮತ್ತೊಂದೆಡೆ ಪಲ್ಲವರಿಗೂ ಬಾಣರಿಗೂ ಮೈತ್ರಿಯಿತ್ತೆಂಬುದು ಚಾರಿತ್ರಿಕ 
ದಾಖಲೆಗಳಿಂದ ತಿಳಿದಿರುವ ಸಂಗತಿ.ಶ್ರೀಪುರುಷ ಪಲ್ಲವರ ವಿರುದ್ದ ಅನೇಕ ಕದನಗಳನ್ನು 
ಹೂಡಿದ ಮತ್ತು ಕೆಲವು ಸಲ ಚಾಲುಕ್ಯರ ಎರಡನೇ ವಿಕ್ರಮಾದಿತ್ಯನ ಪರವಾಗಿ ಸಹ ಯುದ್ದ 
ಮಾಡಿದನೆಂಬುದು ಆತನ ಅನೇಕ ಶಾಸನಗಳಿಂದ ತಿಳಿದು ಬರುತ್ತದೆ. ಆದರೆ ಮೇಲಿನ 
ಶಾಸನಗಳಿಂದ ಇಬ್ಬರು ಪಲ್ಲವ ರಾಜಪುತ್ರರ ವಿಜ್ಞಾಪನೆಯಂತೆ ಶ್ರೀಪುರುಷನ ತಂದೆ ಹಿಂದೆ 
ದಾನ ನೀಡಿದುದು ಹಾಗೂ ಪಲ್ಲವರಿಗೂ ಸಂಬಂಧಿಗಳಾದ ಬಾಣರ ವಿಜ್ಞಾಪನೆಯಂತೆ 
ಶ್ರೀಪುರುಷ ಸ್ವತಃ ದಾನ ನೀಡಿದ ಸಂಗತಿಗಳು ತಿಳಿದುಬರುತ್ತವೆ. ಹೀಗೆ ದಕ್ಷಿಣ ಕರ್ನಾಟಕದ 
ಅದರಲ್ಲೂ ವಿಶೇಷವಾಗಿ ಕಾವೇರಿ ನದಿ ಕಣಿವೆ ಪ್ರದೇಶದ ಹೆಚ್ಚಿನ ಭಾಗಗಳು ನೆರೆಯ 
ತಮಿಳುನಾಡಿನ ಪಲ್ಲವ ಅರಸರ ಆಕರ್ಷಣೆಗೊಳಪಟ್ಟು ಅದು ಬಾದಾಮಿ ಚಾಲುಕ್ಯರೊಂದಿಗಿನ 
ರಾಜಕೀಯ ಈರ್ಷೆಗೆ ಕಾರಣವಾಯಿತು. ಇಂತಹ ಸಂದರ್ಭದಲ್ಲಿ ಗಂಗರು ಬಾದಾಮಿ 
ಚಾಲುಕ್ಕರಿಗೆ ಸಹಕಾರಿ ನೀಡಿ ಹೊರಗಿನ ಶತೃಗಳಾದ ಪಲ್ಲವರ ವಿರುದ್ದ ನಿರಂತರವಾಗಿ 
ಹೋರಾಡಿದರು. ಇದು ಗಂಗ ಮತ್ತು ಬಾದಾಮಿ ಚಾಲುಕ್ಯರ ನಡುವೆ ಶಾಶ್ವತವಾದ 
ರಾಜತಾಂತ್ರಿಕ ಸ್ನೇಹ ಹಾಗೂ ವೈವಾಹಿಕ ಸಂಬಂಧಗಳೇರ್ಪಡಲು ಕಾರಣವಾಯಿತು. 
ಉದಾಹರಣೆಗೆ ದುರ್ಮಿನೀತನ ಮಗಳನ್ನು ಚಾಲುಕ್ಯ ಸಂತತಿಯ ವಿಜಯಾದಿತ್ಯನಿಗೆ ಕೊಟ್ಟು 
ಗಂಗ ಮತ್ತು ಚಾಲುಕ್ಕ ಮನೆತನಗಳ ಮಧ್ಯೆ ವೈವಾಹಿಕ ಬಾಂಧವ್ಯವೇರ್ಪಟ್ಟಿತು. 

ಹೀಗೆ ಕರ್ನಾಟಕದ ಮೇಲೆ ಪಲ್ಲವರು ಸ್ಥಾಪಿಸಿದ್ದ ಅಧಿಕಾರವು ಕಾಲಕ್ರಮೇಣ ಗಂಗರ 
ಪ್ರತಿರೋಧದಿಂದ ಕಡಿಮೆಯಾಯಿತಲ್ಲದೆ, ಗಂಗರು ಬಾದಾಮಿ ಚಾಲುಕ್ಯ್ಕರೊಡನೆ ಉತ್ತಮ 
ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿದ್ದರು. ಇದರ ಪರಿಣಾಮವಾಗಿ ಈ ಭಾಗದಲ್ಲಿ ಎಲ್ಲೂ 
ನಮಗೆ ಬಾದಾಮಿ ಚಾಲುಕ್ಯರ ಶಾಸನಗಳು ಲಭ್ಯವಾಗಿಲ್ಲದಿರುವುದು ಕಂಡುಬರುತ್ತದೆ. 
ಏಕೆಂದರೆ ಬಾದಾಮಿ ಚಾಲುಕ್ಕರು ಕರ್ನಾಟಕದ ಉತ್ತರಭಾಗ ಮತ್ತು ದಕ್ಷಿಣ ಭಾರತದ 
ಪೂರ್ವದ ಕಡೆ ಹೆಚ್ಚಿನ ಆಸ್ಟೆವಹಿಸಿ ತಮ್ಮ ಅಖಂಡ ಬೆಂಬಲಿಗರಾದ ಗಂಗರಿಗೆ ದಕ್ಷಿಣ 


ಕರ್ನಾಟಕದ ಕಾವೇರಿನದಿ ಮುಖಜ ಭಾಗದಲ್ಲಿ ಹೆಚ್ಚಿನ ಅವಕಾಶವನ್ನು 


50 


ಮಾಡಿಕೊಟ್ಟಿದ್ದರೆಂಬುದು ಇದರಿಂದ ವ್ಯಕ್ತವಾಗುತ್ತದೆ. ಚಾಲುಕ್ಕ ಶಾಸನಗಳಲ್ಲಿ ಗಂಗರನ್ನು 
ಉಚ್ಛ ವಂಶೀಯರೆಂದು ಗೌರವಿಸಲಾಗಿರುವುದು ಮೇಲಿನ ವಾದವನ್ನು ಸಮರ್ಥಿಸುತ್ತದೆ. 
ಇದರಿಂದ ಗಂಗರು ದಕ್ಷಿಣ ಕರ್ನಾಟಕದ ಚಾಮರಾಜನಗರ ಪ್ರದೇಶ ಮುಂತಾದ ಆಯಕಟ್ಟಿನ 
ಪ್ರದೇಶಗಳಲ್ಲಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಸುಲಲಿತವಾಗಿ ಆಡಳಿತವನ್ನು 
ನಿರ್ವಹಿಸುತ್ತಾ ಶೈವ ಹಾಗೂ ಜೈನ ಧರ್ಮಗಳಿಗೆ ವಿಶೇಷ ರಾಜಾಶ್ರಯವನ್ನಿತ್ತು ಕರ್ನಾಟಕ 
ಪ್ರಾಂತ್ಯದಲ್ಲಿ ವಿಶಿಷ್ಟವೆನ್ನಬಹುದಾದ ಧಾರ್ಮಿಕ ಸೌಹಾರ್ದತೆ ಮತ್ತು ಸಹಿಷ್ಣುತಾ ನೀತಿಯನ್ನು 
ತಮ್ಮ ಆಡಳಿತದಲ್ಲಿ ಅಳವಡಿಸಿಕೊಂಡಿದ್ದರು. ಮುಂದೆ ದಕ್ಷಿಣ ಕರ್ನಾಟಕದಲ್ಲಿ ವಿಶೇಷವಾಗಿ 
ಚಾಮರಾಜನಗರ ಪ್ರದೇಶ ಮೇಲೆ ಅಧಿಕಾರ ಸ್ಥಾಪನೆ ಮಾಡುವ ಸಂಬಂಧ ಗಂಗರು ಪ್ರಬಲ 
ರಾಜಕೀಯ ಶಕ್ತಿಗಳಾದ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರೊಡನೆ ಹಲವು ಬಾರಿ 
ಹೋರಾಟಗಳನ್ನು ನಡೆಸಿದರು. 

ತಲಕಾಡು ಗಂಗರ ಸಮಕಾಲೀನರಾಗಿದ್ದು, ಗಂಗರಿಗೆ ಸವಾಲನ್ನೊಡ್ಡಿದ್ದ ಕರ್ನಾಟಕ 
ಮತ್ತು ಕರ್ನಾಟಕೇತರ ರಾಜಸಂತತಿಗಳು ಚಾಮರಾಜನಗರ ಪ್ರದೇಶವನ್ನು ತಮ್ಮ ಅಧೀನಕ್ಕೆ 
ವಶಪಡಿಸಿಕೊಳ್ಳಲು ನಿರಂತರವಾಗಿ ಪ್ರಯತ್ನಿಸಿತ್ತಿದ್ದವು. ಬಾದಾಮಿ ಚಾಲುಕ್ಯರು ಮತ್ತು 
ಕಂಚಿಯ ಪಲ್ಲವರು ದಕ್ಷಿಣ ಭಾರತದ ರಾಜಕೀಯ ಪರಮಾಧಿಕಾರವನ್ನು ಪಡೆದುಕೊಳ್ಳುವ 
ಸಲುವಾಗಿ ಪರಸ್ಪರ ಘರ್ಷಣೆಗಿಳಿದಾಗ ಸಹಜವಾಗಿ ಗಂಗರ ರಾಜಕೀಯ ಪ್ರಾಧಾನ್ಯತೆಗೆ 
ಧಕ್ಕೆಯುಂಟಾಯಿತು. ದಕ್ಸಿಣ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಕಾವೇರಿ ಕಪಿಲಾನದಿ 
ಜಲಾನಯನ ಪ್ರದೇಶದ ಫಲವತ್ತಾದ ಪ್ರದೇಶಗಳನ್ನು ಆಕ್ರಮಿಸಿಕೊಳ್ಳುವುದಕ್ಕಾಗಿ ಕಂಚಿಯ 
ಪಲ್ಲವರು ಅನೇಕ ಪ್ರಯತ್ನಗಳನ್ನು ನಡೆಸಿದರು. ಅದರಂತೆ ಬಾದಾಮಿ ಚಾಲುಕ್ಕರು, ಬನವಾಸಿ 
ಕದಂಬರ ಸಾರ್ವಭೌಮತ್ವವನ್ನು ತೊರೆದು, ಉತ್ತರ ಕರ್ನಾಟಕದ ಮೇಲೆ ತಮ್ಮ 
ಪ್ರಭುತ್ವವನ್ನು ಸ್ಥಾಪಿಸುವುದರ ಜೊತೆಗೆ ದಕ್ಸಿಣ ಭಾರತದ ಪೂರ್ವ ಭಾಗ ಅಂದರೆ ಈಗಿನ 
ಆಂಧ್ರ, ಒರಿಸ್ಸಾ ರಾಜ್ಯಗಳತ್ತ ಮತ್ತು ದಕ್ಷಿಣ ಕರ್ನಾಟದ ಇತರ ಭಾಗಗಳ ಮೇಲೂ ತಮ್ಮ 
ಗಮನಹರಿಸಿದರು. ಇಂತಹ ಕ್ಲಿಷ್ಟ ಪರಿಸ್ಥಿತಿಗೆ ಸಿಲುಕಿಕೊಂಡ ಗಂಗರು ಪ್ರಾರಂಭದಲ್ಲಿ ಎರಡೂ 


ಉ್ಲೌ 


ಪಕ್ಷಗಳಿಂದಲೂ ಹಾನಿಯನ್ನನುಭವಿಸಬೇಕಾಯಿತು." 


51 


ಕಾಲಕ್ರಮೇಣ ಬಾದಾಮಿ ಚಾಲುಕ್ಯರೊಡನೆ ಏರ್ಪಟ್ಟ ಸ್ನೇಹ ಮತ್ತು 
ರಕ್ತಸಂಬಂಧಗಳು ಪುನಃ ಗಂಗರು ದಕ್ಷಿಣ ಕರ್ನಾಟಕದಲ್ಲಿ ರಾಜಕೀಯವಾಗಿ ಬಲಾಢ್ಯರಾಗಲು 
ಸಹಕಾರಿಯಾಯಿತ್ತಲ್ಲದೆ, ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವರ ನಡುವಣ ನಿರಂತರ 
ಹೋರಾಟಗಳಲ್ಲಿ ಗಂಗರು ನಿರ್ಣಾಯಕ ಪಾತ್ರವನ್ನು ವಹಿಸಲು ಸಹ ಸಾಧ್ಯವಾಯಿತು. 
ಅಂದರೆ ಹೊರಗಿನ ರಾಜಕೀಯ ಶತೃಗಳಾದ ಪಲ್ಲವರನ್ನು ಎದುರಿಸುವ ಸಲುವಾಗಿ ಒಳಗಿನ 
ರಾಜಕೀಯ ಶಕ್ತಿಗಳಾದ ಬಾದಾಮಿ ಚಾಲುಕ್ಕರು ಮತ್ತು ಗಂಗರು ಪರಸ್ಪರ ತಮ್ಮಲ್ಲಿದ್ದ 
ದ್ರೇಷಾಸೂಯಗಳನ್ನು ಬದಿಗೊತ್ತಿ, ರಾಜಕೀಯ ಐಕ್ಯತೆಯನ್ನು ಸಾಧಿಸಿದ್ದು ದಕ್ಷಿಣ ಭಾರತದ 
ಪ್ರಮುಖ ರಾಜನೀತಿಗಳಲ್ಲೊಂದಾಗಿದೆ. ಅದರಲ್ಲೂ ಮುಖ್ಯವಾಗಿ ಎರಡನೇ ಪುಲಿಕೇಶಿಯ 
ಮರಣಾನಂತರ, ದಕ್ಷಿಣ ಭಾರತದಲ್ಲಿ ರಾಜಕೀಯ ಮೇಲ್ಮೆಯನ್ನು ಸಾಧಿಸಿದ್ದ ಪಲ್ಲವರ 
ವಿರುದ್ಧ ಒಂದನೇ ವಿಕ್ರಮಾದಿತ್ಯನು, ಸೇಡು ತೀರಿಸಿಕೊಂಡು ಕಂಚಿಯನ್ನು 
ವಶಪಡಿಸಿಕೊಳ್ಳುವಂತಹ ಮಹಾತ್ಕಾರ್ಯದಲ್ಲಿ ಗಂಗರು ಸಲ್ಲಿಸಿದ ಸೇವೆ ಅಪ್ರತಿಮವಾದುದು 
ಮತ್ತು ಅನುಪಮವಾದುದು. ಆದುದರಿಂದಲೇ ಉತ್ತರ ಕರ್ನಾಟಕ ಮತ್ತು ಪೂರ್ವ 
ಕರಾವಳಿಯತ್ತ ಹೆಚ್ಚಿನ ಗಮನಹರಿಸಿದ ಬಾದಾಮಿ ಚಾಲುಕ್ಯರು, ದಕ್ಟಿಣ ಕರ್ನಾಟಕದ ಕಾವೇರಿ 
ಕಪಿಲಾ ಜಲಾನಯನ ಪ್ರದೇಶದಲ್ಲಿ ಗಂಗರ ಸಾರ್ವಭೌಮಾಧಿಕಾರತ್ವದ ಮುನ್ನಡೆಯನ್ನು 
ಒಪ್ಪಿಕೊಂಡರು. 

ಚಾಮರಾಜನಗರ ಪ್ರದೇಶದೊಂದಿಗೆ ರಾಷ್ಟ್ರಕೂಟರು ಸಹ ರಾಜಕೀಯ ಮತ್ತು 
ಸಾಂಸ್ಕೃತಿಕ ಸಂಬಂಧಗಳನ್ನು ಹೊಂದಿದ್ದರು.ಚಾಲುಕ್ಕ ಮನೆತನವನ್ನು ಅಂತ್ಯಗೊಳಿಸಿದ 
ರಾಷ್ಟ್ರಕೂಟರನ್ನು ವಿರೋಧಿಸಿದ ಗಂಗರು ಸುಮಾರು ಒಂದು ನೂರು ವರ್ಷಗಳ ಕಾಲ ಅವರ 
ಕಡುವಿರೋಧಿಗಳಾಗಿ ಕಾದಾಟ ಮುಂದುವರಿಸಿದರು. ಕೊನೆಗೆ ಗಂಗರನ್ನು ಸೋಲಿಸಿದ 
ರಾಷ್ಟ್ರಕೂಟರು ಚಾಮರಾಜನಗರ ಪ್ರದೇಶವೂ ಸೇರಿದಂತೆ ಗಂಗವಾಡಿ ಹಾಗೂ 
ಸುತ್ತಮುತ್ತಲಿನ ಪ್ರದೇಶಗಳನ್ನು ವಶಪಡಿಸಿಕೊಂಡು ಕಾವೇರಿಕೊಳ್ಳದ ಮೇಲೆ ತಮ್ಮ 


ಪ್ರಭುತ್ತವನ್ನು ಸ್ಥಾಪಿಸಿದರು. ಇದರಿಂದ ಸಹಜವಾಗಿ ರಾಷ್ಟ್ರಕೂಟರು ಮತ್ತು ಪಲ್ಲವರು 


ಶತ್ರುಗಳಾಗಿ ಪರಸ್ಪರ ಹೋರಾಟಕ್ಕಿಳಿಯುವುದರ ಮೂಲಕ ದಕ್ಷಿಣ ಭಾರತದಲ್ಲಿ ರಾಜಕೀಯ 


52 


ಪರಮಾಧಿಕಾರ ಸ್ಥಾಪನೆ ಮತ್ತು ಕಾವೇರಿ ಕಣಿವೆ ಪ್ರದೇಶದ ಮೇಲೆ ಹಿಡಿತ ಸಾಧಿಸುವುದಕ್ಕಾಗಿ 
ದೀರ್ಪಕಾಲ ಸೆಣಸಾಡಿದರು. 

ಪಲ್ಲವರೊಡನೆ ನಿರಂತರವಾಗಿ ಕಾದಾಡಿದ ರಾಷ್ಟ್ರಕೂಟರಿಗೆ ಆಯಕಟ್ಟಿನ ಪ್ರದೇಶದಲ್ಲಿ 
ಆಳ್ವಿಕೆ ನಡೆಸುತ್ತಿದ್ದ ಮತ್ತು ಈ ಹಿಂದೆ ಬಾದಾಮಿ ಚಾಲುಕ್ಕರು ಹಾಗೂ ಪಲ್ಲವರ 
ದೀರ್ಥ್ಧಕಾಲದ ಹೋರಾಟದಲ್ಲಿ ಬಾದಾಮಿ ಚಾಲುಕ್ಕರ ಪರವಾಗಿ ಅವರ ಸೈನಿಕ 
ಕಾರ್ಯಾಚರಣೆಗಳ ಯಶಸ್ಸಿನಲ್ಲಿ ನಿರ್ಣಾಯಕ ಪಾತ್ರವಹಿಸಿದ್ದ ಗಂಗರ ಸಾಮರ್ಥ್ಯದ ಬಗ್ಗೆ 
ಅರಿವಿದ್ದ ರಾಷ್ಟ್ರಕೂಟರು ಪುವಃ ಗಂಗರನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು, ಅವರೊಡನೆ 
ರಾಜತಾಂತ್ರಿಕ ಮತ್ತು ವೈವಾಹಿಕ ಸಂಬಂಧಗಳನ್ನೇರ್ಪಡಿಸಿಕೊಂಡರು. ಇದು ಕರ್ನಾಟಕದ 
ರಾಜಕೀಯ ವ್ಯವಸ್ಥೆಯಲ್ಲಿ ಹೊಂದಾಣಿಕೆಯಂತಹ ಒಂದು ಹೊಸ ಬೆಳವಣಿಗೆಯನ್ನು ಉಂಟು 
ಮಾಡಿತ್ತಲ್ಲದೆ, ಪಲ್ಲವರೊಡನೆ ನಿರಂತರವಾಗಿ ಹೋರಾಡಿದ ರಾಷ್ಟ್ರಕೂಟರ ಹಲವು 
ದಿಗ್ವಿಜಯಗಳಿಗೆ ಗಂಗರಸರು ನೀಡಿದ ಅಪಾರವಾದ ಸಹಾಯಸಹಕಾರಗಳೇ ಮುಖ್ಯ 
ಕಾರಣಗಳಾಗಿ ಪರಿಣಮಿಸಿದವು. ಆದುದರಿಂದ ಚಾಮರಾಜನಗರ ಪ್ರದೇಶದಲ್ಲಿ ಕಂಡು ಬರುವ 
ರಾಷ್ಟ್ರಕೂಟರ ಶಾಸನಗಳನ್ನು ಅಧ್ಯಯನಕ್ಕೊಳಪಡಿಸುವುದರ ಮೂಲಕ ಈ ಪ್ರದೇಶದೊಡನೆ 
ರಾಷ್ಟ್ರಕೂಟರು ಹೊಂದಿದ್ದ ರಾಜತಾಂತ್ರಿಕ ಸಂಬಂಧವನ್ನು ಶಾಸನಾಧಾರದ ಹಿನ್ನೆಲೆಯೊಂದಿಗೆ 


ಗುರುತಿಸಬಹುದಾಗಿದೆ. 


ಆತಕೂರಿನ ಪ್ರಸಿದ್ಧ ವೀರಗಲ್ಲು ಶಾಸನವು ಈಗ ಬೆಂಗಳೂರಿನ ಸರಕಾರಿ 


ಕೈಕೆಳಗೆ ಅಧಿಕಾರಿಯಾಗಿದ್ದ ಸಗರರ ವಂಶದ ಮಣಲೆರ ಎಂಬಾತ ರಾಷ್ಟ್ರಕೂಟ ಅರಸ ಕಚ್ಚೆಗ 
ಕೃಷ್ಣರಾಜನು ಮೂವಡಿಚೋಳರ ವಿರುದ್ಧ ಹೂಡಿದ ' ತಕ್ಕೋಲ' ಸಮರದಲ್ಲಿ ಶೌರ್ಯದಿಂದ 
ಹೋರಾಡಿ, ಅರಸನ ಮೆಚ್ಚುಗೆ ಗಳಿಸಿ ಅದರ ದ್ಯೋತಕವಾಗಿ ಅರಸನಿಂದ ಕಾಳಿ' ಎಂಬ 
ಹೆಸರಿನ ಬೇಟೆ ನಾಯಿಯೊಂದನ್ನು ಬೇಡಿ ಪಡೆದ ಕುತೂಹಲಕರ ಸಂಗತಿಯು 
ತಿಳಿದುಬರುತ್ತದೆ. ಮುಂದೊಮ್ಮೆ ಈ ಬೇಟೆ ನಾಯಿಯನ್ನು ಹೆಗ್ಗಡದೇವನಕೋಟೆಯ 


ಕೆಲೆರೆನಾಡಿನ ಬೆಳತೂರಿನ ಪಶ್ಚಿಮ ದಿಕ್ಕಿನಲ್ಲಿರುವ ಮೊರಡಿಯ ಸಮೀಪ ದೊಡ್ಡ 


53 


ಹಂದಿಯೊಂದರ ವಿರುದ್ದ ಹೋರಾಟಕ್ಕೆ ಬಿಡಲಾಯಿತು. ಆಗ ಸಂಭವಿಸಿದ ಹೋರಾಟದಲ್ಲಿ 
ಕ್ರಮವಾಗಿ ಎರಡೂ ಪ್ರಾಣಿಗಳು ಸತ್ತವು. ಸತ್ತುಹೋದ ನಾಯಿಯ ನೆನೆಪಿಗೆ ಸ್ಮಾರಕ 
ಕಲ್ಲೊಂದನ್ನು ನೆಡಲಾಯಿತು. ಹಾಗೆ ಮುದ್ದಿನ ಪ್ರೀತಿಪಾತ್ರ ಪ್ರಾಣಿಗಳ ನೆನೆಪಗಾಗಿ ಹಾಕಿಸಿದ 
ಕೆಲವೇ ಕೆಲವು ಅಪೂರ್ವ ದಾಖಲೆಗಳಲ್ಲಿ ಇದೂ ಒಂದು” ಶಾಸನ ಪಾಠದ 
ವಿಶ್ಲೇಷಣೆಯಿಂದ ಕೊಡುಗೆಯನ್ನಿತ್ತವನು ಮುಮ್ಮಡಿ ಕೃಷ್ಣನೆಂದು ಗೊತ್ತಾಗುತ್ತದೆ. 
ಮುಮ್ಮಡಿ ಕೃಷ್ಣನು ತಕ್ಕೋಲ ಕಾಳಗದಲ್ಲಿ ಚೋಳ ಅರಸನೊಡನೆ ಯುದ್ಧಮಾಡಿ 
ಅವನನ್ನು ಕೊಂದು ವಿಜಯಶಾಲಿಯಾಗಿ ಮುನ್ನಡೆಯುತ್ತಿದ್ದುದನ್ನು ಆತಕೂರಿನ ಶಾಸನವು 
ಮೊದಲು ಉಲ್ಲೇಖಿಸುತ್ತದೆ. ಅನಂತರ ಗಂಗಪ್ರಭು ಇಮ್ಮಡಿ ಬೂತುಗನ 'ಆಳು' 
ಮಣಲೆರನು ಕದನದಲ್ಲಿ ಹೋರಾಡಿ ರಾಷ್ಟ್ರಕೂಟ ಅರಸನ ಮೆಚ್ಚುಗೆಗೆ ಪಾತ್ರನಾಗಿ 
ಏನನ್ನಾದರೂ ಕೋರಿಕೊಳ್ಳಲು ಕೇಳಿಕೊಂಡಾಗ ಅವನು ಬೇಟೆ ನಾಯಿಯೊಂದನ್ನು ಬೇಡಿ 
ಪಡೆದುಕೊಂಡ ವಿಷಯವನ್ನು ತಿಳಿಸುತ್ತದೆ. ಶಾಸನದಲ್ಲಿ ಬೂತುಗನು ಮಣಲೆರನ ಪ್ರಭುವಾಗಿ 
ಮಾತ್ರ ಕಾಣಿಸಿಕೊಂಡಿದ್ದಾನೆಂಬುದು ಸ್ಪಷ್ಟ.ಆದ್ದರಿಂದ ಬೇಟೆ ನಾಯಿಯನ್ನು ಕೊಡುಗೆಯಾಗಿ 
ನೀಡಿದವನು ಅರಸ ಕಚ್ಚೆಗ ಕೃಷ್ಣರಾಜನೇ (ಮುಮ್ಮಡಿಕೃಷ್ಣ) ಹೊರತು ಇಮ್ಮಡಿ 
ಬೂತುಗನಲ್ಲ. ಶಾಸನದಲ್ಲಿ ಕಂಡುಬರುವ ಬೆಳತ್ತೂರು ಎಂಬ ಊರು ಹೆಗ್ಗಡದೇವನಕೋಟೆ 
ಪ್ರದೇಶದಲ್ಲಿ ಈಗಲೂ ಕಂಡುಬರುವುದಲ್ಲದೇ ಇಂದಿಗೂ ಯತೇಚ್ಛ ಕಾಡುಪ್ರಾಣಿಗಳಿರುವ 
ದಟ್ಟವಾದ ಅರಣ್ಯದಿಂದ ಕೂಡಿದೆ.ಆದುದರಿಂದ ಈ ಶಾಸನವು ಅತ್ಯಂತ 
ಕುತೂಹಲಕಾರಿಯಾಗಿದೆ. ಏಕೆಂದರೆ ಮನುಷ್ಯರಂತೆ ಪ್ರಾಣ ತ್ಯಾಗಕ್ಕೂ ಸಿದ್ದವಿದ್ದ ಸಾಕು 
ಪ್ರಾಣಿಗಳ ಸ್ಮರಣಾರ್ಥ ಸಮಾಧಿ ಕಟ್ಟುವ ಶವಸಂಸ್ಕೃತಿಯು ಈ ಪ್ರದೇಶದ ರಾಜಕೀಯ 
ವ್ಯವಸ್ಥೆ, ಧಾರ್ಮಿಕ ನಂಬುಗೆ ಮತ್ತು ಆಚರಣೆಗಳಲ್ಲೊಂದಾಗಿ ಅಸ್ತಿತ್ತದಲ್ಲಿದ್ದುದ್ದನ್ನು 
ಕಾಣಬಹುದು. 
ರಾಷ್ಟ್ರಕೂಟ ಧ್ರುವನ ಮಗನಾದ ಕಂಬಯ್ಯನ ಬದನಗುಪ್ಲೆಯ ತಾಮ್ರ ಶಾಸನವು 
ಬಹಳೆ ಆಸಕ್ತಿದಾಯಕವಾಗಿದೆ. ಕ್ರಿ.ಶ.808ರ, ನಂ.ಗೂ.278ನೇ ಶಾಸನದಲ್ಲಿ ಆತನ ತಮ್ಮನಾದ 


ಮುಮ್ಮಡಿ ಗೋವಿಂದನ ಪರಾಕ್ರಮವನ್ನು ವರ್ಣಿಸಲಾಗಿದ್ದು, ಕಂಬಯ್ಯನು ಸ್ವತಃ ತನ್ನನ್ನು 


54 


ಶ್ರೀಮತ್‌ ಧಾರಾವರ್ಷ ಪಾದಾನುಧ್ಯಾತನನೆಂದು ಹೇಳಿಕೊಂಡಿದ್ದಾನೆ. ಪುನ್ನಾಡು-ಎಡೆನಾಡನ್ನು 
ತಾನು ಆಳುತ್ತಿದ್ದು, ವಿಜಯಯಾತ್ರೆಯ ಸಂದರ್ಭದಲ್ಲಿ ತಲವನಗರದಲ್ಲಿ ಬೀಡುಬಿಟ್ಟಿದ್ದಾಗ 
ಬದನಗುಪ್ಲೆ ಗ್ರಾಮವನ್ನು ದಾನಮಾಡಿದನೆಂದು ಹೇಳಲಾಗಿದೆ. ಈ ಶಾಸನ ಕಾಲದ ವೇಳೆಗೆ 
ಕಂಬಯ್ಯನು ತನ್ನ ಸಹೋದರನೊಂದಿಗೆ ಸಂಧಿಮಾಡಿಕೊಂಡು 
ಪ್ರಾಂತ್ಯಾಧಿಕಾರಿಯಾಗಿದ್ದನೆಂಬುದು ವ್ಯಕ್ತವಾಗುತ್ತದೆ.“ ಇದಕ್ಕೂ ಮುಂಚೆ ಈತನು ತನ್ನ 
ಸಹೋದರನ ವಿರುದ್ದವಾಗಿಯೇ ದಂಗೆ ಎದ್ದು; ಗಂಗರ ಶಿವಮಾರನ ನೆರವನ್ನು ಪಡೆದಿದ್ದನು. 
ಶಾಸನದಲ್ಲಿ ಈತನ ಮಗ ಶಂಕರಗಂಡನ ಉಲ್ಲೇಖವೂ ಇದೆ. ಹೆಗ್ಗಡದೇವನಕೋಟೆ 
46ನೆಯ ಮಟಕೆರೆಯ ಶಾಸನವು ಭಗ್ಗವಾಗಿದ್ದರೂ, ಇದು ಧಾರಾವರ್ಷನ ಆಳ್ವಿಕೆಗೆ 
ಸಂಬಂಧಿಸಿದುದಾಗಿದೆ. ಕಂಬರಸ, ಅಂದರೆ ಕಂಬಯ್ಯನು ೨6000-ಪ್ರಾಂತ್ಯವನ್ನು 
ಆಳುತ್ತಿದ್ದನೆಂದು ಸಹ ಇದು ಹೇಳುತ್ತದೆ.” ಬದನಗುಪ್ಲೆಯ ಶಾಸನವು ಈ ಶಾಸನದ 
ನಂತರದ ವರ್ಷಗಳದ್ದಾಗಿದ್ದ, ಅದರಲ್ಲಿ ಆತನು ಪುನ್ನಾಡು-ಎಡೆನಾಡುಗಳನ್ನು 
ಆಳುತ್ತಿದ್ದನೆಂದಿದೆ. ಆದುದರಿಂದ ಈ ವೇಳೆಗೆ ಕಂಬಯ್ಯನ ಅಧಿಕಾರವನ್ನು ಬಹಳವಾಗಿ 
ಮೊಟಕುಗೊಳಿಸಲಾಗಿದ್ದು, ಈತನ ಅಧಿಕಾರ ಗಂಗವಾಡಿಯ ದಕ್ಷಿಣ ಭಾಗಕ್ಕೆ ಮಾತ್ರ 
ಸೀಮಿತವಾಗಿದ್ದಂತೆ ತೋರುತ್ತದೆ. ಈ ಸಂದರ್ಭದಲ್ಲಿ ಗಮನಿಸಬಹುದಾದ 
ಸಂಗತಿಯೆಂದರೆ, ಚಾಮರಾಜನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ದೊರೆತಿರುವ 
ಆಧಾರಗಳನ್ನು ಗಮನಿಸಿದಾಗ ರಾಷ್ಟ್ರಕೂಟ ದೊರೆಗಳಲ್ಲಿ ಕಂಬರಸ ಅಥವಾ ಕಂಬಯ್ಯನು 
ವಿಷೇಶವಾಗಿ ಅಧಿಕಾರ ಸ್ಥಾಪಿಸಿದ್ದನ್ನು ನಾವು ಕಾಣಬಹುದು. 

ಚಾಮರಾಜನಗರ ಪ್ರದೇಶಕ್ಕೆ ಸೇರಿದ ಕಾಡಕೊತ್ತನಹಳ್ಳಿಯ ಶಾಸನವೊಂದು 
ಚಾಮರಾಜನಗರ ಪ್ರದೇಶ ಮತ್ತು ರಾಷ್ಟ್ರಕೂಟರ ಸಂಬಂಧದ ಬಗ್ಗೆ ಮತ್ತಷ್ಟು 
ಮಾಹಿತಿಗಳನ್ನು ತಿಳಿಸುತ್ತದೆ. ಈ ಶಾಸನದ ಪ್ರಕಾರ ಗೊಯರ ಎಂಬಾತನು ಆಳುತ್ತಿದ್ದಾಗ 
ಬಲ್ಲಪನು ಗಂಗವಾಡಿಗೆ ಭೇಟಿ ನೀಡಿದ ವಿಷಯವನ್ನು ಅದು ತಿಳಿಸುತ್ತದೆ. ಶಾಸನದ ಕಾಲ 
ಕೈ.ಶ 986-987. ಬಲ್ಲಪ ಅಥವಾ ಬಲ್ಲಹ ಎಂಬುದು ಸಾಮಾನ್ಯವಾಗಿ ರಾಷ್ಟ್ರಕೂಟ 


ಅರಸರಿಗೆ ಸೇರಿದ್ದೆನ್ನಬಹುದಾದ ಪದವೆಂಬುದು ತಿಳಿದಿರುವ ಸಂಗತಿ. ಕ್ರಿ.ಶ.973ರ ಹೊತ್ತಿಗೆ 


55 


ಕಲ್ಯಾಣ ಚಾಲುಕ್ಕರ ಇಮ್ಮಡಿ ತೈಲಪ ಅಧಿಕಾರಕ್ಕೆ ಬಂದಿದ್ದು; ರಾಷ್ಟ್ರಕೂಟರ ರಾಜ್ಯದ ಹೆಚ್ಚಿನ 
ಭಾಗಗಳು ಅವನ ಅಧೀನವಾಗಿದ್ದವು. ಕ್ರಿ.ಶ.991 ರವರೆಗೂ ರಾಷ್ಟ್ರಕೂಟರ ಅರಸ ಕರ್ಕನು 
ಶಿವಮೊಗ್ಗ ಜಿಲ್ಲೆಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸಾಮಾನ್ಯ ಸ್ಥಾನಮಾನದಲ್ಲಿ 
ಉಳಿದುಕೊಂಡು ಬಂದನೆಂಬ ವಿಷಯವೂ ದಾಖಲೆಗಳಲ್ಲಿದೆ. ಆಗ ಗಂಗವಾಡಿಯಲ್ಲಿನ್ನೂ 
ಗಂಗವಂಶಕ್ಕೆ ಸೇರಿದ ಕೆಲವರು ರಾಷ್ಟ್ರಕೂಟರ ನಿಷ್ಟ ಸಾಮಂತರಾಗಿ ಅಧಿಕಾರದಲ್ಲಿದ್ದು; 
ಕರ್ಕನು ಸ್ಪಷ್ಟವಾಗಿ ರಾಜಕೀಯ ಆಶ್ರಯಕ್ಕಾಗಿಯೇ ದಕ್ಷಿಣ ಕರ್ನಾಟಕದತ್ತ ಸಾಗಿ 
ಬಂದಿರಬಹುದಾದ ಸಾಧ್ಯತೆ ಇದೆ. ಹಾಗಿದ್ದಲ್ಲಿ ಈ ಶಾಸನೋಕ್ತ ಬಲ್ಲಪ ರಾಷ್ಟ್ರಕೂಟ 
ಕರ್ಕನೇ ಆಗಿರಬಹುದೆಂದು ಅಭಿಪ್ರಾಯಪಡಲಾಗಿದೆ." 

ಮೇಲ್ಕಂಡ ಅಭಿಪ್ರಾಯಗಳನ್ನು ವಿಶ್ಲೇಷಣೆ ಮಾಡಿದಾಗ ಕಂಡುಬರುವ ಸಾಮಾನ್ಯ 
ಅಂಶವೇನೆಂದರೆ ಇತಿಹಾಸ ಕಾಲದ ಆರಂಭದಲ್ಲಿ ಕರ್ನಾಟಕದ ಕೆಲವು ಭಾಗಗಳ ಮೇಲೆ 
ಕರ್ನಾಟಕೇತರ ರಾಜಕೀಯ ಶಕ್ತಿಗಳಾದ ಮೌರ್ಯರು, ಶಾತವಾಹನರು ಅಧಿಪತ್ಯ 
ಹೊಂದಿದ್ದರೆಂಬುದು ಸ್ಪಷ್ಟ. ಆದರೆ ಚಾಮರಾಜನಗರ ಪ್ರದೇಶವು ಈ ರಾಜಕೀಯ ಶಕ್ತಿಗಳ 
ನೇರವಾದ ಆಡಳಿತಕ್ಕೊಳಪಟ್ಟ ಬಗ್ಗೆ ಯಾವುದೇ ಸ್ಪಷ್ಟವಾದ ಆಧಾರಗಳೂ ಇಲ್ಲ. ಪುನ್ನಾಟ 
ಅರಸರು, ಬನವಾಸಿ ಕದಂಬರು, ಬಯಲ್ಲಾಡಿನ ಕದಂಬರು, ತಲಕಾಡಿನ ಗಂಗರ 
ಆಗಮನದವರೆಗೆ ಇಲ್ಲಿನ ಇತಿಹಾಸ ಅಸ್ಪಷ್ಟ. ಆದರೆ ಕೆಲವು ಧಾರ್ಮಿಕ ಕೃತಿಗಳು ಅದರಲ್ಲೂ 
ವಿಶೇವಾಗಿ ಜೈನಧರ್ಮದ ಗ್ರಂಥಗಳಲ್ಲಿ ಮತ್ತು ವಿದೇಶಿ ಬರಹಗಾರರ ಕೆಲವು ದಾಖಲೆಗಳು 
ಹಾಗೂ ವಿದೇಶಿ ಸಾಹಿತ್ಯಗಳಲ್ಲಿ ಕಂಡುಬರುವ ಉಲ್ಲೇಖಗಳಿಂದ ಪ್ರಾಯಶಃ ಮೌರ್ಯರ 
ಹಾಗೂ ಶಾತವಾಹನರ ಅಧೀನದಲ್ಲಿದ್ದ ಮಾಂಡಲೀಕರು ಅಥವಾ ಸ್ಥಳೀಯ ಪ್ರಭುಗಳು ಈ 
ಪ್ರದೇಶದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರೆಂದು ಅಭಿಪ್ರಾಯಪಡಬಹುದು. 

ಉತ್ತರ ಕರ್ನಾಟಕದ ಬಹುಭಾಗಗಳ ಮೇಲೆ ತಮ್ಮ ಪ್ರಭುತ್ವ ಹೊಂದಿದ್ದ ಬನವಾಸಿ 
ಕದಂಬರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಸೇವುಣರು 


ಮೊದಲಾದವರು ದಕ್ಷಿಣ ಕರ್ನಾಟಕದ ಈ ಭಾಗಗಳ ಮೇಲೆ ಸಂಪರ್ಕ ಸಾಧಿಸಿದ್ದರೂ, ಈ 


ಭಾಗದಲ್ಲಿ ಪ್ರಮುಖವಾಗಿ ಸ್ಥಾನಮಾನ ಹೊಂದಿ, ಪ್ರಾಬಲ್ಯರಾಗಿದ್ದ ಗಂಗರೊಡನೆ ಉತ್ತಮ 


56 


ರಾಜಕೀಯ ಸಂಪರ್ಕವನ್ನು ಹೊಂದಿದ್ದರು. ಬಾದಾಮಿ ಚಾಲುಕ್ಕರು ಮತ್ತು ಮಾನ್ಯಖೇಟದ 
ರಾಷ್ಟ್ರಕೂಟರು ಗಂಗರೊಡನೆ ವಿಶೇಷವಾದ ರಾಜತಾಂತ್ರಿಕ ಮತ್ತು ವೈವಾಹಿಕ 
ಸಂಬಂಧಗಳನ್ನು ಹೊಂದಿದ್ದರು. ಈ ಹಿನ್ನಲೆಯಲ್ಲಿ ಉತ್ತರ ಕರ್ನಾಟಕ ಹಾಗೂ ಗೋವಾ 
ಪ್ರದೇಶಗಳ ಮೇಲೆ ತಮ್ಮ ಪ್ರಭುತ್ವ ಹೊಂದಿದ್ದ ಬನವಾಸಿ ಕದಂಬರು ಚಾಮರಾಜನಗರ 
ಪ್ರದೇಶದೊಡನೆ ಹೊಂದಿದ್ದ ವಿಶೇಷ ರಾಜಕೀಯ ಭಾಂದವ್ಯವು ಬಹಳ 
ಗಮನಾರ್ಹವಾದುದು. ಏಕೆಂದರೆ ಬನವಾಸಿ ಕದಂಬರು ಉತ್ತರ ಕರ್ನಾಟಕದ ಉತ್ತರ 
ದಿಕ್ಕಿನತ್ತ ಹೆಚ್ಚಿನ ಗಮನ ನೀಡಿದರೆ ಹೊರತು; ದಕ್ಟಿಣ ಕರ್ನಾಟಕದ ಅದರಲ್ಲೂ ವಿಶೇಷವಾಗಿ 
ಕಾವೇರಿಕಪಿಲಾ ಕಣಿವೆ ಪ್ರದೇಶಗಳ ಮೇಲೆ ತಮ್ಮ ಪ್ರಭುತ್ವ ಸ್ಥಾಪಿಸುವ ಪ್ರಯತ್ನ 
ಮಾಡಲಿಲ್ಲವೆಂಬ ಅಭಿಪ್ರಾಯ ಇತಿಹಾಸಕಾರರಲ್ಲಿ ಇದುವರೆಗೂ ಇತ್ತು. ಆದರೆ ಈ 
ಅಭಿಪ್ರಾಯಕ್ಕೆ ಪರ್ಯಾಯವಾಗಿ ಚಾಮರಾಜನಗರ ಪ್ರದೇಶದಲ್ಲಿ ದೊರಕಿರುವ ಹಲವಾರು 
ಶಾಸನಗಳಲ್ಲಿ ಚಾಮರಾಜನಗರ ಪ್ರದೇಶ ಅಥವಾ ಈ ಹಿಂದಿನ ಪುಂರಾಷ್ಟ್ರ ಅಥವಾ 
ಪುನ್ನಾಡು (ಹಳೆಯ ಮೈಸೂರು ಸೀಮೆ ಮತ್ತು ಕೊಯಮತ್ತೂರು ಸೇಲಂಗಳನ್ನೊಳಗೊಂಡ 
ಪ್ರಾಂತ್ಯ) ಪ್ರದೇಶದೊಂದಿಗೆ ಬನವಾಸಿ ಕದಂಬರು ರಾಜಕೀಯ ಹಾಗೂ ವೈವಾಹಿಕ 
ಸಂಬಂಧಗಳನ್ನೊಂದಿದ್ದು, ಬಯಲುನಾಡ ಕದಂಬರೆಂಬ ಕದಂಬ ಕುಟುಂಬದ ಶಾಖೆಯೊಂದು 
ಈ ಪ್ರದೇಶದಲ್ಲಿ ಆಳ್ವಿಕೆ ನಡೆಸುತ್ತಿತ್ತೆಂಬುದಾಗಿಯೂ ಸಹ ತಿಳಿದುಬರುತ್ತದೆ." ತನ್ಮೂಲಕ 
ಬುಡಕಟ್ಟು ಹಾಗೂ ಜಾನಪದೀಯ ಮುಂತಾದ ತಳಸ್ತರದ ಪರಂಪರೆಯನ್ನು ವಿಶೇಷವಾಗಿ 
ಹೊಂದಿದ್ದ ಚಾಮರಾಜನಗರ ಪ್ರದೇಶದಲ್ಲಿ ಶಿಷ್ಟ ಸಂಸ್ಕೃತಿಯ ಸ್ವರೂಪವು ನಿಧಾನವಾಗಿ 
ಅಸ್ತಿತ್ತವನ್ನು ಪಡೆದುಕೊಂಡಿತು. ಇದರಿಂದ ವೈದಿಕ ಪರಂಪರೆಯ ಧಾರ್ಮಿಕ ಆಚರಣೆಗಳು, 
ದೇವಾಲಯಗಳ ನಿರ್ಮಾಣ, ಲಿಂಗ ಅನುಷ್ಠಾನ, ಪೂಜೆ ಪುನಸ್ಕಾರ ಮೊದಲಾದವುಗಳು 
ಕ್ರಮೇಣ ಕಾಣಿಸಿಕೊಂಡವು. 

ಬಾದಾಮಿ ಚಾಲುಕ್ಕರು ಮತ್ತು ರಾಷ್ಟ್ರಕೂಟರು ಈ ಪ್ರದೇಶದ ಮೇಲೆ ಕೆಲವು 


ಸಂದರ್ಭಗಳಲ್ಲಿ ಹೊಂದಿರಬಹುದಾದ ರಾಜಕೀಯ ಪರಮಾಧಿಕಾರದ ಬಗ್ಗೆ ಐತಿಹಾಸಿಕ 


ಆಧಾರಗಳು ಲಭ್ಯವಾದರೂ ಬಹುಮಟ್ಟಿಗೆ ಈ ಭಾಗದ ಮೇಲೆ ಅಧಿಕಾರ ಹೊಂದಿದ್ದ 


57 


ತಲಕಾಡಿನ ಗಂಗರೊಡನೆ ನಿಕಟವಾದ ರಾಜತಾಂತ್ರಿಕ ಮತ್ತು ರಕ್ತಸಂಬಂಧಗಳನ್ನು ಹೊಂದಿದ್ದ 
ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಬಗ್ಗೆ ಅಲ್ಲಲ್ಲಿ ಮತ್ತು ಆಗಿಂದಾಗ್ಗೆ ಚಾರಿತ್ರಿಕ ಮಾಹಿತಿಗಳು 
ಹಾಗೂ ಉಲ್ಲೇಖಗಳು ಕಂಡುಬರುತ್ತವೆ. ಇದರಿಂದ ಕಂಡುಬರುವುದೇನೆಂದರೆ 
ಬನವಾಸಿಯೊಂದಿಗೆ ನೇರ ರಾಜಕೀಯ ಸಂಬಂಧವನ್ನು ಹೊಂದಿದ್ದರೆ, ಬಾದಾಮಿ ಮತ್ತು 
ಮಾನ್ಯಖೇಟ ಮೊದಲಾದ ಪ್ರಬಲ ರಾಜಕೀಯ ಕೇಂದ್ರಗಳೊಡನೆ ಚಾಮರಾಜನಗರ 
ಪ್ರದೇಶವು ಪರೋಕ್ಷವಾದ ಸಂಬಂಧವನ್ನು ಹೊಂದಿತ್ತೆಂಬುದು ಕಂಡುಬರುತ್ತದೆ. 

ಕಲ್ಯಾಣ ಚಾಲುಕ್ಯರಾಗಲೀ ಅಥವಾ ದೇವಗಿರಿಯ ಸೇವುಣರಾಗಲಿ ಈ 
ಪ್ರದೇಶದೊಡನೆ ಹೊಂದಿದ್ದ ರಾಜಕೀಯ ಬಾಂಧವ್ಯದ ಬಗ್ಗೆ ವಿಶೇಷವಾಗಿ ಹಾಗೂ 
ಹೆಚ್ಚಿನದಾಗಿ ತಿಳಿದು ಬರುವುದಿಲ್ಲವಾದರೂ ಪರೋಕ್ಷವಾಗಿ ಸಾಮಂತರ ಮೂಲಕ ಅಥವಾ 
ಸ್ಥಳೀಯ ಪ್ರಭುಗಳ ಮೂಲಕ ಈ ಪ್ರದೇಶದ ಮೇಲೆ ತಮ್ಮ ರಾಜಕೀಯ ಪರಮಾಧಿಕಾರವನ್ನು 
ಸ್ಥಾಪಿಸಿದ್ದರು, ಇಲ್ಲವೇ ಆಳ್ವಿಕೆ ನಡೆಸಿದರು. ಆದರೆ ಗಂಗರು, ಚೋಳರ, ಹೊಯ್ಸಳರು, 
ವಿಜಯನಗರದರಸರು, ಮೈಸೂರು ಒಡೆಯರು, ಉಮ್ಮತ್ತೂರಿನ ಅರಸರು ಹಾಗೂ ವಿವಿಧ 
ಸ್ಥಳೀಯ ಪ್ರಭುಗಳು ಚಾಮರಾಜನಗರ ಪ್ರದೇಶದೊಡನೆ ನೇರ ಹಾಗೂ ವಿಶೇಷವಾದ 
ಪ್ರಭುತ್ವವನ್ನು ಸ್ಥಾಪಿಸುವುದರ ಮೂಲಕ ಈ ಪ್ರದೇಶದ ವಿವಿಧ ಸಾಂಸ್ಕೃತಿಕ ಪ್ರಾಕಾರಗಳ 
ಬೆಳವಣಿಗೆಗೆ, ವಿಶೇಷವಾಗಿ ಧಾರ್ಮಿಕ ಪರಂಪರೆಗಳ ವಿಕಾಸಕ್ಕೆ ಕಾರಣಕರ್ತರಾಗಿದ್ದರೆಂಬುದು 
ಇಲ್ಲಿ ದೊರಕುವ ವಿವಿಧ ಶಾಸನಾಧಾರಗಳು ಮತ್ತು ದೇವಾಲಯ ಸ್ಮಾರಕಗಳು ಇತ್ಯಾದಿ 
ಚಾರಿತ್ರಿಕ ಆಧಾರಗಳಿಂದ ವ್ಯಕ್ತವಾಗುತ್ತದೆ. 

ಗಂಗರ ನಂತರ ಕಲ್ಯಾಣದ ಚಾಲುಕ್ಕ ದೊರೆಗಳಿಗೆ ಸಂಬಂಧಿಸಿದಂತೆ ಚಾಮರಾಜನಗರ 
ಜಿಲ್ಲೆಯಲ್ಲಿ ದೊರೆತಿರುವ ಶಾಸನ ಒಂದೇ ಒಂದು.ಇಮ್ಮಡಿ ತೈಲಪನ ಕಾಲದೆಂದು 
ಹೇಳಬಹುದಾದ ಕ್ರಿ.ಶ. 993ರ ಸೋಮಸಮುದ್ರ ಶಾಸನವು (ಚಾನ 404), ಅಮ್ಮಡಿಗಾವುಂಡ 
ಎಂಬ ವ್ಯಕ್ತಿ ಕೆರೆಯೊಂದನ್ನು ಕಟ್ಟಿಸಿದ ವಿಷಯವನ್ನು ನಿರೂಪಿಸುತ್ತದೆ.” ಶಾಸನ 
ಉಲ್ಲೇಖಿಸುವ ಕಿರುವಸೂರು ಈಗಿನ ದ್ವಾರಸಮುದ್ರ.ಈಗ ಈ ಕೆರೆಯನ್ನು ಕಾಳಿಕೆರೆ ಎಂದು 


ಕರೆಯುತ್ತಾರೆ. ಕೆರೆಯನ್ನು ಕಟ್ಟಿಸಲು ಅಮ್ಮಡಿ ಗಾವುಂಡನು ಮನೊಳಂಬೆಯ ಗಾವುಂಡನಿಗೆ 


58 


ಸೇರಿದ ಭೂಮಿಯ ಒಂದು ಭಾಗವನ್ನು ಕೊಂಡನೆಂದು ಈ ಶಾಸನವು ತಿಳಿಸುತ್ತದೆ. ಈ 
ಶಾಸನಾಧಾರದಿಂದ ಚಾಮರಾಜನಗರ ಜಿಲ್ಲಾ ಪ್ರದೇಶವು ದೂರದ ಕಲ್ಯಾಣ ಚಾಲುಕ್ಕರ ನೇರ 
ಆಡಳಿತಕ್ಕೊಳಪ್ಪಟ್ಟಿತ್ತೆಂಬುದು ಖಚಿತವಾಗದಿದ್ದರೂ ಅವರ ಪ್ರಭಾವಕ್ಕೊಳಪ್ಪಟ್ಟಿತ್ತೆಂಬುದರಲ್ಲಿ 
ಯಾವುದೇ ಸಂಶಯವಿಲ್ಲ. ಏಕೆಂದರೆ ಗಂಗರ ಆಡಳಿತಕ್ಕೊಳಪಟ್ಟಿದ್ದ ಈ ಭಾಗದಲ್ಲಿ, ಕಲ್ಯಾಣ 
ಚಾಲುಕ್ಕರಿಗೆ ಸಂಬಂಧಿಸಿದ ಶಾಸನವು ಕಾಣಿಸಿಕೊಳ್ಳಲು ಕಲ್ಯಾಣ ಚಾಲುಕ್ಕರು ಹಾಗೂ ಗಂಗರು 
ಹೊಂದಿದ ಉತ್ತಮ ರಾಜಕೀಯ ಸಂಬಂಧವೇ ಕಾರಣವೆಂದು ಅಭಿಪ್ರಾಯಪಡಬಹುದು. 
ಹೀಗೆ ಕರ್ನಾಟಕದ ಪ್ರಬಲ ರಾಜಕೀಯ ಸಂತತಿಗಳೊಂದಿಗೆ ರಾಜಕೀಯ ಸಂಪರ್ಕ ಹೊಂದಿದ್ದ 
ಚಾಮರಾಜನಗರ ಪ್ರದೇಶವು ಮುಂದೆ ಕರ್ನಾಟಕೇತರ ರಾಜಕೀಯ ಮನೆತನದೊಂದಿಗೆ 
ಹೊಂದಿದ್ದ ಸಂಪರ್ಕವನ್ನು ವಿವರಿಸಲಾಗಿದೆ. 

ಚಾಮರಾಜನಗರ ಪ್ರದೇಶದೊಂದಿಗೆ ತಂಜಾವೂರಿನ ಚೋಳರ ರಾಜಕೀಯ 
ಸಂಬಂಧಗಳು ಚಾಮರಾಜನಗರ ಪ್ರದೇಶಕ್ಕೆ ಮಾತ್ರವಲ್ಲದೆ, ಕರ್ನಾಟಕದ ರಾಜಕೀಯ, 
ಆಡಳಿತ, ಧಾರ್ಮಿಕ, ಭಾಷೆ, ಸಾಂಸ್ಕೃತಿಕ ಹೀಗೆ ವಿವಿಧ ಪರಂಪರೆಗಳ ಬದಲಾವಣೆ ಹಾಗೂ 
ವಿಕಾಸದ ಮೇಲೆ ಪ್ರಭಾವ ಬೀರಿದ್ದವೆಂಬುದು ಬಹಳ ಆಸಕ್ತಿದಾಯಕ ವಿಷಯವಾಗಿದೆ. ಗಂಗರ 
ಪತನಾನಂತರ ದಕ್ಷಿಣ ಕರ್ನಾಟಕದ ಅದರಲ್ಲೂ ವಿಶೇಷವಾಗಿ ಕಾವೇರಿ ಕಪಿಲಾ ಕಣಿವೆ 
ಪ್ರದೇಶದ ಹೆಚ್ಚಿನ ಭಾಗಗಳು ತಮಿಳುನಾಡಿನ ಚೋಳರ ಕೈಸೇರಿದವು. ಫಲವತ್ತಾದ ಕಾವೇರಿ 
ಕಪಿಲಾ ಜಲಾನಯನ ಪ್ರದೇಶವು ಗಂಗರ ಕಾಲದಲ್ಲಿ ಆರ್ಥಿಕ ಪ್ರಗತಿ ಹೊಂದಿ, ಸಂಪತ್ತಿನಿಂದ 
ತುಂಬಿತ್ತು. ಈ ವೇಳೆಗಾಗಲೇ ತಮಿಳುನಾಡಿನಲ್ಲಿ ಪಲ್ಲವರನ್ನು ಸೋಲಿಸಿ; ಚೋಳರು 
ಪ್ರವರ್ಧಮಾನಕ್ಕೆ ಬಂದಿದ್ದರು. 

ಚೋಳ ಸಂತತಿಯ ಪರಾಂತಕನು ಕನ್ನಡನಾಡಿನತ್ತ ರಾಜ್ಯ ವಿಸ್ತರಿಸುವ 
ಯೋಜನೆಯನ್ನು ಹಾಕಿಕೊಂಡಿದ್ದನು.ಆದುದರಿಂದ ಗಂಗರಿಗೂ ಮತ್ತು ಚೋಳರಿಗೂ 
ಘರ್ಷಣೆಗಳು ಪ್ರಾರಂಭವಾದವು.ಆಗ ರಾಷ್ಟ್ರಕೂಟ ಮುಮ್ಮಡಿಕೃಷ್ಣ ಮತ್ತು ಗಂಗರ 
ಇಮ್ಮಡಿಭೂತುಗ ಇವರ ನೇತೃತ್ವದಲ್ಲಿ ಹಿರಿದಾದ ಸೈನ್ಯವು ತಮಿಳುನಾಡಿನತ್ತ ಧಾವಿಸಿತು. 


ಪರಾಂತಕನ ಮಗನಾದ ಆದಿತ್ಯನು ಕರ್ನಾಟಕ ಬಲವನ್ನು ಎದುರಿಸಿದನು. ಕ್ರಿ.ಶ.949ರ 


59 


ಸುಮಾರಿನಲ್ಲಿ ' ತಕ್ಕೋಲಂ' ಎಂಬಲ್ಲಿ ಭೀಕರವಾದ ಯುದ್ದವು ನಡೆದು ಚೋಳ ಸೈನ್ಯವು 
ಸೋತು ಬಒಡಿಹೋಯಿತು. ಚೋಳ ಯುವರಾಜ ಆದಿತ್ಯನು ಈ ಯುದ್ದದಲ್ಲಿ 
ಮರಣವನ್ನಪ್ಪಬೇಕಾಯಿತು. ಇದರಿಂದ ಪರಾಂತಕನ ಕಾಲದಲ್ಲಿ ಕಾವೇರಿ ಕಣಿವೆ ಪ್ರದೇಶವನ್ನು 
ವಶಡಿಸಿಕೊಳ್ಳಬೇಕೆಂಬ ಚೋಳರ ಯೋಜನೆಯು ಯಶಸ್ವಿಯಾಗಲಿಲ್ಲ. ಆದರೆ ತಕ್ಕೋಲಂನಲ್ಲಿ 
ಅನುಭವಿಸಿದ್ದ ಅಪಜಯದ ಸೇಡನ್ನು ತೀರಿಸಿಕೊಳ್ಳಲು ಹವಣಿಸುತ್ತಿದ್ದ ಚೋಳರಿಗೆ ಕ್ರಿ.ಶ. 
984ರಲ್ಲಿ ಪರಾಕ್ರಮಿಯಾದ ರಾಜರಾಜನು ಅಧಿಕಾರಕ್ಕೆ ಬಂದದ್ದು ವರದಾನವಾಯಿತು. 
ಚೇರ, ಪಾಂಡ್ಯ, ಸಿಂಹಳ ಮುಂತಾದ ರಾಜರ ಸಂಯುಕ್ತ ಸೈನ್ಯವನ್ನು ಸೋಲಿಸಿದ 
ರಾಜರಾಜನು ಗಂಗವಾಡಿಯತ್ತ ಗಮನಹರಿಸಿಕ್ರಿ.ಶ. 997ರಲ್ಲಿ ತಾನೇ ಸೈನ್ಯದ 
ನಾಯಕತ್ವವನ್ನು ವಹಿಸಿಕೊಂಡು ಕೋಲಾರ, ಹೊಸಕೋಟೆ ಮೊದಲಾದ ಪ್ರದೇಶಗಳನ್ನು 
ವಶಪಡಿಸಿಕೊಂಡನು. ಮುಂದೆ ಗಂಗವಾಡಿಯನ್ನು ಜಯಿಸುವ ಕಾರ್ಯವನ್ನು ವಹಿಸಿಕೊಂಡ 
ಯುವರಾಜ ರಾಜೇಂದ್ರನು ಕ್ರಿ.ಶ.1004ರಲ್ಲಿ ದೊಡ್ಡ ಸೈನ್ಯದೊಂದಿಗೆ ತಲಕಾಡನ್ನು ಮುತ್ತಿ 
ಅದನ್ನು ವಶಪಡಿಸಿಕೊಂಡು ಸುಮಾರು 700 ವರ್ಷಗಳ ಗಂಗರ ಸುದೀರ್ಫ ಆಳ್ವಿಕೆಯನ್ನು 
ಕೊನೆಗಾಣಿಸಿದನಲ್ಲದೆ, ಕಾವೇರಿ ಕಪಿಲಾ ಕಣಿವೆ ಪ್ರದೇಶಗಳನ್ನು ಚೋಳ ಸಾಮ್ರಾಜ್ಯಕ್ಕೆ 
ಸೇರ್ಪಡೆ ಮಾಡಿಕೊಂಡನು. ತಲಕಾಡಿನ ಪತನಾನಂತರ ಉಳಿದಿದ್ದ ರಕ್ಕಸಗಂಗನು 
ಛಂದೋಂಬುದಿಯ ಸಾಹಿತ್ಯದ ಪ್ರಕಾರ ಕ್ರಿ.ಶ.1025 ರವರೆಗೂ ಚೋಳ ಸಾಮಂತನಾಗಿ 
ಆಡಳಿತ ನಡೆಸಿದನೆಂದು ತಿಳಿದುಬರುತ್ತದೆ. 
ಚೋಳರ ಆಳ್ವಿಕೆಯು 12ನೇ ಶತಮಾನದ ಆರಂಭ ಕಾಲದವರೆಗೂ 
ಮುಂದುವರೆಯಿತು. ಈ ಪ್ರದೇಶದೊಡನೆ ಚೋಳರು ರಾಜತಾಂತ್ರಿಕ ಸಂಪರ್ಕವನ್ನು 
ಪಡೆದುಕೊಂಡಿದ್ದರಿಂದ ಕೆಲವು ವಿಶಿಷ್ಟವಾದ ರಾಜಕೀಯ ಮತ್ತು ಸಾಂಸ್ಕೃತಿಕ 
ಬದಲಾವಣೆಗಳು ವಿಶೇಷವಾಗಿ ಧಾರ್ಮಿಕ ಆಚರಣೆಗಳು ಹಾಗೂ ಸಾಮಜಿಕ 
ಸಂಪ್ರದಾಯಗಳು ಕಾಣಿಸಿಕೊಂಡವು. ಚೋಳರು ಹೊರಗಿನವರಾಗಿದ್ದರೂ ಸಹ 
ಚಾಮರಾಜನಗರ ಪ್ರದೇಶಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದರೆಂಬುದಕ್ಕೆ ಈ ಪ್ರದೇಶದಲ್ಲಿ 


ಲಭ್ಯವಾಗಿರುವ ಚೋಳರ ಶಾಸನಗಳು ಮತ್ತು ದೇವಾಲಯ ಸ್ಮಾರಕಗಳು ಮುಖ್ಯ 


60 


ಆಧಾರಗಳಾಗಿವೆ. ಚೋಳರ ಪ್ರಮುಖ ಸಾಮಂತರಾದ ನೊಳಂಬರು, ಕೊಂಗಾಳ್ವರು, 
ಚೆಂಗಾಳ್ವರು ಮತ್ತು ಚೋಳ ಸಾಮ್ರಾಜ್ಯದ ಶ್ರೇಷ್ಠ ಸೈನಿಕ ಮತ್ತು ಆಡಳಿತಾಧಿಕಾರಿಗಳಾದ 
ಅಪ್ರಮೇಯ, ದಾಮೋದರನ್‌, ಆದಿಯಮ ಮುಂತಾದವರು ಈ ಭಾಗದಲ್ಲಿ ಚೋಳ 
ಪ್ರತಿನಿಧಿಗಳಾಗಿ ಆಡಳಿತ ನಡೆಸುವುದರ ಮೂಲಕ ಚೋಳರ ಪ್ರಭುತ್ವವನ್ನು ಇಲ್ಲಿ 
ಸಧೃಡವಾಗಿ ಭದ್ರಪಡಿಸಿದರಲ್ಲದೆ, ತಮಿಳು ಭಾಷೆ ಸಾಹಿತ್ಯ, ಶಾಸನ ಮತ್ತು ಸಂಸ್ಕೃತಿಯ 
ವಿವಿಧ ಪ್ರಕಾರಗಳ ವಿಶೇಷವಾಗಿ ಶೈವ ಧಾರ್ಮಿಕ ಪರಂಪರೆಯ ಬೆಳವಣಿಗೆಗೆ 
ಕಾರಣಕರ್ತರಾದರು. 

ರಾಜರಾಜಚೋಳನ ಕಾಲದಿಂದಲೇ ಕರ್ನಾಟಕವನ್ನು ಆಕ್ರಮಿಸತೊಡಗಿದ ಚೋಳರು, 
ಗಂಗರ ಬಳಿಕ ಕಾವೇರಿ ಕಣಿವೆ ಪ್ರದೇಶದ ಮೇಲೆ ತಮ್ಮ ಅಧಿಪತ್ಯವನ್ನು ಸ್ಥಾಪಿಸಿ, 
ಹನ್ನೆರಡನೆಯ ಶತಮಾನದ ಹೊತ್ತಿಗೆ ದಕ್ಷಿಣ ಕರ್ನಾಟಕದ ಹಲವು ಭಾಗಗಳ ಮೇಲೆ ಅವರು 
ಹತೋಟಿ ಪಡೆದಿದ್ದರು. ಶೈವ ಸಂಪ್ರದಾಯದ ಚೋಳರು ಆದಿಚುಂಚನಗಿರಿ ಮತ್ತು 
ಸುತ್ತೂರು ಧಾರ್ಮಿಕ ಕ್ಷೇತ್ರಗಳಿಗೆ ಬಹಳವಾಗಿ ಪ್ರೋತ್ಸಾಹ ನೀಡಿದಂತೆ ಕಂಡುಬರುತ್ತದೆ 
ಮತ್ತು ಗಂಗರು ನಿರ್ಮಿಸಿದ ದೇವಾಲಯಗಳಿಗೆ ಚೋಳರು ಹೊಸದಾಗಿ ಶಿವಲಿಂಗಗಳನ್ನು 
ಪ್ರತಿಷ್ಠಾಪಿಸಿ, ಗೋಪುರಗಳನ್ನು ನಿರ್ಮೀಸಿದರು.ಇದು ಸಹ ಅವರ ರಾಜಕೀಯ ಹಾಗೂ 
ಧಾರ್ಮಿಕ ಪ್ರಭಾವದ ಸಂಕೇತದಂತೆ ಶಾಶ್ವತವಾಗಿ ಉಳಿದುಕೊಂಡಿವೆ.” 

ತಂಜಾವೂರಿನ ಚೋಳರ  ದಿಗ್ವಿಜಯಗಳಿಂದ ಗಂಗರು ಪಾಲಿಸುತ್ತಿದ್ದ ದಕ್ಷಿಣ 
ಕರ್ನಾಟಕದ ಬಹುಪಾಲು ಪ್ರದೇಶವು ಕಾಲಕ್ರಮೇಣ ಚೋಳರ ಅಧೀನವಾದುದು ತಿಳಿದ 
ಸಂಗತಿ.ಸಹಜವಾಗಿ ಚಾಮರಾಜನಗರ ಪ್ರದೇಶವು ಸಹ ಚೋಳರ ವ್ಯಾಪ್ತಿಗೊಳಪಟ್ಟಿತು. 
ಆದ್ದರಿಂದ ಈ ಜಿಲ್ಲೆಯಲ್ಲಿ ಸ್ವಾಭಾವಿಕವಾಗಿ ಚೋಳರ 17ಕ್ಕೊ ಅಧಿಕ ಶಾಸನಗಳು 
ದೊರೆತಿವೆ.” ಉದಾಹರಣೆಗೆ ಕ್ರಿ.ಶ. 991ರ ಕೆಂಪನಪುರ ಶಾಸನವು (ಚಾನ 145) ಚೋಳ 
ರಾಜರಾಜನನ್ನು ' ಚೋಳ ನಾರಾಯಣ' ಎಂದು ಕರೆದಿದೆ? ಈಶ್ವರಾನ್ವಯದ 


ಸೋಮರಾಶಿಭಟ್ಟಾರಕರಿಗೆ ಕೆಲ್ಲೂರಪೊಳೆಯ ಎಂಬಾತನು ಕಿರುಹೇರೂರು ಗ್ರಾಮದಲ್ಲಿ 


ಭೂಮಿ ಕಾಣಿಕೆಯನ್ನು ವಿದ್ಯವಾದಾನವಾಗಿ ನೀಡಿದ ವಿಷಯ ಶಾಸನದ ವಸ್ತು. ಈ ಶಾಸನವು 


61 


ಕನ್ನಡದಲ್ಲಿರುವುದನ್ನು ಗಮನಿಸಿಲೇಬೇಕಾಗಿರುವ ಸಂಗತಿಯಾಗಿದೆ. ಇದೇ ಅರಸನ 
ಹೊಂಗನೂರು ಶಾಸನವು (ಚಾನ 167) ಕನ್ನಡ ಲಿಪಿ ಹಾಗೂ ತಮಿಳು ಭಾಷೆಯಲ್ಲಿ 
ರಚಿತವಾಗಿರುವುದೂ ಸಹ ಕುತೂಹಲಕರ." ಕಾಲದ ದೃಷ್ಟಿಯಿಂದ ಇದು ಕೆಂಪನಪುರ 
ಶಾಸನಕ್ಕಿಂತ ಈಚಿನದು. ತಮಿಳು ಭಾಷೆ ಮತ್ತು ಕನ್ನಡ ಲಿಪಿಯ ಮೂಲಕ ಚೋಳರು ಈ 
ಪ್ರದೇಶದಲ್ಲಿ ತಮಿಳು ಭಾಷೆಯನ್ನು ಬೇರೂರಿಸಲು ಮಾಡಿದ ಪ್ರಯತ್ನದ ಪ್ರಪ್ರಥಮ 
ಹಂತವನ್ನು ಇಲ್ಲಿ ಗಮನಿಸಬಹುದು. ಒಂದನೆಯ ರಾಜೇಂದ್ರ ಚೋಳನ ಆಳ್ವಿಕೆಗೆ ಸೇರಿದ 
ಕಿರುಗೊಠಾರ ಶಾಸನವು (ಚಾನ 406) ವೀರನೊಬ್ಬ ತುರುಗಾಳಗವೊಂದರಲ್ಲಿ ಕಾದಿ ಮಡಿದ 
ಸಂಗತಿಯನ್ನು ದಾಖಲಿಸುವಂತೆ ತೋರುತ್ತದೆ.” ಆದರೆ ವಿವರಗಳು ನಷ್ಟವಾಗಿವೆ.ಕ್ರಿ.ಶ. 


1045-50ಕ್ಕೆ ಸೇರಿದ ಮಂಗಲ ಶಾಸನವು (ಚಾನ 132) ಒಂದನೆಯ ರಾಜಾಧಿರಾಜನ 


(EL 


ಪ್ರಶಸ್ತಿಯನ್ನು ಒಳೆಗೊಂಡಿದೆ.” ಇದೇ ಗ್ರಾಮದ ಇನ್ನೊಂದು ಶಾಸನದಲ್ಲಿ (ಚಾನ 135) ಈ 


(EL 


ಪ್ರಶಸ್ತಿ ಇದ್ದರೂ ವಿವರಗಳು ಸವೆದು ಹೋಗಿವೆ.” 

ಕೆಂಪನಪುರ ಶಾಸನವು (ಚಾನ 146) ಅಯ್ಯಾಪೊಳೀಲ್‌ನ ವಣಿಕಸಂಘವು 
ರಾಜಾಧಿರಾಜ ಚತುರ್ವೇದಿ ಮಂಗಲವೆಂಬ ಹೆಸರಿದ್ದ ಮೇಲೂರನ್ನು ಎರವೀರ ಪಟ್ಟಣವನ್ನಾಗಿ 
ಪರಿವರ್ತಿಸಿದ ಸ್ವಾರಸ್ಯಕರ ಸಂಗತಿಯೊಂದನ್ನು ನಿರೂಪಿಸುತ್ತದೆ.” ಊರಿಂದೂರಿಗೆ ವ್ಯಾಪಾರ 
ನಿಮಿತ್ತ ಪ್ರಯಾಣ ಮಾಡುವ ವಣಿಕ ಸಮುದಾಯಕ್ಕೆ ಇಲ್ಲಿ ಒದಗಿಸಬೇಕಾದ ಸಾಮಾನು 
ಸರಂಜಾಮುಗಳ ವಿವರಗಳು ಈ ಶಾಸನದಲ್ಲಿವೆ. ಅಂಥ ವ್ಯಾಪಾರಿಗಳಲ್ಲಿರುವ ವಿವಿಧ ದರ್ಜೆ 
ಅಥವಾ ವರ್ಗಗಳನ್ನು ಗುರುತಿಸಿ, ಅದಕ್ಕನುಗುಣವಾಗಿ ವಿವರಗಳನ್ನು ತಿಳಿಸಿದೆ. ವಣಿಕರ 
ಅಂಗರಕ್ಷಕರಿಗೆ ಇಲ್ಲಿ ತಂಗಿದ್ದಾಗ ಒದಗಿಸಬೇಕಾದ ಸೌಲಭ್ಯಗಳು ಹಾಗೂ ಮೃತ ವೀರರ 
ಸ್ಮರಣಾರ್ಥ ಮಾಡಬೇಕಾದ ವ್ಯವಸ್ಥೆಗಳನ್ನು ಕುರಿತು ಈ ಶಾಸನ ಪ್ರಸ್ತಾಪಿಸುತ್ತದೆ. 
ಊರುಗಳನ್ನು ಎರೆಪಟ್ಟಣಗಳಾಗಿ ಪರಿವರ್ತಿಸುವ ಪದ್ದತಿ ತಮಿಳುನಾಡಿನಲ್ಲಿತ್ತು; 
ಚಾಮರಾನಗರ ಪ್ರದೇಶದಲ್ಲಿಯೂ ಚೋಳರ ಪ್ರಭಾವದಿಂದ ಇಲ್ಲಿಯೂ ಅಸ್ತಿತ್ರಕ್ಕೆ 


ಬಂದುದಕ್ಕೆ ಪ್ರಸ್ತುತ ಶಾಸನ ಒಂದು ನಿದರ್ಶನವಾಗಿದೆ. 


62 


ಚಾಮರಾಜನಗರ ಜಿಲ್ಲೆಯಲ್ಲಿ ದೊರೆತಿರುವ ಚೋಳರ ಅತ್ಯಂತ ಪ್ರಾಚೀನ 
ಶಾಸನವೆಂದರೆ ಕೆಂಪನಪುರದ ಚಾಮರಾಜನಗರ 145ನೇ ಶಾಸನ. ಇದರ ಕಾಲಕ್ರಿ.ಶ. 24- 
12-991. ಈ ಶಾಸನದಲ್ಲಿ ರಾಜರಾಜನನ್ನು ಚೋಳನಾರಾಯಣ ಎಂದು ಕರೆದಿರುವುದು 
ವಿಶೇಷವಾಗಿದೆ. ಈ ಶಾಸನ ಪೂರ್ಣವಾಗಿ ಕನ್ನಡದಲ್ಲಿಯೇ ಇದೆ. ಗಂಗವಾಡಿ ಪ್ರದೇಶವಾಗಿದ್ದ 
ಮಂಡ್ಯ, ಮೈಸೂರು ಜಿಲ್ಲಾ ಭಾಗಗಳು ಗಂಗರ ದುರ್ಬಲತೆಯಿಂದ ಸುಲಭವಾಗಿ ಚೋಳರ 
ವಶವಾಗಿದ್ದವು. ತಾವು ಸಾಧಿಸಿಕೊಂಡು ರಾಜ್ಯವನ್ನು ತಮ್ಮದೇ ಆದ ತಮಿಳು ಮಾದರಿಯ 
ಆಡಳಿತ ವ್ಯವಸ್ಥೆಯಲ್ಲಿ ಬಂಧಿಸುವುದರ ಮೂಲಕ ಕನ್ನಡನಾಡಿನ ದಕ್ಷಿಣ ಭಾಗವನ್ನೆಲ್ಲ 
ಕ್ರಮೇಣ ಆವರಿಸಿಕೊಳ್ಳುತ್ತಾರೆ. ನೊಳಂಬವಾಡಿಯನ್ನು ಕೂಡ ತಮ್ಮ ಹಿಡಿತಕ್ಕೆ 
ತೆಗೆದುಕೊಂಡರು. 

ಕ್ರಿ.ಶ. 1058-59ರ ಹಳೇ ಆಲೂರು ಶಾಸನದಿಂದ (ಚಾನ 186) ಇಮ್ಮಡಿ ರಾಜೇಂದ್ರ 
ಚೋಳನಿಗೆ "ರಾಜಕೇಸರಿ' ಎಂಬ ಬಿರುದಿತ್ತೆಂದು ತಿಳಿದುಬರುತ್ತದೆ. ಒಂದನೆಯ 
ಕುಲೋತ್ತುಂಗನ ಕಾಲದ ಎಣ್ಣೆಗುಂಬ ಶಾಸನವು (ಚಾನ 303) ಆ ಗ್ರಾಮದ ತಿರುವಿನ 
ರಾಮೇಶ್ವರಮುಡೈಯ ಮಹಾದೇವರಿಗೆ ಗಂಗೈಕೊಂಡಚೋಳವಳನಾಡಾಳ್ವ ಮತ್ತು ಇತರರು 
ಭೂಮಿದಾನ ಮಾಡಿದ ವಿಷಯವನ್ನು ನಿರೂಪಿಸುತ್ತದೆ. ಇದರಲ್ಲಿ ಹಲವು ರೀತಿಯ 
ತೆರಿಗೆಗಳ ಉಲ್ಲೇಖವಿದೆ. ಪು.274 

ಕ್ರಿ.ಶ. 1146ರ ಅಗರ ಶಾಸನ ಯಂ. 145, ಕುಲೋತ್ತುಂಗನು ತನ್ನ 46ನೆಯ 
ರಾಜ್ಯಭಾರದ ವರ್ಷದಲ್ಲಿ ಕೇರಳವನ್ನು ಗೆದ್ದು, ಅಲ್ಲಿ ವಿಜಯಸ್ಥಂಭವನ್ನು ನಿಲ್ಲಿಸಿರುವ ಬಗ್ಗೆ 
ತಿಳಿದುಬರುತ್ತದೆ.” ಇದರಿಂದ ಯಳಂದೂರು ಪ್ರದೇಶವು ಆಡಳಿತಾತ್ಮಕವಾಗಿ ಅಯಕಟ್ಟಿನ 
ಕೇಂದ್ರವಾಗಿದ್ದು, ಕುಲೋತ್ತುಂಗನ ಕೇರಳದ ಯಶಸ್ವಿ ಸೈನಿಕ ಕಾರ್ಯಾಚರಣೆಯನ್ನು 
ವಿವರಿಸುವ ದಾಖಲೆಯು ಆಗರದಲ್ಲಿ ಶಾಸನದ ಮೂಲಕ ಪ್ರತಿಷ್ಟಾಪಿತವಾಗಲು ಕಾರಣವೆಂದು 
ಅಭಿಪ್ರಾಯಪಡಬಹುದು. 

ಚೋಳರು ಈಗಾಗಲೇ ತಮಿಳುನಾಡಿನಲ್ಲಿ ರೂಪುಗೊಂಡಿದ್ದ ಆಡಳಿತ ವ್ಯವಸ್ಥೆಯನ್ನು 


ಕನ್ನಡ ನಾಡಿನಲ್ಲಿಯೂ ಪರಿಚಯಿಸಿದರು. ಆರಂಭದಲ್ಲಿ ಕ್ರಿ.ಶ. 991ರಲ್ಲಿ ಕನ್ನಡ ಭಾಷೆ 


63 


ಹಾಗೂ ಕನ್ನಡ ಲಿಪಿಯಲ್ಲಿಯೇ ಸಂಪೂರ್ಣವಾಗಿ ಶಾಸನ ಕೆತ್ತಿಸುತ್ತಿದ್ದ ಚೋಳರು 
ಹೊಂಗನೂರಿನಲ್ಲಿ ಶಾಸನವನ್ನು (ಚಾಮರಾಜನಗರ) ಪ್ರತಿಷ್ಠಾಪಿಸುವಷ್ಟರಲ್ಲಿ ಕನ್ನಡ 
ಲಿಪಿಯಲ್ಲಿ ತಮಿಳ ಶಾಸನವನ್ನು ಬರೆಯಿಸಿದ್ದಾರೆ.” ಕ್ರಮೇಣ ಎಲ್ಲ ಶಾಸನಗಳನ್ನು ತಮಿಳು 
ಲಿಪಿ ಹಾಗೂ ಭಾಷೆಯಲ್ಲಿಯೇ ಪ್ರಕಟಿಸಿದರು. ಎಲ್ಲಾಆಡಳಿತದ ಬಹುಮುಖ್ಯ ಆಯಕಟ್ಟಿನ 
ಭಾಗಗಳಲ್ಲಿ ತಮಿಳು ಬ್ರಾಹ್ಮಣ ಅಧಿಕಾರಿಗಳು ಬಂದು ಸೇರಿಕೊಂಡರು. ಆದ್ದರಿಂದ 
ಶಾಸನಗಳೂ ಕೂಡ ತಮಿಳುಮಯವಾಗುತ್ತಾ ಬಂದವು. ಇಲ್ಲಿನ ಸ್ಥಳಗಳ ಹೆಸರುಗಳಲ್ಲಿ 
ತಮಿಳಿಗೆ ಭಾಷಾಂತರವೋ ಅಥವಾ ರೂಪಾಂತರವೋ ಆಯಿತು. 

ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲ್ಲೂಕಿನಲ್ಲಿರುವ ಮುಡಿಗೊಣ್ಣವು ಈಗ 
ಒಂದು ಸಣ್ಣ ಊರಾಗಿದ್ದರೂ 14ನೇ ಶತಮಾನದವರೆಗೂ ಇತಿಹಾಸದಲ್ಲಿ ಅತ್ಯಂತ 
ಪ್ರಮುಖವಾದ ಸ್ಥಾನವನ್ನು ಪಡೆದ ಒಂದು ಮಹಾನ್‌ ಆಡಳಿತ ಘಟಕದ ಕೇಂದ್ರ ಸ್ಥಾನವಾಗಿ 
ಮೆರೆದ ಪ್ರದೇಶವಾಗಿತ್ತು. ಕೊಳ್ಳೇಗಾಲದಿಂದ ಯಳಂದೂರಿಗೆ ಹೋಗುವ ಮಾರ್ಗದಲ್ಲಿರುವ 
ಮುಡಿಗೊಂಡದಲ್ಲಿ ಅನೇಕ ಶಾಸನಗಳು ಇಲ್ಲಿನ ಇತಿಹಾಸಕ್ಕೆ ಸಾಕ್ಟಿಯಾಗಿವೆ."” ಚೋಳರು 
ಮತ್ತು ಹೊಯ್ಸಳರ ಕಾಲದಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗುವವರೆಗೆ 
ಮುಡಿಗೊಣ್ಣವು ಅಂದು ಮಂಡಲದ ಕೇಂದ್ರ ಸ್ಥಾನವಾಗಿ ರಾಜಕೀಯ ಪ್ರಾಬಲ್ಯವನ್ನು 
ಹೊಂದಿತ್ತು. ವಿಜಯನಗರ ಆಡಳಿತದ ನಂತರದಲ್ಲಿ ಈ ಪ್ರಾಮುಖ್ಯತೆಯನ್ನು ಕಳೆದುಕೊಂಡು 
ಬರಬರುತ್ತಾ ಕೇವಲ ಒಂದು ಗ್ರಾಮವಾಗಿ ತನ್ನ ಅಸ್ತಿತ್ವವನ್ನು ಕುಗ್ಗಿಸಿಕೊಂಡಿತು. 

ಚೋಳರ ಕಾಲದಲ್ಲಿ ಕೆಲವು ಗ್ರಾಮಗಳನ್ನು ಸೇರಿಸಿ ತನಿಯಾರ್‌ ಎಂಬ ಸ್ಥಳೀಯ 
ಆಡಳಿತ ಘಟಕಗಳನ್ನು ರೂಪಿಸಲಾಯಿತು. ಈ ತನಿಯಾರ್‌ಗಳೆಂದರೆ ದೊಡ್ಡ ಆಡಳಿತ 
ಗ್ರಾಮಗಳು ಎಂದರ್ಥ. ಹಲವು ಗ್ರಾಮಗಳನ್ನು ಸೇರಿಸಿ ಕೂಟ್ರ ಎಂದು ಕರೆಯಲಾಯಿತು. ಈ 
ಕೂಟ್ರಗ ನಾಟ್‌ ಎಂಬ ಅರ್ಥವಿರುವ. ಆಡಳಿತ ಘಟಕ ಅಸ್ತಿತ್ವಕ್ಕೆ ಬಂದವು. ಹಲವು 
ಕೂಟ್ರಗಳು ಸೇರಿ ವಳನಾಡುಗಳು, ಹಲವು ವಳನಾಡುಗಳನ್ನು ಸೇರಿಸಿ ಮಂಡಲಗಳನ್ನಾಗಿ 
ರೂಪಿಸಲಾಯಿತು. ಚೋಳರ ಆಡಳಿತ ಘಟಕಗಳಲ್ಲಿ ಮಂಡಲವೇ ಅತೀ ದೊಡ್ಡ ಆಡಳಿತ 


ಘಟಕವಾಗಿತ್ತು. ಈ ಹಿನ್ನಲೆಯಲ್ಲಿ ದಕ್ಟಿಣ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದ 


64 


ಚೋಳಮಂಡಲಗಳಲ್ಲಿ ಅತಿ ಮುಖ್ಯವಾದ ಮುಡಿಗೊಂಡ ಚೋಳ ಮಂಡಲದ ಬಗ್ಗೆ 
ಶಾಸನೋಕ್ತ ವಿಷಯಗಳನ್ನು ಕುರಿತು ಚರ್ಚಿಸಲಾಗಿದೆ. 

ಚೋಳರ ಮಂಡಲ ವ್ಯವಸ್ಥೆಯ ನಿರ್ಮಾಣದ ಬಗ್ಗೆ ಸ್ಥೂಲವಾಗಿ 
ತಿಳಿದುಕೊಳ್ಳುವುದಾದರೆ ರಾಜೇಂದ್ರಚೋಳ ವಳನಾಡು, ಗಂಗೈಕೊಂಡಚೋಳವಳನಾಡು, 
ವೀರರಾಜೇಂದ್ರ ಚೋಳವಳನಾಡು, ಉಯ್ಯಕೊಂಡನ್‌ವಳನಾಡು, ಕ್ಲೆತ್ರಿಯ ಶಿಖಾಮಣಿ 
ಚೋಳವಳನಾಡು, ಶೋವಿವಳನಾಡು, ನಿತ್ಯವಿನೋದ ಚೋಳವನಾಡು ಹಾಗೂ 
ಅರುಮಳಿದೇವ ಚೋಳವಳನಾಡುವಿನಲ್ಲಿ ಅನೇಕ ನಾಟ್‌ಗಳು ಎಂದರೆ ಕೂಟ್ರಗಳಿದ್ದವು. ಈ 
ವಳನಾಡುಗಳು ನಿಗಿರಿಲಿ ಚೋಳಮಂಡಲ, ಮುಡಿಗುಂಡಂ ಚೋಳಮಂಡಲ, ಜಯಂಗೊಂಡ 
ಚೋಳಮಂಡಲ, ವಿಕ್ರಮಚೋಳ ಮಂಡಲಗಳಲ್ಲಿ ಅಂತರ್ಗತವಾಗಿದ್ದವು. 

ರಾಜರಾಜಚೋಳನ (985-1014) ಮಗನಾದ ರಾಜೇಂದ್ರಚೋಳ (1012-1044)ನ 
ಕಾಲದಲ್ಲಿ ರೂಪುಗೊಂಡ ಮಂಡಲಗಳಲ್ಲಿ ಚಾಮರಾಜನಗರ ಜಿಲ್ಲೆಯನ್ನು ಒಳಗೊಂಡ 
ಮಂಡಲವೆಂದರೆ ಮುಡಿಗುಣ್ದ ಚೋಳಮಂಡಲ. ಮುಡಿಗುಣ್ದ ಚೋಳ ಎನ್ನುವುದು ಕೂಡ 
ರಾಜೇಂದ್ರಚೋಳನ ಬಿರುದೇ ಆಗಿದೆ. ಇವನ ಇನ್ನಿತರ ಬಿರುದುಗಳಲ್ಲಿ ಗಂಗೈಕೊಂಡಚೋಳ 
ಹಾಗೂ ವೀರರಾಜೇಂದ್ರಚೋಳ ಮುಖ್ಯವಾದವುಗಳು. ಈ ಎರಡೂ ಬಿರುದುಗಳನ್ನು 
ಉಪಯೋಗಿಸಿಕೊಂಡು ಗಂಗೈಕೊಂಡ  ಚೋಳವನಾಡು ಹಾಗೂ ವೀರರಾಜೇಂದ್ರ 
ಚೋಳವನಾಡನ್ನು ಮುಡಿಗುಣ್ದ ಚೋಳಮಂಡಲದ ಉಪ ಆಡಳಿತ ಘಟಕಗಳನ್ನಾಗಿ ಈ 
ಕಾಲದಲ್ಲಿ ರೂಪಿಸಲಾಯಿತು. ಮುಡಿಗುಣ್ಣ ಚೋಳಮರ ಎನ್ನುವುದು ತಮಿಳುನಾಡಿನ 
ಕೊಭಕೋಣಂ ಸಮೀಪದಲ್ಲಿರುವ ಮುಡಿಗೊಣ್ಣ ಶಾಖಾ ನದಿಯ ತೀರದ ಪಳ್ಳಯಾರು 
ಗ್ರಾಮದ ಪ್ರತಿನಾಮಧೇಯವಾಗಿದೆ. ಪ್ರಾಯಶ: ಮುಡಿಗೊಂಡವನ್ನು ರಾಜಧಾನಿಯಾಗಿ ಕಾವೇರಿ 
ಕಪಿಲಾ ನದಿಕೊಳ್ಳ ಪ್ರದೇಶದೊಂದಿಗೆ ಕರ್ನಾಟಕ ಭಾಗದಲ್ಲಿ ರೂಪಿಸಲು ರಾಜೇಂದ್ರ 
ಚೋಳನಿಗೆ ಈ ಹೆಸರು ಪ್ರೇರಣೆಯನ್ನು ಒದಗಿಸಿರಬೇಕು. ಈ ಮಂಡಲಗಳು ವಳನಾಡುಗಳನ್ನು 


ಒಳಗೊಂಡಿದ್ದವು. 


65 


ಮುಡಿಗುಣ್ಣ ಚೋಳ ಮಂಡಲದಲ್ಲಿ 2 ಒಳನಾಡುಗಳಿದ್ದವು. 1; ಗಂಗೈಕೊಂಡ 
ಚೋಳ ಒಳನಾಡು. 2. ವೀರ ರಾಜೇಂದ್ರ ಚೋಳ ಒಳನಾಡು. ವೀರರಾಜೇಂದ್ರ 
ಚೋಳನಾಡಿನ ಉಲ್ಲೇಖವು ಭದ್ರಳ್ಳಿ ಶಾಸನದಲ್ಲಿ ಕೊ.ಗಾ.73ನೇ ಶಾಸನದಲ್ಲಿ 
ಕಂಡುಬರುತ್ತದೆ." ಆದಾಗ್ಯೂ ವೀರ ರಾಜೇಂದ್ರ ಚೋಳ ಒಳನಾಡಿನ ಉಲ್ಲೇಖಗಳು 
ಅಲ್ಲಪ್ರಮಾಣದಲ್ಲೂ, ಗಂಗೈಕೊಂಡ ಚೋಳ ಒಳನಾಡಿನ ಉಲ್ಲೇಖಗಳು ಅಧಿಕವಾಗಿಯೂ 
ಕಂಡುಬರುತ್ತವೆ. ಕ್ರಿ.ಶ.1018ಕ್ಕೆ ಸೇರುವ ಚಾ.ನ. 146ನೇ ಕೆಂಪನಪುರ ಶಾಸನವು 
ಮುಡಿಗೊಂಡ ಚೋಳ ಮಂಡಲವನ್ನು ಪ್ರಸ್ತಾಪಿಸುವ ಮೊದಲ ಶಾಸನವಾಗಿದೆ. 
ಕ್ರಿ.ಶ. 1189ರ ಕೋ.ಗಾ.98ನೇ ಮುಡಿಗೊಂಡದ ಶಾಸನವು ಮುಡಿಗೊಂಡ ಚೋಳಪುರಕ್ಕೆ 
ದೇಶಿಯುಯ್ಯಕ್ಕೊಣ್ಣ ಚೋಳಪುರ ಎಂಬ ಹೆಸರು ಸಹ ಇತ್ತೆಂಬುದನ್ನು ಸೂಚಿಸುತ್ತದೆ. 
ಕ್ರಿ.ಶ.1201ರ ಕೊ.ಗಾ.5ನೇ ಕೊಳ್ಳೇಗಾಲ ಪಟ್ಟಣದ ಶಾಸನವು ಮುಡಿಗೊಂಡ ಚೋಳಪುರಕ್ಕೆ 
ಪ್ರತಿನಾಮಧೇಯವಾದ ದೇಶಿಯುಯ್ಯಕ್ಕೊಣ್ಣ ಪಟ್ಟಣವಾಗಿತೆಂಬುದಾಗಿ ಉಲ್ಲೇಖಿಸುತ್ತದೆ." 
ಕೊ.ಗಾ.97ನೇ ಕ್ರಿ.ಶ. 1323ರ ಮುಡಿಗೊಂಡದ ಶಾಸನದಲ್ಲಿಯೂ ಮುಡಿಗೊಂಡ 
ಚೋಳಪುರಂ ಎಂಬ ಹೆಸರೇ ಉಳಿದುಕೊಂಡು ಬಂದಿದೆ. ಕ್ರಿ.ಶ. 1327ರ ಚಾ.ನ. 187ರ 
ಹಳೇ ಆಲೂರಿನ ಶಾಸನದಲ್ಲಿಯೂ ಮುಡಿಗೊಂಡ ಚೋಳ ಮಂಡಲದಲ್ಲಿ ಗಂಗೈಕೊಂಡ 
ಚೋಳ ಒಳನಾಡಿನಲ್ಲಿತ್ರೆಂಬುದಾಗಿ ತಿಳಿದುಬರುತ್ತದೆ. ಈ ಮುಡಿಗೊಂಡ ಚೋಳ ಮಂಡಲದ 
ವ್ಯಾಪ್ತಿಯಲ್ಲಿ 18 ಪಟ್ಟಣಗಳಿದ್ದವೆಂದು ಸಹ ತಿಳಿದುಬರುತ್ತದೆ. 

ಪ್ರಸ್ತುತ ಚಾಮರಾಜನಗರ ಜಿಲ್ಲೆಯ ಬಹುತೇಕ ಪ್ರದೇಶಗಳು ಚೋಳರ ಕಾಲದಲ್ಲಿ 
ಗಂಗೈಕೊಂಡ ಚೋಳ ಒಳನಾಡಿನಲ್ಲಿ ಸೇರಿಕೊಂಡಿದ್ದವು. ಗಂಗೈಕೊಂಡ ಚೋಳ 
ಮಂಡಲವೆಂದೇ ಪ್ರಸ್ತುತ ಶಾಸನಗಳಲ್ಲಿ ಅರಿಕುಠಾರ ಅಥವಾ ಈಗಿನ ಚಾಮರಾಜನಗರ 
ಜಿಲ್ಲೆಯನ್ನು ಗಂಗೈಕೊಂಡ ಚೋಳ ಒಳನಾಡಿನಲ್ಲಿ ಗುರುತಿಸುವಷ್ಟು ಪ್ರಮುಖವಾದ ಆಡಳಿತ 
ಕೇಂದ್ರವಾಗಿ ಜನಪ್ರಿಯವಾಗಿತ್ತು. ಈ ಗಂಗೈಕೊಂಡ ಚೋಳ ಒಳನಾಡಿನಲ್ಲಿ ಕುಂದನಾಡು, 
ಪೆರಿನಾಡು, ಎಣ್ಯೈೆನಾಡು, ತೇನ್‌, ಕುಂದನಾಡು, ಕೈಯ್ಯರನಾಡು, ಪಕಳುನಾಡು, ಇಡೈನಾಡು, 


ತೊಡನೂರುನಾಡು ಮುಂತಾದ ನಾಡುಗಳು ಅಂತರ್ಗತವಾಗಿದ್ದವು. ಕೊಳ್ಳೇಗಾಲದ 


66 


ಲಕ್ಸ್ಮಿನಾರಾಯಣಸ್ವಾಮಿ ದೇವಾಲಯವು ಕ್ರಿ.ಶ. 10-11ನೇ ಶತಮಾನದಲ್ಲಿ ಚೋಳರಿಂದ 
ನಿರ್ಮಾಣವಾಗಿದೆ. ಎಂದು ಕೊ.ಗಾ.4 ಮತ್ತು 5ನೇ ಶಾಸನಗಳಲ್ಲಿ ದಾಖಲೆಗಳಿವೆ. 

ಕ್ರಿ.ಶ.1273ರ 2 ಶಾಸನಗಳು ಎರಡು ರೀತಿಯ ಅಭಿಪ್ರಾಯಗಳನ್ನು ಸೂಚಿಸುತ್ತವೆ. 
ಉದಾಹರಣೆಗೆ ಕಟ್ನ್ಟವಾಡಿಯ ಚಾ.ನ. 310ನೇ ಶಾಸನವು ಕುಮಾರನಾಡು, ಹಿರಿಯನಾಡು 
ಹಾಗೂ ತೊರೆನಾಡುಗಳು ಪರಿನಾಡಿನಲ್ಲಿದ್ದವೆಂದು ತಿಳಿಸಿದರೆ, ಅಂಚವಾಡಿಯ ಚಾ.ನ. 253ನೇ 
ಶಾಸನವು ಕೈಯ್ಯರನಾಡು ಹಾಗೂ ಪಕಳುನಾಡುಗಳು ಗಂಗೈಕೊಂಡ ಚೋಳ ಒಳನಾಡಿನಲ್ಲಿ 
ಇದ್ದವೆಂಬುದನ್ನು ತಿಳಿಸುತ್ತದೆ.” ಕ್ರಿ.ಶ.1278ರ ವೇಳೆಗೆ ಕುಮಾರನಾಡು ಮತ್ತು 
ತುರೈನಾಡುಗಳು ಒಂದೇ ನಾಡಾಗಿ ಸೇರಿಕೊಂಡಿದ್ದವೆಂದು ಕೊ.ಗಾ.112ನೇ ಶಾಸನವು 
ಮಾಹಿತಿಯನ್ನು ನೀಡುತ್ತದೆ.” ಕೆಂಪನಪುರದ ಚಾ.ನ. 146ನೇ ಶಾಸನವು ಮುಡಿಗೊಂಡ 
ಚೋಳಮಂಡಲದ ಒಳನಾಡಾದ ಗಂಗೈಕೊಂಡ ಚೋಳ ಒಳನಾಡಿನ ಬಗ್ಗೆ ತಿಳಿಸಿದರೆ,” 
ಕೊ.ಗಾ.65ನೇ ಕ್ರಿ.ಶ. 1045ನೇ ಶಾಗ್ಯಂ ಶಾಸನವು ಮುಡಿಗೊಂಡ ಚೋಳ ಮಂಡಲದ 
ಗಂಗೈಕೊಂಡ ಚೋಳ ಒಳನಾಡಿನಲ್ಲಿದ್ದ ಕುಂದುನಾಡು ಹಾಗೂ ತೊಡನೂರು ನಾಡುಗಳ 
ಬಗ್ಗೆ ಉಲ್ಲೇಖಿಸುತ್ತದೆ.” 

ಹೊಯ್ಸಳರು, ಚೋಳರ ಕಾಲದಲ್ಲಿ ರೂಪುಗೊಂಡ ನಾಡುಗಳ ವ್ಯವಸ್ಥೆ ಹಾಗೂ 
ಮುಡಿಗೊಂಡ ಚೋಳ ಮಂಡಲದ ಪ್ರಾಂತೀಯ ಅಧಿಕಾರದ ಕೇಂದ್ರ ಸ್ಥಾನವನ್ನು ಯಾವುದೇ 
ರೀತಿಯಲ್ಲಿ ಬದಲಾವಣೆ ಮಾಡದೆ ಹಾಗೇ ಮುಂದುವರೆಸಿಕೊಂಡು ಬಂದರು ಮತ್ತು 
ತಂಮಿಳು ಅಧಿಕಾರಿಗಳನ್ನು ಸಹ ಮುಂದುವರೆಸಿದರು ಎಂಬುದಕ್ಕೆ ಚಾಮರಾಜನಗರ 
ಜಿಲ್ಲೆಯಲ್ಲಿ ದೊರೆತ್ತಿರುವ ಹೊಯ್ಸಳ ಇಮ್ಮಡಿ ಬಲ್ಲಾಳನ 15ಶಾಸನಗಳಲ್ಲಿ 12ಶಾಸನಗಳು 
ತಮಿಳು ಭಾಷೆಯಲ್ಲಿಯೇ ರಚಿತಗೊಂಡಿದ್ದರೇ, ಹೊಯ್ಸಳ ಸೋಮೇಶ್ವರನ ಎಲ್ಲಾ 
ಶಾಸನಗಳು ತಮಿಳಿನಲ್ಲಿಯೇ ಇರುವುದು ಬಹಳ ಗಮನಾರ್ಹ. ಆದರೆ ಚೋಳರ 
ಕಾಲದಿಂದಲೂ ರೂಢಿಗೆ ಬಂದಿದ್ದ ಮಂಡಲವೆಂಬ ಪ್ರಾಂತೀಯ ಕೇಂದ್ರ ವ್ಯವಸ್ಥೆಯನ್ನು 
ಹೊಯ್ಸಳರು ಯಾವುದೇ ಬದಲಾವಣೆ ಇಲ್ಲದೆ ಮುಂದುವರೆಸಿಕೊಂಡು ಬಂದರಾದರೂ 


ವಿಜಯನಗರದರಸರು ಉದ್ದೇಶಪೂರ್ವಕವಾಗಿ ಮಂಡಲವೆಂಬ ಆಡಳಿತ ಕೇಂದ್ರ ಸ್ಥಾನವನ್ನು 


67 


ರದ್ದುಗೊಳಿಸಿ, ಹೊಸ ರಾಜ್ಯ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಇದರಿಂದ ಪ್ರಾರಂಭದಿಂದಲೂ 
ಆಡಳಿತ ಕೇಂದ್ರವಾಗಿದ್ದ ತೆರಕಣಾಂಬಿಯನ್ನೇ ಒಂದು ವಿಸ್ತಾರವಾದ ಹಾಗೂ ಪ್ರಾದೇಶಿಕ 
ಆಡಳಿತದ ಪ್ರಮುಖ ರಾಜ್ಯವನ್ನಾಗಿ ರೂಪಿಸಿದರು. ಇದರಿಂದ ಇದುವರೆಗೂ ಮುಡಿಗೊಂಡ 
ಚೋಳಮಂಡಲದಲ್ಲಿ ಅಸ್ತಿತ್ತವನ್ನು ಪಡೆದುಕೊಂಡಿದ ಚಾಮರಾಜನಗರ ಪ್ರದೇಶವನ್ನು 
ತೆರಕಣಾಂಬಿ ರಾಜ್ಯದಲ್ಲಿ ಸೇರ್ಪಡೆಗೊಳಿಸಲಾಯಿತು. ಇದರಿಂದ ಮುಡಿಗೊಂಡ ಚೋಳ 
ಮಂಡಲಂ ತನ್ನ ರಾಜಕೀಯ ಪ್ರಾಮುಖ್ಯತೆಯನ್ನು ಕಳೆದುಕೊಂಡು, ಕೇವಲ ಗ್ರಾಮ ವ್ಯಾಪ್ತಿಯ 
ಸ್ವರೂಪವನ್ನು ಪಡೆದುಕೊಂಡಿತ್ತೆಂಬುದು ಶಾಸನಗಳಲ್ಲಿ ವ್ಯಕ್ತವಾಗುತ್ತದೆ. ಉದಾಹರಣೆಗೆ 
ಕ್ರಿ.ಶ. 1744ರ ಚಾ.ನ 291ನೇ ಹರದನಹಳ್ಳಿಯ ಶಾಸನದ ಪ್ರಕಾರ ಮುಡಿಗೊಂಡವು 
ಸತ್ಯಗಾಲದ ಸ್ಥಳದಲ್ಲಿ ಅಂತರ್ಗತವಾಗಿತ್ತು.”* ಪರಿಸ್ಲಿತಿಯ ಅನುಕೂಲಕ್ಕೆ ತಕ್ಕಂತೆ ವಿಶೇಷವಾಗಿ 
ಸೈನಿಕ ಹಾಗೂ ವ್ಯಾಪಾರದ ಚಟುವಟಿಕೆಗಳಿಗೆ ಆಯಕಟ್ಟಿನ ಸ್ಥಳಗಳನ್ನೇ 
ಆಯ್ಕೆಮಾಡಿಕೊಳ್ಳುತ್ತಿದ್ದ ವಿಜಯನಗರದರಸರು  ತೆರಕಣಾಂಬಿ ರಾಜ್ಯವನ್ನು ದಕ್ಟಿಣ 
ಕರ್ನಾಟಕದ ತಮ್ಮ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಳ್ಳುವುದರ ಮೂಲಕ ತಮಿಳುನಾಡು, 
ಕೇರಳ, ಪಶ್ಚಿಮ ಹಾಗೂ ಪೂರ್ವ ಕರಾವಳಿ ಪ್ರದೇಶಗಳನ್ನು ವಶಪಡಿಸಿಕೊಂಡು ದಕ್ಷಿಣ 
ಭಾರತದಾದ್ಯಂತ ತಮ್ಮ ಪರಮಾಧಿಕಾರವನ್ನು ಸ್ಥಾಪಿಸಿಕೊಂಡರು. 
ಚೋಳರ ಆಡಳಿತ ವ್ಯವಸ್ಥೆಯಲ್ಲಿ ಹಲವು ಬಗೆಯ ಅಧಿಕಾರಿಗಳಿದ್ದರು. ಅವರ 
ಆಡಳಿತ ಎಲ್ಲೇ ಇರಲಿ, ಕನ್ನಡನಾಡು ಅಥವಾ ತೆಲುಗುನಾಡಿನಲ್ಲಿಯೇ ಇರಲಿ ಸಾಮಾನ್ಯವಾಗಿ 
ತಮಿಳು ಮಾತನಾಡುವ, ತಮಿಳುನಾಡಿನಿಂದ ವಲಸೆ ಬಂದ ಶೈವ ಹಾಗೂ ವೈಷ್ಣವ ಬ್ರಾಹ್ಮಣ 
ಅಧಿಕಾರಿಗಳನ್ನೇ ನೇಮಕ ಮಾಡುತ್ತಿದ್ದರು. ಆದುದರಿಂದಲೇ ಅವರು ತಮಿಳು ಶಾಸನಗಳನ್ನು 
ಪ್ರತಿಷ್ಟಾಪಿಸುತ್ತಿದ್ದರು. ಕರುವಿಗಳಂ, ಪಣಿಮಕ್ಕಳ್‌, ವಿಡ್ರೆಯಲ್‌, ಉಡನ್‌ಕೊಟ್ಟಾನ್‌, 
ನಾಡುವಿರುಕ್ಕುಂ ಕಣ್‌ ಕಾಣಿ, ಮೂಗವೆಟ್ಟಿ, ಮೂವಮೇಂದ್‌ ವೇಳಾರ್‌, ಮಹಾಮಾತ್ಯ, ಏರಿಗ 
ಪತ್ತಿಗಂ ಮೊದಲಾದ ಅಧಿಕಾರಿಗಳು ಚೋಳರ ಕಾಲದಲ್ಲಿ ಆಡಳಿತ ನಡೆಸುತ್ತಿದ್ದರು. 
ಕೊ.ಗಾ.110ನೇ ಕ್ರಿ.ಶ. 1210ರ ಶಾಸನವು ವೀರಬಲ್ಲಾಳನ ಮಹಾಪ್ರಧಾನ 


ಪೆರಿಯ ದಣ್ಣಾಯಕ ಹಾಗೂ ಸೋವಣ್ಣ ದಣ್ಣಾಯಕರು ಮುಡಿಗೊಂಡ ಚೋಳ ಮಂಡಲದ 


68 


ದಂಡನಾಯಕರಾಗಿದ್ದರು ಎಂಬ ವಿಷಯವನ್ನು ತಿಳಿಸುತ್ತದೆ.” ಮುಡಿಗೊಂಡ ಚೋಳ 
ಮಂಡಲದ ಇತಿಹಾಸದಲ್ಲಿ ಮೊದಲ ಬಾರಿಗೆ ದಂಡನಾಯಕನ ಉಲ್ಲೇಖವು 
ಪ್ರಸ್ಥಾಪಗೊಂಡಿದೆ. ಮುಡಿಗೊಂಡ ಚೋಳ ಮಂಡಲದ ಮತ್ತೊಬ್ಬ ದಂಡನಾಯಕನಾದ 
ಶ್ರೀರಂಗ ದಣ್ಣಾಯಕನ ಉಲ್ಲೇಖವು ಕ್ರಿ.ಶ.1229ರ ಮುಡಿಗೊಂಡ ಕೊ.ಗಾ.109ನೇ 
ಶಾಸನದಲ್ಲಿ ಕಂಡು ಬಂದಿದೆ.* ಕ್ರಿ.ಶ. 12ನೇ ಶತಮಾನದ ಕೆಲಸೂರಿನ ಶಾಸನದಲ್ಲಿ 
ಶೋಳಗಂಗದೇವನೆಂದು ಕರೆಯಲ್ಪಡುವ ಚೋಳರಸ ಒಂದನೇ ರಾಜೇಂದ್ರ ಚೋಳನ ಕಾಲದ 
ಅಧಿಕಾರಿ ವಿಕ್ರಮಶೋಳ ಪೆರ್ಮಾನಡಿ ಗಾವುಂಡ ಎಂಬುವವನ ಉಲ್ಲೇಖವಿದೆ. 

ಗಂಗ ಕಲ್ಯಾಣ ಚಾಲುಕ್ಕರ ನಂತರ ಚಾಮರಾಜನಗರ ಜಿಲ್ಲೆಯ ಭಾಗವು ಹೊಯ್ಸಳ 
ಮತ್ತು ಚೋಳರ ನಡುವಣ ರಾಜಕೀಯ ಪರಮಾಧಿಕಾರ ಸ್ಥಾಪನೆಯ ಸೆಣಸಾಟದ 
ಕೇಂದ್ರವಾಗಿತ್ತು.ಇದಕ್ಕೆ ಪುರಾವೆಯಾಗಿ ತೆರಕಣಾಂಬಿ, ಉಮ್ಮತ್ತೂರು, ನೀಲಗಿರಿ, 
ಗುಂಡ್ಲುಪೇಟೆ, ನಂಜನಗೂಡು, ಹೆಗ್ಗಡದೇವನಕೋಟೆ, ಹುಣಸೂರು, ಮೈಸೂರು 
ಮೊದಲಾದ ಪ್ರದೇಶಗಳ ಶಾಸನಗಳಲ್ಲಿ ವಿವಿಧ ರೀತಿಯ ಉಲ್ಲೇಖಗಳಿವೆ.” ಹೊಯ್ಸಳ 
ದೊರೆಗಳಾದ ಎರಡನೆಯ ಬಲ್ಲಾಳ (1173-1220) ಎರಡನೆಯ ನರಸಿಂಹ (1220-1235), 
ಮೂರನೆಯ ನರಸಿಂಹ (1256-1291) ಮತ್ತು ಮೂರನೆಯ ಬಲ್ಲಾಳ (1292-1342) 
ಚೋಳ ಅರಸನಾದ ಮೂರನೆಯ ಕುಲೋತ್ತುಂಗ (1190-1206) ಮೊದಲಾದವರ 
ಹೆಸರುಗಳು ಅನೇಕ ಶಾಸನಗಳಲ್ಲಿ ಕಂಡುಬರುತ್ತವೆ. ಮೂರನೆಯ ಕುಲೋತ್ತುಂಗನು 
ಆಳುತ್ತಿದ್ದ ವೇಳೆಯಲ್ಲಿ ಚೋಳರು ತಮ್ಮ ಅಧಿಕಾರವನ್ನು ಈ ಪ್ರದೇಶದಲ್ಲಿ ಪುನಃ ಸ್ಥಾಪಿಸಲು 
ಪ್ರಯತ್ನಿಸುತ್ತಿದ್ದರು. ಆದುದರಿಂದ ಹೊಯ್ಸಳ ಮತ್ತು ಚೋಳರಿಗೆ ನಿರಂತರವಾಗಿ ಅನೇಕ 
ಸಮರಗಳು ನಡೆದವು. ಅಂತಹವುಗಳಲ್ಲಿ ಕಣಿಯಲ ಕದನವೂ ಒಂದು.” ಅಂತೆಯೇ ಈ 
ಭಾಗದಲ್ಲಿ ಲಭ್ಯವಾಗಿರುವ ತಮಿಳು ಶಾಸನಗಳು ಚೋಳರ ಆಡಳಿತದ ಪ್ರಭಾವ ಹಾಗೂ 
ತಮಿಳುನಾಡಿನ ಕಣ್ಣಾನೂರಿನಿಂದ (ತಮಿಳುದೇಶದ  ಹೊಯ್ದಳರ ಆಳ್ವಿಕೆಗೊಳಪಟ್ಟಿದ 
ಪ್ರದೇಶಗಳ ರಾಜಧಾನಿ) ಆಳ್ವಿಕೆ ನಡೆಸುತ್ತಿದ್ದ ಹೊಯ್ದಳರಸ ಸೋಮೇಶ್ವರನ ಆಡಳಿತ 


pe) 


ವಿಚಾರಗಳನ್ನು ಪ್ರಸ್ತಾಪಿಸುವುದರಿಂದ ಕಾವೇರಿ ಕಪಿಲಾ ನದಿಗಳನ್ನೊಳಗೊಂಡ ದಕ್ಷಿಣ 


69 


ಕರ್ನಾಟಕವು ಚೋಳ ಮತ್ತು ಹೊಯ್ಸಳರ ಪ್ರಭಾವಕ್ಕೆ ಒಳಪಟ್ಟಿತ್ತೆಂದು ಮತ್ತವಲ್ಲ ಪರಸ್ಪರ 
ಕದಟಕ್ಕೂ ಅಖಾಡವಾಗಿತ್ತೆಂದು ಅಭಿಪ್ರಾಯಪಡಬಹುದು." 

ತಂಜಾವೂರಿನ ಚೋಳರ ನಂತರ ದ್ವಾರಸಮುದ್ರದ ಹೊಯ್ದಳರು ಕ್ರಿ.ಶ.1117ರ 
ವೇಳೆಗೆ ತಮ್ಮ ಅಧಿಕಾರವನ್ನು ಸ್ಥಾಪಿಸಿದರು. ಹೊಯ್ಸಳ ವಿಷ್ಣುವರ್ಧನನು ಗಂಗವಾಡಿಯಿಂದ 
ಚೋಳರನ್ನು ಹೊರದೂಡಿ ತನ್ನ ಆಳ್ವಿಕೆಯನ್ನು ಕಾವೇರಿ ನದಿಯ ದಡದಿಂದ ಕಂಚಿಯ 
ಭಾಗದವರೆಗೆ ವಿಸ್ತರಿಸಿದುದು ಆತನ ಮಹಾ ಸಾಧನೆಗಳಲ್ಲೊಂದು. ಆತನ ದಿಗ್ವಿಜಯಗಳಿಗೆ 
ಕಾರಣರಾದವರು ಹಲವು ನಿಷ್ಠ ದಂಡನಾಯಕರು. ಮಹಾಮಾತ್ರ ಕುಲದ ಪುಣಿಸಮಯ್ಯ 
ಅವರಲ್ಲೊಬ್ಬ; ಈತ ವಿಷ್ಣುವರ್ಧನನ ಸೇನಾಧಿಪತಿ ಹಾಗೂ ಸೆಂಧಿವಿಗ್ರಹಿಯಾಗಿದ್ದ. ಈತನ 
ವಂಶಾವಳಿಯು ಚಾಮರಾಜನಗರ ಪಟ್ಟಣದ ಶಾಸನದಲ್ಲಿ (ಚಾನ-3) ಕಂಡುಬರುತ್ತದೆ." 
ಈತನ ಶೌರ್ಯದಿಂದಾಗಿ ತೊದವರು (ತೊಂಡರು) ಹೆದರಿದರು; ಕೊಂಗರು 
ತಲೆಮರೆಸಿಕೊಂಡರು; ಪೊಲುವರು ಹತರಾದರು; ಮಲೆಯಾಳರು ಮಡಿದರು ಹಾಗೂ 
ನೀಲಾದ್ರಿ ವಶವಾಯಿತು.ಈತ ಕೇರಳಾಧಿಪತಿಯಾದನ್ನಲ್ಲದೆ, ತನ್ನ ಸ್ರಾಮಿಭಕ್ತಿಯ 
ದ್ಯೋತಕವಾಗಿ ಈತ ತನ್ನ ಮಗನಿಗೆ ಅರಸನ ಹೆಸರನ್ನಿಟ್ಟಂತೆ ತೋರುತ್ತದೆ.ಪುಣಿಸನ 
ತಾತನಾದ ಪುಣಿಸಮಯ್ಯ " ಶಾಸನವಾಚಕ ಚಕ್ರವರ್ತಿ' ಎಂದು ಖ್ಯಾತನಾಗಿದ್ದ. 
ಚಾಮರಾಜನಗರದಲ್ಲಿರುವ ಪಾರ್ಶ್ರನಾಥ ಬಸದಿಯನ್ನು ಇಮ್ಮಡಿ ಪುಣಿಸಮಯ್ಯನು 
ಕಟ್ಟಿಸಿದನು. ಈತನ ಗುರು ದ್ರವಿಡಾನ್ರ್ವಯದ ಅಜಿತಮುನಿಪ. ಈ ಶಾಸನದಿಂದ ಹೊಯ್ಸಳರು 
ನೆರೆಯ ತಮಿಳುನಾಡಿನ ಚೋಳರ ವಿರುದ್ದ ನಿರ್ಣಾಯಕ ವಿಜಯವನ್ನು ಸಾಧಿಸಲು ಗಂಗರಾಜ 
ಹಾಗೂ ಇನ್ನಿತರ ಮಹಾದಂಡನಾಯಕರ ಪಾತ್ರ ವಿಶೇಷವಾಗಿ ಪುಣಿಸಮಯ್ಯನ ಪಾತ್ರ 
ಅಮೋಘವಾದುದೆಂಬುದು ಗೋಚಾರವಾಗುತ್ತದೆ ಮಾತ್ರವಲ್ಲದೆ ತಮಿಳುನಾಡು ಹಾಗೂ 
ಕೇರಳ ರಾಜ್ಯಗಳ ಪ್ರದೇಶಗಳೂ ಸಹ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರ್ಪಡೆಗೊಂಡವೆಂಬುದು 
ತಿಳಿದುಬರುತ್ತದೆ. 

ಕ್ರಿ.ಶ. 1120ರಲ್ಲಿ ವಿಷ್ಣುವರ್ಧನನು ದುರ್ಗಿಯಾರ್‌ ಅಗ್ರಹಾರಕ್ಕೆ ಬಂದು ಇಲ್ಲಿನ 


ನರಸಿಂಹ ದೇವರನ್ನು ದರ್ಶನ ಮಾಡಿ ಭೂದಾನ ನೀಡಿರುವುದು ಯಳಂ.109ನೇ ಶಾಸನದಿಂದ 


70 


ತಿಳಿದು ಬರುತ್ತದೆ." ಕ್ರಿ.ಶ. 1116ರಲ್ಲಿ ತಲಕಾಡನ್ನು ಗೆದ್ದು ಚೋಳರನ್ನು ಹೊಡೆದೋಡಿಸಿದ 
ಸ್ಮರಣಾರ್ಥ ಕ್ರಿ.ಶ.1117ರಲ್ಲಿ ತಲಕಾಡಿನಲ್ಲಿ ಕೀರ್ತಿನಾರಾಯಣನನ್ನು ಪ್ರತಿಷ್ಟಾಪಿಸಿದ್ದನು. 
ಅಲ್ಲಿಂದ ಮುಂದೆ ಯಳಂದೂರು, ಕೊಳ್ಳೇಗಾಲ, ಚಾಮರಾಜನಗರ, ಗುಂಡ್ಲುಪೇಟೆ ಮುಂತಾದ 
ಈ ಭಾಗದ ಎಲ್ಲಾ ಪ್ರದೇಶಗಳು ಹೊಯ್ದಳರ ವಶದಲ್ಲಿದ್ದವು. 

ಹೊಯ್ಸಳರ ಕಾಲಕ್ಕೆ ಸಂಬಂಧಿಸಿದಂತೆ ಕ್ರಿ.ಶ. 1162-63ರ ಶಾಸನವು ನಾಟ್ಟುಗಾವುಂಡ 
ಗಂಗಾದಿರಾಜನ್‌ ಕುಂದು ನಾಡಳ್ವನು ಹೊಸ ಜನವಸತಿಯ ಗ್ರಾಮವೊಂದನ್ನು ನಿರ್ಮಾಣ 
ಮಾಡಿರುವುದನ್ನು ಉಲ್ಲೇಖಿಸುತ್ತದೆ. 1167ರಲ್ಲಿ ಹಟ್ಟಲೂರಿನ ಕೇಶವ ದೇವರಿಗೆ 
ಮಯಮಲ್ಲಿದೇವ ಮತ್ತು ಇತರರು ತಿಬ್ಬಹಳ್ಳಿ ಗ್ರಾಮವನ್ನು ದಾನವಿತ್ತ ಸಂಗತಿ ಹರಳಕೋಟೆ 
ಶಾಸನದಲ್ಲಿ (ಚಾನ 222) ನಿರೂಪಿತವಾಗಿದೆ" ದೇಗುಲವನ್ನು ' ವಿಷ್ಣುಗೃಹವೆಂದು 
ಶಾಸನದಲ್ಲಿ ಕರೆದಿದೆ; ಇದನ್ನು ಕಟ್ಟಿಸಿದವರು ಮಲ್ಲಿದೇವ ಮಾರಾಯ ಮತ್ತು ಇತರರು. 
ಕ್ರಿ.ಶ.1169ರ ತೆಳನೂರು ಶಾಸನದಲ್ಲಿ (ಚಾನ 122) ಹೊಯ್ಸಳ ದೊರೆ ಒಂದನೆಯ 
ನರಸಿಂಹನನ್ನು ಜಗದೇಕಮಲ್ಲ ನರಸಿಂಹ ಹೊಯ್ಸಳದೇವನೆಂದು ಕರೆದಿದೆ.* ಕ್ರಿ.ಶ. 1171ರ 
ಬೆಳಚಲವಾಡಿಯ ಶಾಸನವು ಮತ್ತೊಬ್ಬ ಮಹಾಪ್ರಧಾನ ಸರ್ವಾಧಿಕಾರಿ ಹೆಗ್ಗಡೆಕಲ್ಲಯ್ಯನ 
ಹೆಸರನ್ನು ಸೂಚಿಸುತ್ತದೆ. ಕ್ರಿ.ಶ. 1173ರ ಕುಲಗಾಣ ಶಾಸನದಲ್ಲಿ (ಚಾನ 343) ಅಲ್ಲಿ 
ಬಸದಿಗೆ ಇಡೈನಾಡಿನ ಅರವತ್ತು ಪ್ರಭುಗಾಮುಂಡರು ದತ್ತಿಬಿಟ್ಟ ವಿಷಯವಿದೆ.” 
ಶ್ರೀಪಾದಿರಾಜದೇವ ಅಥವಾ ಶ್ರೀ ವಾದಿರಾಜದೇವ ಈ ದತ್ತಿಯನ್ನು ಸ್ವೀಕರಿಸಿದ ವ್ಯಕ್ತಿ. 
ಆಳುತ್ತಿದ್ದ ಹೊಯ್ಸಳ ದೊರೆ ಇಮ್ಮಡಿ ಬಲ್ಲಾಳ. ಹೊಯ್ದಳ ಸೋಮೇಶ್ವರನ ಆಳ್ವಿಕೆಗೆ 
ಸೇರಿದ ಎಡೂರು ಶಾಸನದ (ಚಾನ 128) ಕಾಲ ಕ್ರಿಶ. 1247. ಪ್ರಸ್ತುತ ಶಾಸನವು 
ಮಹಾಪ್ರಧಾನ ಪೆರುಮಾಳು ದಣ್ಣಾಯಕನನ್ನು ಉಲ್ಲೇಖಿಸುತ್ತದೆ.ಈತ ಸೋಮೇಶ್ವರನ 
ತರುವಾಯ ಮುಮ್ಮಡಿ ಬಲ್ಲಾಳನ ಕಾಲದಲ್ಲಿಯೂ ಅಧಿಕಾರಿಯಾಗಿದ್ದನೆಂದು 
ತಿಳಿದುಬರುತ್ತದೆ.” ಆದ್ದರಿಂದ ಈತ ಚಿಕ್ಕವಯಸ್ಸಿನಲ್ಲಿಯೇ ಅಧಿಕಾರಕ್ಕೇರಿದ್ದನೆಂದು 
ಊಹಿಸಬಹುದು. ಮುಮ್ಮಡಿ ನರಸಿಂಹನ ಕಾಲದಕ್ರಿ.ಶ. 1273ರ ಕಟ್ಟವಾಡಿ ಶಾಸನದಿಂದ 


(ಚಾನ 310) ಹದಿನಾಡು ಪ್ರಾಂತ್ಯವು ಕುಮಾರನಾಡು, ಹಿರಿಯನಾಡು ಹಾಗೂ ತೊರೆನಾಡು 


71 


ಎಂಬ ಮೂರು ಉಪನಾಡುಗಳಿಂದ ಕೂಡಿತ್ತೆಂದು ತಿಳಿದುಬರುತ್ತದೆ. ಹಳೇ ಆಲೂರು 
ಶಾಸನದ (ಚಾನ 195) ಕಾಲ ಕ್ರಿ.ಶ. 1278; ಆಳರಸ ಹೊಯ್ಸಳ ಮುಮ್ಮಡಿ ನರಸಿಂಹ.ಈ 
ಕಾಲದಲ್ಲಿ ಆಲೂರು ತೆಂಕಣ ಐಯಾವಳೆ ಎಂದು ಖ್ಯಾತವಾಗಿತ್ತು. ಈ ಊರಿನ ವೇಳರು, 
ಕೋವರು, ಕುಣಿಂದರು, ನಲ್ಲೊಡೆಯರು ಮುಂತಾದ ವಿವಿಧ ವರ್ತಕ ಸಮುದಾಯದವರು 
ಸೇರಿ ಚಂದ್ರನಾಥ ಬಸದಿಯ ಜೀರ್ಣೋದ್ದಾರ ಮಾಡಿ, ಆ ಬಸದಿಯಲ್ಲಿ ಪೂಜಾದಿ ಸೇವೆ 
ನಡೆಯಲೆಂದು ಭೂಮಿಕಾಣಿ ಹಾಗೂ ಮನೆಯನ್ನು ನೀಡಿದರು. ಆದರೆ ಈಗ ಬಸದಿ ಇಲ್ಲ. 
ಪ್ರಸ್ತುತ ಶಾಸನವು ಸುವರ್ಣಾವತಿ ನದಿ ತೀರದ ಮಂಟಪದ ಕಲ್ಲಿನ ಮೇಲಿದೆ. ಕ್ರಿ.ಶ. 
1294ರ ಮುಮ್ಮಡಿ ವೀರ ಬಲ್ಲಾಳನ ಹೊಮ್ಮ ಶಾಸನವು (ಚಾನ 149) ತೊರೆನಾಡು, 
ತಗಡೂರು ಹಾಗೂ ಮೂಗೂರು ಕುಮಾರನಾಡಿನ ಭಾಗಗಳೆಂದು ತಿಳಿಸುತ್ತದೆ." 
ಅಂಚವಾಡಿಯ ಶಾಸನವು (ಚಾನ 253) ಹಿರಿಯ ನಾಡಲ್ಲದೆ ಕೈಯರನಾಡು ಮತ್ತು 
ಪಕಳೀನಾಡು ಎಂಬ ಎರಡು ನಾಡುಗಳನ್ನು ಹೆಸರಿಸುತ್ತದೆ.” ಇದರ ಕಾಲ ಕ್ರಿ.ಶ. 1273-74; 
ಆಳುತ್ತಿದ್ದ ದೊರೆ ಮುಮ್ಮಡಿ ನರಸಿಂಹ. 

ಮೂರನೇ ಬಲ್ಲಾಳನ ಕ್ರಿ.ಶ. 1301ರ ಮಾಂಬಳ್ಳಿಯ ಶಾಸನದಲ್ಲಿ ಮಾಂಬಳ್ಳಿಯ ಶ್ರೀ 
ವೈದ್ಯನಾಥೇಶ್ವರ ದೇವಾಲಯದ ಶ್ರೀಕಾರ್ಯಕಾಗಿ ನಾನಾದೇಶಿಗಳು ನೀಡಿದ ದತ್ತಿಯ ಬಗ್ಗೆ 
ತಿಳಿದುಬರುತ್ತದೆ.” ಕೊತ್ತಲವಾಡಿ ಶಾಸನದಿಂದ (ಚಾನ 309) ಮಾಧವ ದಣ್ಣಾನಾಯಕನು 
ತೆರಕಣಾಂಬಿ ವರದರಾಜ ಅಲ್ಲಾಳನಾಥ ದೇವರನ್ನು ಪ್ರತಿಷ್ಠಾಪಿಸಿ, ದೇವರಿಗೆ ದತ್ತಿ ನೀಡಿದ 
ವಿಷಯ ತಿಳಿದುಬರುತ್ತದೆ.” ಈ ಸಂದರ್ಭದಲ್ಲಿ ಆತನ ಮಗ ಕೇತಯ ದಣ್ಣಾಯಕನೂ 


ಜೊತೆಯಲ್ಲಿದ್ದ. ದಾನಿಯು ತೆರಕಣಾಂಬಿ ನೆಲೆವೀಡಿನಿಂದ ಶಪದಿನಾಲ್ಲು 


ಿ ನಾಡನ್ನು 


ಪಾಲಿಸುತ್ತಿದ್ದ.ಪ್ರಸ್ತುತ ಶಾಸನವು ಕೊತ್ತಲವಾಡಿ ಗ್ರಾಮಕ್ಕೆ ಸೇರಿದುದಾಗಿದೆ. ಈ ಶಾಸನದ 


ಕ್ರೆ.ಶ.1311ರ ಬೆಟ್ಟಹಳ್ಳಿ ಯ ಶಾಸನದಲ್ಲಿ ಮಹಾಪಧಾನ ದಣ್ಣಾಯಕನ 
) [ee Ks, ಣ 
ಉಲ್ಲೇಖವಿದೆ.ಮುಮ್ಮಡಿ ಬಲ್ಲಾಳನ ಕಾಲದ ತಮಿಳು ಶಾಸನವು (ಚಾನ 62)ಸ್ನಳದ 


ದೇವಾಲಯದ ಶ್ರೀ ವೆ 


ಷ್ಟವರು ಭಾರದ್ವಾಜಗೋತ್ರದ ವಾಳ್ಕೆಯಮ್ಮುಗಿಯಾರಂಡುತ್ತಗೈ 


72 


ಅಳಗಿಯಾನ್‌ ಎಂಬಾತನಿಗೆ ಗ್ರಾಮವೊಂದನ್ನು ದಾನವಿತ್ತ ವಿಷಯವನ್ನು ತಿಳಿಸುತ್ತದೆ. ಆದರೆ 
ದೇವಾಲಯದ ಹೆಸರಿಲ್ಲ. ಶಾಸನವು ಲಕ್ಷ್ಮೀಕಾಂತ ದೇಗುಲದ ತಳಪಾಯದ ಕಲ್ಲಿನ ಮೇಲೆ 
ಇರುವುದರಿಂದ ಶಾಸನೋಕ್ತ ವೈಷ್ಣವರು ಈ ದೇವಾಲಯದ ಧರ್ಮದರ್ಶಿ ಗಳಾಗಿದ್ದಿರಬೇಕು. 
ದಾನ ಪಡೆದಾತ ಮಹಾಮಂಟಪವೊಂದನ್ನು ಕಟ್ಟಿಸಿದ್ದನು. 

ಮಾಧವದಣ್ಣಾಯಕನು ಜನ್ಮಸ್ಥಳ ಈಗಿನ ಹರದನಹಳ್ಳಿ. ಈ ಗ್ರಾಮದಲ್ಲಿನ 
ಅಣಿಲೇಶ್ವರ ದೇವಾಲಯವನ್ನು ಮಣಿಯದ ಪುರುಸಗೌಡನ ಮಗನಾದ ಮಾರಗೌಡನು ಕ್ರಿ.ಶ. 
1316 ರಲ್ಲಿ ಕಟ್ಟಿಸಿದನೆಂದು ಅಲ್ಲಿನ ಶಾಸನವೊಂದು (ಚಾನ 263) ತಿಳಿಸುತ್ತದೆ. ಈತ 
ಮಾಧವಣ್ಣಾಯಕನ ಕೈಕೆಳಗೆ ಅಧಿಕಾರಿಯಾಗಿದ್ದ ಮತ್ತು ತನ್ನ ಮರಣ ಕಾಲದಲ್ಲಿಯೂ ಈತ 
ದಾನವಿತ್ತುದು (ಸಾವ ಹೊತ್ತಿನಲ್ಲಿ ಕೊಟ್ಟ ಶಿಲಾಶಾಸನ) ಇವನ ದಾನಶೀಲ ಗುಣವನ್ನು 
ಮನದಟ್ಟು ಮಾಡಿಕೊಡುತ್ತದೆ. ಕ್ರಿ.ಶ. 1340ರಲ್ಲಿ ನಾಲ್ಕನೆಯ ಬಲ್ಲಾಳನು ಆಳುತ್ತಿದ್ದಾಗ, 
ಹರದನಹಳ್ಳಿಯ ಅಣಿಲೇಶ್ವರ ದೇವಾಲಯಕ್ಕೆ ಕಂಬಗಳನ್ನು ಬೇರೆ ಬೇರೆ ಗೌಡರುಗಳು 
ಮಾಡಿಸಿಕೊಟ್ಟ ಸಂಗತಿ ಹರದನಹಳ್ಳಿಯ ನಾಲ್ಕು ಶಾಸನಗಳಲ್ಲಿ (ಚಾನ 275 ರಿಂದ 278ರಲ್ಲಿ) 
ನಿರೂಪಿತವಾಗಿದೆ.” ಅಣಿಲೇಶ್ವರ ದೇವಾಲಯಕ್ಕೆ ಈಗ ದಿವ್ಯಲಿಂಗೇಶ್ವ್ರರ ದೇವಾಲಯವೆಂಬ 
ಹೆಸರು ಬಂದಿದೆ ಎಂಬುದಿಲ್ಲಿ ಗಮನಾರ್ಹ. ಕ್ರಿ.ಶ. 1340ರ ಮೂರನೇ ವೀರಬಲ್ಲಾಳನ 
ಹರದನಹಳ್ಳಿ ಶಾಸನದಲ್ಲಿ ಎಣ್ಣೆನಾಡಿನಲ್ಲಿ ಅಣಿಲೇಶ್ವರ ದೇವರ ರಂಗಮಂಟಪದ 
ಕಂಬವೊಂದನ್ನು ಮಾಳೆಗೌಡನ ಮಗ ಮಾಚಿಗೌಡನು ಮಾಡಿಸಿದ ವಿವರವಿದೆ. ಮಾಧವ 
ದಣ್ಣಾಯಕನು ತೆರಕಣಾಂಬೆಯ ಗೋಪೀನಾಥ ದೇವರಿಗೆ ಕಿಲಗೆರೆ ಮತ್ತು ಬೆಲಕುಪೆ 
ಗ್ರಾಮಗಳನ್ನು ದಾನವಿತ್ತನೆಂದು ಕಿಲಗೆರೆ ಶಾಸನವು (ಚಾನ 306) ತಿಳಿಸುತ್ತದೆ. ಈತನ 
ಬಿರುದುಗಳಲ್ಲಿ " ಕೊಂಗಮಾರಿ', ಹೊಯ್ಸಳ ರಾಜ್ಯ ಲಕ್ಸ್ಮೀರಕ್ಷಾಪ್ರಾಕಾರ, 
ಏಕಾದಶೀವ್ರತನಿರತ' ಮುಂತಾದವು ಗಮನಾರ್ಹ. 

ಹೊಯ್ಸಳರ ನಂತರ ದಕ್ಟಿಣ ಭಾರತದ ಇತಿಹಾಸದಲ್ಲಿ ವಿಜಯನಗರದ ಉದಯವು 
ಒಂದು ಐತಿಹಾಸಿಕ ಅಗತ್ಯವಾಯಿತು. ಹರಿಹರ ಹಾಗೂ ಬುಕ್ಕರ ಶೌರ್ಯ ಸಾಹಸಗಳಿಂದ 


ಹುಟ್ಟಿದ ಈ ಸಾಮ್ರಾಜ್ಯವು ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿಗಳ ಬೇರುಗಳಿಗೆ 


73 


ನೀರುಣಿಸಿ ಪುನರುತ್ನಾನಕ್ಕೆ ಕಾರಣವಾಯಿತು. ವಿಜಯನಗರದ ಅರಸರ 123 ಶಾಸನಗಳು 
ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಣಸಿಗುತ್ತವೆ. ಸಂಖ್ಯಾದೃಷ್ಟಿಯಿಂದಲೂ ವಿಜಯನಗರದ 
ಶಾಸನಗಳಿಗೆ ಹೊಯ್ಸಳರ ನಂತರದ ಸ್ಥಾನ ಸಲ್ಲುತ್ತದೆ. 

ಒಂದನೆಯ ಬುಕ್ಕನ ಆಳ್ವಿಕೆಯನ್ನು ಉಲ್ಲೇಖಿಸುವ ಮಲದೇವನ ಹಳ್ಳಿ ಶಾಸನವು 
(ಚಾನ 227) ಪ್ರಾಕೃತಿಕ ವಿಕೋಪದ ದುರ್ದೈವದಿಂದ ತುಂಡಾಗಿದ್ದು, ವಿವರಗಳೆಲ್ಲ 
ನಷ್ಟವಾಗಿವೆ.*" ಅದರಲ್ಲಿ ಕೊಟ್ಟಿರುವ ತೇದಿವಿವರಗಳೂ ಸರಿಯಾಗಿಲ್ಲ. ಹರಳುಕೋಟೆಯ 
ಶಾಸನವು (ಚಾನ 221) ಚಿಕ್ಕಕಂಪಣ್ಣ ವೊಡೆಯನನ್ನು ಉಲ್ಲೇಖಿಸುತ್ತದೆ.” ಇದರ ಕಾಲ 
14ನೆಯ ಶತಮಾನವೆಂದು ಭಾವಿಸಬಹುದುಕ್ರಿ.ಶ. 1363 ಮತ್ತು 1368ರ ಹರದನಹಳ್ಳಿಯ 
ಎರಡು ಶಾಸನಗಳು (ಕ್ರಮವಾಗಿ ಚಾನ 264 ಮತ್ತು 260) ಬುಕ್ಕನ ಕಾಲಕ್ಕೆ ಸೇರಿದ್ದು 
ಮಹಾಪ್ರಧಾನ ಬಸವಯ್ಯ ದಣ್ಣಾಯಕನನ್ನು ಉಲ್ಲೇಖಿಸುತ್ತದೆ." ಈ ಅಧಿಕಾರಿಯ 
ಬಲದಕಯ್ಯ ಭಂಡಾರ' ಎನಿಸಿದ ಗಣಪತಿ ಎಂಬಾತ ವಿಷ್ಣುವರ್ಧನ ಪ್ರತಾಪ ಹೊಯ್ಸಳ 
ಭುಜಬಳದೇಶದೊಳಗೆ ಕಾವೇರಿಯ ದಕ್ಷಿಣ ಭಾಗದ' ಪ್ರದೇಶವನ್ನು ಪಾಲಿಸುತ್ತಿದ್ದನೆಂಬುದು 
ಕಂಡುಬರುತ್ತದೆ. 

ಕ್ರಿ.ಶ. 1380ರ ಇಮ್ಮಡಿ ಹರಿಹರನ ಆಳ್ವಿಕೆಯ ಕಾಲದ, ಹೊಮ್ಮ ಶಾಸನವು (ಚಾನ 
148) ಅರಸನು ಸಂಗಮ ಮತ್ತು ಕಾಮಾಯಿಯ ಮೊಮ್ಮಗನೆಂದು ತಿಳಿಸುತ್ತದೆ." ಈ 
ಕಾಲದಲ್ಲಿ ಬಲ್ಲಪ್ಪ ಎಂಬ ಸ್ಪಳೀಯ ಅರಸ ಹದಿನಾಡನ್ನು ಆಳುತ್ತಿದ್ದ. ಕ್ರಿ.ಶ. 1397ರ 
ಹರದನಹಳಿ ಶಾಸನವು (ಚಾನ 261) ಹೊಯ್ದಳ ದೇಶವನ್ನು ಪಾಲಿಸುತ್ತಿದ್ದ ಆಚಣ್ಣ 
ವೊಡೆಯನ್ನು ಉಲ್ಲೇಖಿಸುತ್ತದೆ." ಆತ ಮಗಪ್ಪದಣ್ಣಾಯಕರ ಬಲದಕಯ್ಯ 
ಭಂಡಾರವಾಗಿದ್ದ.ಇದರಿಂದ ವೇದ್ಯವಾಗುವುದೇನೆಂದರೆ ಮೂರು ದಶಕಗಳ ಅವಧಿಯಲ್ಲಿ ಈ 
ಪ್ರದೇಶದಲ್ಲಿನ ಆಡಳಿತಗಾರರು ಬೇರೆ ಬೇರೆಯಾಗಿದ್ದುದನ್ನು ಗಮನಿಸಬಹುದು. 

ಉಮ್ಮತ್ತೂರು ಅರಸರು ದಕ್ಷಿಣ ಕರ್ನಾಟಕದ ಒಂದು ಪ್ರಮುಖ 
ರಾಜಮನೆತನವೆನ್ನಬಹುದು. ಹೊಯ್ಸಳರ ಕಾಲಕ್ಕಾಗಲೇ ತಮ್ಮ ಅಸ್ತಿತ್ವವನ್ನು ಪಡೆದುಕೊಂಡು, 


ಅವರ ಪ್ರಮುಖ ಸಾಮಂತ ಅರಸರಾಗಿದ್ದ ಉಮ್ಮತ್ತೂರು ಅರಸರು ವಿಜಯನಗರದರಸರ 


74 


ಸಮಕಾಲೀನ ರಾಜಕೀಯ ಶಕ್ತಿಯಾಗಿದ್ದರು. 14ನೇ ಶತಮಾನದ ಆರಂಭದ ವೇಳೆಗೆ 
ಹೊಯ್ಸಳರು ತಮ್ಮ ಪರಮಾಧಿಕಾರವನ್ನು ಕಳೆದುಕೊಂಡಾಗ, ಉತ್ತರ ಕರ್ನಾಟಕದಲ್ಲಿ 
ವಿಜಯನಗರ ಅರಸರು ರಾಜಕೀಯವಾಗಿ ಬಲಾಢ್ಯರಾದಂತೆ, ದಕ್ಷಿಣ ಕರ್ನಾಟಕದ 
ವಿಶೇಷವಾಗಿ ಕಾವೇರಿ ಕಪಿಲಾ ಜಲಾನಯನ ಪ್ರದೇಶದಲ್ಲಿ ಸ್ವತಂತ್ರ ರಾಜ್ಯವಾಗಿ ತಲೆ 
ಎತ್ತಿದರು. ಕೃಷ್ಣದೇವರಾಯನಂತಹ ಬಲಾಡ್ಯ ಚಕ್ರವರ್ತಿಗೇ ಸವಾಲೆಸೆದ ಈ ಮನೆತನದ 


ಪ್ರಭುಗಳು ಮೈಸೂರು, ಮಂಡ್ಯ, ಚಾಮರಾಜನಗರ,ನೀಲಗಿರಿರಾಜ್ಯ, ತೆರಕಣಾಂಬಿರಾಜ್ಯ, 


(@ 


€ರಂಗಪಟ್ಟಣ, ಶಿವನಸಮುದ್ರ, ನಾಗಮಂಗಲ ಪ್ರದೇಶಗಳಲ್ಲಿ ಆಳುತ್ತಿದ್ದರೆಂಬುದಾಗಿ 
ಚಾಮರಾಜನಗರ ಜಿಲ್ಲೆಯ ಶಾಸನಾಧಾರಗಳಿಂದ ತಿಳಿದುಬರುತ್ತದೆ. ಉದಾಹರಣೆಗೆ: 
ಚಾಮರಾಜನಗರ ಗಣಗನೂರಿನಲ್ಲಿರುವ ಕ್ರಿ.ಶ. 1387ನೆಯ ವರ್ಷದ ಶಾಸನದಲ್ಲಿ 
ಉಮ್ಮತ್ತೂರು ಅರಸ ಮನ್ಮಹಾಮಂಡಲೇಶ್ವರ ಶ್ರೀ ವೀರಹರಿಯಪ್ಪ ಒಡೆಯರ ಕುಮಾರ 
ಮುದ್ದಣ್ಣವೊಡೆಯರು ಭೋಗನಾಥ ದೇವರಿಗೆ ನೀಡಿದ ಭೂದಾನವನ್ನು ವಿವರಿಸಲಾಗಿದೆ. 
ಕ್ರಿ.ಶ.1704ರ ಗುಂಡ್ಲುಪೇಟೆ ಪಟ್ಟಣದ ತಾಮ್ರಶಾಸನವು ಉಮ್ಮತ್ತೂರು ಪ್ರಭುಗಳ 
ರಾಜಕೀಯ ಇತಿಹಾಸದ ಅತ್ಯಂತ ಆಸಕ್ತಿದಾಯಕ ವಿಷಯವನ್ನು ಹೊರಗೆಡಹುತ್ತದೆ. ಆ 
ಶಾಸನದಲ್ಲಿ  ಚೋಳರಾಯ ಸ್ವಪಾನಾಚಾರ್ಯನೆಂಬ ಬಿರುದು ಉಲ್ಲೇಖಗೊಂಡಿದೆ." 
ಚೋಳರಾಯಸ್ತಪಾನಾಚಾರ್ಯ ಎಂಬ ಪದವು ಹೊಯ್ಸಳ ಪ್ರಭುಗಳಿಗೆ 
ಅನ್ವಯವಾಗುವುದರಿಂದ ಪ್ರಾಯಶಃ 17ನೇ ಶತಮಾನದ ಪೂರ್ವಾರ್ಧ ಕಾಲದವರೆಗೂ 
ತೆರಕಣಾಂಬಿ ಅಧಿಕಾರವನ್ನು ಕಳೆದುಕೊಂಡರೂ ವಿಜಯಪುರ ಅಥವಾ ಇಂದಿನ 
ಗುಂಡ್ಲುಪೇಟೆಯನ್ನೊಳಗೊಂಡ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ತಮ್ಮ ಅಧಿಪತ್ಯ 
ಹೊಂದಿದ್ದರೆಂಬುದಾಗಿ ಅಭಿಪ್ರಾಯಪಡಬಹುದು.ಒಟ್ಟಿನಲ್ಲಿ ಉಮ್ಮತ್ತೂರು ಅರಸರು 
ರಾಜಕೀಯ ಏಳುಬೀಳುಗಳ ನಡುವೆಯೂ ಹೊಯ್ಸಳರ ಸಾಮಂತರಾಗಿ ವಿಜಯನಗರದರಸರ 
ಸಮಕಾಲೀನರಾಗಿ ದಕ್ಷಿಣ ಕರ್ನಾಟಕದ ಒಂದು ಪ್ರಮುಖ ರಾಜಕೀಯ 
ಶಕ್ತಿಯಾಗಿದ್ದರೆಂಬುದನ್ನು ಚಾಮರಾಜನಗರ ಜಿಲ್ಲೆಯ ಶಾಸನಗಳ ಸಾಕ್ಸ್ಯಾಧಾರಗಳ ಮೂಲಕ 


ಕಂಡುಕೊಳ್ಳಬಹುದು. 


75 


ಚಾಮರಾಜನಗರ ಜಿಲ್ಲೆಯ ಶಾಸನೋಕ್ತ ಆಡಳಿತ ಘಟಕಗಳು ಹಲವು ವಿಧಗಳಲ್ಲಿ 
ಕಂಡುಬರುತ್ತವೆ.ಇವು ಮಂಡಳ, ಮಂಗಲ, ಸೀಮೆ, ನಾಡು, ನಾಟು, ಸ್ಥಳ, ಏಳಿತ, ರಾಜ್ಯ 
ಮುಂತಾದ ಹೆಸರುಗಳಲ್ಲಿ ಉಲ್ಲೇಖಗೊಂಡಿವೆ. ಅವುಗಳಲ್ಲಿ ಕೆಲವು ಉದಾಹರಣೆಗೆ: 
ತೆರಕಣಾಂಬಿ ರಾಜ್ಯ, ಮಾರನಾಡು, ಕಾರೆನಾಡು,, ಉಡುವಂಕನಾಡು, ಕೈಯಾರನಾಡು, 
ಕಪಳಿನಾಡು, ಹಿರಿಯ ನಾಡು ಅಥವಾ ಪೆರಿಯನಾಡು, ಅಣ್ಣಿನಾಡು, ಎಣ್ಣೇನಾಡು, 
ಗಂಗೈಕೊಂಡಚೋಳವನನಾಡು, ಹೊಸನಾಡು, ಉಮ್ಮತ್ತೂರು ನಾಡು, ತಾಯೂರನಾಡು, 
ಎಡೆನಾಡಿಪ್ಪತ್ತು, ಪುನ್ನಾಡು ಆರು ಸಾವಿರ, ಹದಿನಾಡು, ತೊರೆನಾಡು, ವೆಳ್ಳಪ್ಪ ನಾಡು, 
ಮುಡಿಗೊಂಡ ಚೋಳಮಂಡಲ, ಕೇರಳಾಂತಕ ವಳನಾಡು, ಮಂಗಲದ ಆರು ಸಾವಿರ ಸೀಮೆ, 
ಮೂಗೂರ ಸೀಮೆ, ಹೊಂಗನೂರು ಸ್ಥಳ, ಹರದನಹಳ್ಳಿ ಸ್ಥಳ ಇತ್ಯಾದಿ ಆಡಳಿತ ಘಟಕಗಳು 
ಶಾಸನಗಳಲ್ಲಿ ಕಾಣಬರುತ್ತವೆ." 

ನಾಡು ಎನ್ನುವ ಪದ ಆಧುನಿಕ ತಾಲ್ಲೂಕಿಗೆ ಸಂವಾದಿಯಾಗಿ, ಹತ್ತನೇ ಶತಮಾನದ 
ಸುಮಾರಿನಲ್ಲಿ ಬಳಕೆಯಲ್ಲಿದ್ದುದನ್ನು ಸಮಕಾಲೀನ ಕಾಲದ ಚಾಮರಾಜನಗರ ಜಿಲ್ಲೆಯಲ್ಲಿನ 
ಶಾಸನಗಳಿಂದ ತಿಳಿಯಬಹುದು. ಇಂತಹ ಹಲವು ನಾಡುಗಳು ಒಂದಾಗಿ ಸೇರಿ ಅಧಿಕಾರ 
ನಡೆಸಿದಾಗ ಒಟ್ಟು ನಾಡುಗಳ ಸಂಖ್ಯೆಯಿಂದ ಆ ಮುಖ್ಯ ನಾಡನ್ನು ಸಂಕೇತಿಸಿರುವುದನ್ನು 
ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಚಲಿತವಿದ್ದ ಹದಿನಾಡು, ಪದಿನಾಡು, ಪದಿನಾಲ್ಕು ನಾಡು, 


ರ 


ಪದಿನೆಂಟು ನಾಡು ಎಂಬ ಸಂಯುಕ್ತ ಪದಗಳಲ್ಲಿ ಗುರುತಿಸಬಹುದು. ಪದಿನಾಲ್ಲು ನಾಡಿನ 


೪ 
ವ್ಯಾಪ್ತಿಗೆ ನಾಡುಗಳು ಸೇರಬಹುದೆಂದು ಈ ಪ್ರದೇಶದ ಶಾಸನಗಳು, ಬೆಟ್ಟದಕೋಟೆ 
ಕೈಫೀಯತ್ತು ಮತ್ತಿತರ ಆಧಾರಗಳಿಂದ ತಿಳಿದುಬರುತ್ತದೆ. ಅವುಗಳೆಂದರೆ, ಕುಡುಗುನಾಡು, 
ಕಾರೆನಾಡು,, ಹೊಕುನಾಡು, ಅಂಣಿನಾಡು, ಹಿರಿಯನಾಡು, ಎಡತಲೆನಾಡು, ಕುಮಾರನನಾಡು, 
(ತೊರೆನಾಡು) ಹುಲ್ಲನಹಳ್ಳಿಯನಾಡು, ಹುರನಾಡು, ಎಡೆಯಾಲನಾಡು, ಕಣಲನಾಡು, 
ನುಗುನಾಡು, ನವಿಲೆನಾಡು ಮತ್ತು ಬಯಲ್ಲ್ದಾಡು ಈ ಹದಿನಾಲ್ಬು ನಾಡುಗಳನ್ನು ಒಳಗೊಂಡು 
ಹಳೆಯ ಮೈಸೂರು ಸೀಮೆಯ ಆಗ್ನೇಯ, ದಕ್ಷಿಣ ಮತ್ತು ನೈರುತ್ಯ ಭಾಗಗಳಲ್ಲಿ 


ಹರಡಿಕೊಂಡು ' ಪದಿನಾಲ್ಕು ನಾಡು' ಎಂದು ಹೆಸರಾದ ಈ ನಾಡಿನ ಉಲ್ಲೇಖ ಕ್ರಿ.ಶ. 10ನೇ 


76 


ಶತಮಾನದ ನಂತರ ವಿಶೇಷವಾಗಿ ಕಾಣ ದೊರೆಯುತ್ತದೆ.ನುಗುನಾಡು (ಹೆ.ಕೋ.58 ಕ್ರಿ.ಶ. 
1020), ನವಿಲುನಾಡು (ಹೆ.ಕೋ.7-1037) ಕಾರೆನಾಡು (ನಂ. ಗೂತ27 ಕ್ರಿ.ಶ. 1164) 
ಬಯಲ್ಲಾಡು (ಗು.ಪೇ.219-10ನೇ.ಶತಮಾನ) ಮುಂತಾದವುಗಳು ಶಾಸನಗಳಲ್ಲಿ 
ಉಕ್ತವಾಗಿವೆ.109 ಈ ಹದಿನಾಲ್ಕು ನಾಡುಗಳಲ್ಲಿ ಪ್ರತಿಯೊಂದು ನಾಡೂ ಪ್ರತ್ಯೇಕ ಆಡಳಿತ 
ಕೇಂದ್ರವಾಗಿದ್ದು, ಆಯಾ ನಾಡುಗಳಿಗೆ ಪ್ರಭುಗಳು ಇರುತ್ತಿದ್ದರು.ಆದರೆ ಒಟ್ಟಾರೆ ರಾಜ್ಯ 
ನಿರ್ವಹಣೆಗೆ, ಶಾಸನಗಳಿಗೆ, ಧರ್ಮಕಾರ್ಯಗಳಿಗೆ ಈ ಹದಿನಾಲ್ಬು ನಾಡುಗಳ ಸಮಸ್ತ 
ಪ್ರಭುಗವುಂಡರು ಒಪ್ಪಬೇಕಿತ್ತು ಎಂಬ ಅಂಶ ಅಂದಿನ ಆಡಳಿತ ವಿಕೇಂದ್ರೀಕರಣಕ್ಕೆ ಒಳ್ಳೆಯ 
ನಿದರ್ಶನವಾಗಿದೆ. 

ಬಿ.ಎಲ್‌. ರೈಸ್‌ ಅವರು ' ಮೈಸೂರ್‌ ಅಂಡ್‌ ಕೂರ್ಗ್‌ ಫ್ರಂ ಇನ್ಸಿಪ್ಪನ್ಸ್‌ ನಲ್ಲಿ 
' ಹೊಯ್ಸಳ ಬಲ ತನ್ನ ಅವನತಿಯ ಅಂಚನ್ನು ಮುಟ್ಟುತ್ತಿದ್ದಾಗ, ಮೂರನೇ ಬಲ್ಲಾಳನ 


ಆಳ್ವಿಕೆಯಲ್ಲಿದ್ದ ಗಣ್ಯಮಂತ್ರಿ ಮಾಲಂಗಿಯಲ್ಲಿ ಬಾಲಶಾಲೆ ಸ್ಥಾಪಿಸಿದ ಪೆರುಮಾಳೆ 


ದಣ್ಣಾಯಕನ ಮಗ ಮಾಧವ ದಣ್ಣಾಯಕ ಪದಿನಾಲ್ಲು 


)ಿ ನಾಡನ್ನು ಆಳುತಿದ' ಎಂದು 
ಪಿ "ಕ್ತ 


ಹೇಳಿದ್ದಾರೆ." ಹೊಯ್ಸಳ ರಾಜ್ಯದ ಪ್ರತಿನಿಧಿಗಳು ಸರ್ವಾಧಿಕಾರಿ, ದಣ್ಣಾಯ್ಯ, ಮಹಾಪ್ರಧಾನ, 
ಮಹಾಪಾಸಯತ ಮುಂತಾದ ಗೌರವಸೂಚಕ ಪದವಿಗಳನ್ನು ಪಡೆದು ರಾಜ್ಯಕಾರ್ಯ 
ನಿರ್ವಹಿಸುತ್ತಿದ್ದರು. ಆದರೆ ಈ ಪದವಿ ವಂಶಪಾರಂಪರ್ಯವಾಗಿರಲಿಲ್ಲ. ಪದಿನಾಲ್ಕು ನಾಡಿನ 
ವ್ಯಾಪ್ತಿಯನ್ನೇ ಗಮನದಲ್ಲಿಟ್ಟುಕೊಂಡು ವಿಚಾರ ಮಾಡಿದರೆ ಕ್ರಿ.ಶ. 1162-63ರಲ್ಲಿ 
ಸರ್ವಾಧಿಕಾರಿ ಮಲ್ಲಿಕಾರ್ಜುನ ದಣ್ಣಾಯ್ಯ ಗುಂಡ್ಲುಪೇಟೆ ಪ್ರಾಂತ್ಯದಲಿ" (ಗು.ಪೇ. 64), 
1171ರಲ್ಲಿ ಸರ್ವಾಧಿಕಾರಿ ಹೆಗ್ಗಡೆ ಕಲ್ಲಯ್ಯನು ಬೆಳಚಲವಾಡಿ ಭಾಗದಲ್ಲಿ (ಗು.ಪೇ. 47), 
1196ರಲ್ಲಿ ಕುಮಾರ ಲಕ್ಸ್ಮೀದೇವ ದಣ್ಣಾಯ್ಯನು ಗುಂಡ್ಲುಷೇಟಿ ಮತ್ತು ನಂಜನಗೂಡು 
ಭಾಗಗಳಲ್ಲಿ (ಗು.ಪೇ. 3, ನಂಗೂ-220)" 1210ರಲ್ಲಿ ಶ್ರೀ ಮನ್ಮಹಾಪ್ರಧಾನ ಪೆರೆಯ 
ದಣ್ಣಾಯ್ಯರು ಕೊಳ್ಳೇಗಾಲ ಪ್ರಾಂತ್ಯದಲ್ಲಿ (ಕೊ.ಗಾ 110) 1211ರಲ್ಲಿ ಹಿರಿಯ 


ದಂಡನಾಯಕರು ಹೆಗ್ಗಡದೇವನಕೋಟೆಯಲ್ಲಿ (ಹೆ.ಕೋ,74), 1218ರಲ್ಲಿ 


ಶ್ರೀಮನ್ಮಹಾಪ್ರಧಾನ ಮಾಧವ ದಣಾಯ್ದ ಮತು ಕೇಶವ ದಣಾಯ್ದರು ಇದೇ ಕಂದೇಗಾಲ 
% % ಬಣ fo] ko) ಬಣ fe] 


77 


ಪಟ್ಟಣದಲ್ಲಿ (ಹೆ.ಕೋ. 81483), 1221ರಲ್ಲಿ ಶ್ರೀ ಮನ್ಮಹಾಪ್ರಧಾನ, 
ಶ್ರೀರಂಗಡಣಾಯಕರು ಕಲ್ಲಹಳ್ಳಿ ಭಾಗದಲ್ಲಿ (ಗು.ಹೇ. 59): ಅಧಿಕಾರ ಪಡೆದಿದ್ದುದನ್ನು 
ಕಾಣಬಹುದು. 

ಈ ಅವಧಿಯ ನಂತರ ಚಾಮರಾಜನಗರ ಜಿಲ್ಲೆಯಲ್ಲಿ ಅಸ್ಪಿತ್ವದಲ್ಲಿದ್ದ ನಾಡುಗಳೆಲ್ಲಾ 
ಒಟ್ಟಾಗಿ " ಪದಿನಾಲ್ಕುನಾಡು' ಎಂಬ ಒಂದು ನಾಡನ್ನು ಆಯೋಜಿಸಿಕೊಂಡು ಎಲ್ಲಾ 
ನಾಡುಗಳ ಪ್ರಭುಗವುಂಡಗಳಿಗೆ ಸಮ್ಮತನಾದ ಒಬ್ಬ ವ್ಯಕ್ತಿ ಈ ಒಟ್ಟು ನಾಡಿನ ಆಡಳಿತ ಸೂತ್ರ 
ವಹಿಸಿಕೊಂಡಿರಬಹುದು.' ಪದಿನಾಲ್ಕು ನಾಡು' ಎಂದು ಈ ನಾಡಿನ ಮೊದಲ ಸ್ಪಷ್ಟ ಉಲ್ಲೇಖ 


ದೊರೆಯುವುದು ಕ್ರಿ.ಶ. 1210ರ ಮುಡಿಗೊಂಡ (ಕೊ.ಗಾ.110) ಶಾಸನದಲ್ಲಿ. ತಮಿಳು 


ಈ 
ಭಾಷೆಯಲ್ಲಿರುವ ಇದರಲ್ಲಿ ಪದಿನಾಲ್ಕು ನಾಟ್ಟು ಸಮಸ್ತ ಪ್ರಭುಗವುಂಡಗಳು ನಿರ್ವಹಿಸಿದ 
ವ್ಯಾಪಾರದ ಅಸ್ಪಷ್ಟ ವಿವರಗಳಿವೆ. 

ನಾಟ್ಟು ಎಂಬುದು ಚೋಳರ ಕಾಲದ ಪ್ರಾದೇಶಿಕ ಆಡಳಿತ ಘಟಕವಾಗಿದ್ದು, ಇದು 
ತಮಿಳು ಪರಿಭಾಷೆಯಾಗಿದೆ. ಗಂಗರ ಕಾಲದ ನಾಡು ಎಂಬ ಪದವು ತಮಿಳಿನಲ್ಲಿ ನಾಟ್ಟು 
ಎಂಬ ಪ್ರತಿರೂಪವಾಗಿ ಹೊರಹೊಮ್ಮಿದೆ. ಏಕೆಂದರೆ ತಮಿಳು ಭಾಷೆ ಮತ್ತು ಲಿಪಿಯಲ್ಲಿ 
ಡ' ಅಕ್ಷರವು ಬಳಕೆಯಲ್ಲಿಲ್ಲದಿರುವುದನ್ನು ಇಲ್ಲಿ ಗಮನಿಸಬೇಕು. ಕ್ರಿ.ಶ.1211ರಲ್ಲಿ ಈ 
ಪದಿನಾಲ್ಕು ನಾಡ ಸಮಸ್ತ ಪ್ರಭುಗವುಡಗಳು ಸೇರಿ ನುಗುನಾಡಿನ ಕಲ್ಲಂಬಾಳು ಕಲಿಯುಗ 


ರಾಮೇಶ್ವರ ದೇವರಿಗೆ ನೀಡಿರುವ ದತ್ತಿಯ ವಿವರವಿದ್ದರೆ, (ಹೆ.ಕೋ.74),* ಕ್ರಿ.ಶ.1218ರಲ್ಲಿ 


ಇದೇ ಹದಿನಾಲ್ಲು 


N ನಾಡ ಸಮಸ್ತ ಪ್ರಭುಗವುಂಡಗಳು ಇದೇ ಸಳದ ಯಜ್ಞಕಾಮೇಶ್ತರ 
Mf @ [s° ವ 


ದೇವರಿಗೆ ದತ್ತಿ ನೀಡಿದ್ದಾರೆ(ಹೆ.ಕೋ. 81483). ಕ್ರಿ.ಶ. 1247ರ ಯಡೂರು ಶಾಸನದಲ್ಲಿ 
(ಚಾ.ನ. 128) ಪದಿನಾಟ್‌ ನಾಡ ಸಮಸ್ತ ಪ್ರಭುಗೌಡಗಳು ಮೂಗೂರು ಪ್ರದೇಶದ 
ನಾಯ್ಯದೇವರಿಗೆ ನೀಡಿರುವ ದತ್ತಿಯ ಉಲ್ಲೇಖವಿದೆ." ಕ್ರಿ.ಶ. 1277ರ ಮೂಗೂರು ಶಾಸನವು 
(ತಿ.ನ.261) ಕುಮಾರನ ನಾಡಾದ ತೊರೆನಾಡನ್ನು ದೇಸೀನಾಥ ಎಂಬುವನು ಆಳುತ್ತಿದ್ದನೆಂದು 


ಪಸಾಪಿಸಿ ಮೂಗೂರನು ಹದಿನಾಲು 
ಲಂ ಪ 


) ನಾಡಿಗೆ ಸ್ಲಿರವಾದುದು ಎಂದು ತಿಳಿಸುತ್ತದೆ.122 


1278ರ ಮುಡಿಗೊಂಡದ ತಮಿಳು ಶಾಸನವು (ಕೊ.ಗಾ.112) ಪದಿನಾಲ್ಕು ನಾಟ್ಟು ಸಮಸ್ತ 


78 


ಪ್ರಭುಗೌಡಗಳು ನೀಡಿದ ದತ್ತಿಯನ್ನು ವಿವರಿಸಿ, ಇದಕ್ಕೆ ಹದಿನಾಲ್ಕು ನಾಡೊಪ್ಪವನ್ನು 
ಹಾಕಿದೆ. ಹೀಗೆ ಹದಿನಾಲ್ಕು ನಾಡಿಗೆ ಸೇರಿದ ಕುಮಾರನಾಡು, ನುಗುನಾಡು, ನವಿಲೆನಾಡು, 
ಕುಡುಗುನಾಡು ಎಂದೆಲ್ಲಾ ಪ್ರತ್ಯೇಕ ಅಸ್ತಿತ್ತ ಉಳಿಸಿಕೊಂಡಿದ್ದ ಈ ನಾಡುಗಳೆಲ್ಲಾ 
ಪೆರುಮಾಳೆದೇವ ದಣ್ಣಾಯ್ಕನ ಮಗ ಮಾಧವ ದಣ್ಣಾಯ್ಯನ ವೇಳೆಗೆ ಇಡಿಯಾಗಿ ' ಪದಿನಾಲ್ಕು 
ನಾಡು' ಎಂದೇ ಚಲಾವಣೆಗೆ ಬಂದುದನ್ನು ಕ್ರಿ.ಶ.1310 ನಂತರದ ಶಾಸನಗಳು 
ಸ್ಪಷ್ಟಪಡಿಸುತ್ತವೆ. ಈ ಪ್ರಕ್ರಿಯೆಯು ಹೆರುಮಾಳೆದೇವ ದಣ್ಣಾಯ್ಯನ ಕಾಲದಿಂದಲೇ 
ಆರಂಭವಾಗಿರಬಹುದಾದ ಸಾಧ್ಯತೆ ಹೆಚ್ಚಿನದಾಗಿರುವುದರಿಂದ ಇವನಿಗೆ ಪದಿನಾಲ್ಕು ನಾಡನ್ನು 
ಸ್ಥಾಪಿಸಿದ ಕೀರ್ತಿ ಕೊಡುವುದಕ್ಕಿಂತ ಈ ಎಲ್ಲಾ ನಾಡುಗಳನ್ನು ಒಂದೇ ಮುಖ್ಯವಾದ 
ಆಡಳಿತದ ಕಕ್ಷೆಗೆ ತಂದವನು ಎಂದು ಗುರುತಿಸುವುದು ಸೂಕ್ತವಾಗುತ್ತದೆ. 

ಕ್ರಿ.ಶ. 1290ರಲ್ಲಿ ತಡಿಮಾಲಂಗಿ ಶಾಸನದಲ್ಲಿ (ತಿ.ನ. 238), ತಡಿಮಾಲಂಗಿಯಲ್ಲಿ 
ಬಾಲಶಾಲೆ ತೆರೆದನೆಂದು ಉಲ್ಲೇಖಿತವಾಗಿರುವ ಶ್ರೀ ವಿಷ್ಣುದೇವ ಮತ್ತು ಮಂಚಾಂಬಿಕೆಯರ 
ಪುತ್ತ ಮಹಾಪ್ರಧಾನ ಪೆರುಮಾಳೇದೇವ ದಣ್ಣಾಯ್ಯನಿಗಿಂತ ಎಡತಲೆಯ ಮಹಾಪ್ರಧಾನ 
ಪೆರುಮಾಳೆ ದೇವದಣ್ಣಾಯ್ಯ ಪದಿನಾಲ್ಕು ನಾಡಿಗೆ ಸೇರಿದ ಪ್ರದೇಶದ ನಾಯಕ ಎಂಬುದನ್ನು 
ಖಚಿತವಾಗಿ ತಿಳಿಯಬಹುದು(ಚಾ.ನ. 128). ಈತನು ಕ್ರಿ.ಶ. 1248ರಲ್ಲಿ ಅಗರ ಗ್ರಾಮವನ್ನು 
ಪುನರ್ನಿಮಾಣ ಮಾಡಿದ್ದಾನೆ. ಕ್ರಿ.ಶ. 1303ರ ಕೊತ್ತಲವಾಡಿ ಶಾಸನವು (ಚಾ.ನ. 309) 
ಭೀಮೆಯ ದಣ್ಣಾಯ್ಕನ ಮಗ ಪೆರುಮಾಳೆ ದಂಡನಾಥನ ಸುಪುತ್ರರಾದ ಮಾಧವ ದಣ್ಣಾಯ್ಯ 
ಮತ್ತು ಕೇತೆಯ ದಣ್ಣಾಯ್ಯ ಎಂದು ಸ್ಪಷ್ಟವಾಗಿ ಹೇಳಿ, ಇವರು ತೆರಕಣಾಂಬಿಯಲ್ಲಿ ಶ್ರೀ 
ವರದರಾಜ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ ವಿವರನೀಡುತ್ತದೆ.”* ಅಂದರೆ ಈ ವೇಳೆಗೆ 
ರಾಜಧಾನಿಯು ಎಡತಲೆಯಿಂದ ತೆರಕಣಾಂಬಿಗೆ ಬದಲಾಗಿರಬಹುದೆಂದು 
ಅಭಿಪ್ರಾಯಪಡಲಾಗಿದೆ. 

ಕ್ರಿಶ. 1310ರ ತ್ರಿಯಂಬಕಪುರ ಶಾಸನವು (ಗು.ಪೇ. 152) ತೆರಕಣಾಂಬಿಯ 


ನೆಲೆವೀಡಿನಲ್ಲಿ ಪದಿನಾಲ್ಕು ನಾಡನ್ನು ಪಾಲಿಸುತ್ತಿದ್ದ ಮಾಧವ ದಣ್ಣಾಯ್ಯನು ತನ್ನ ತಂದೆಯ 


ಹೆಸರಿನಲ್ಲಿ ನಿರ್ಮಿಸಿದ ಪೆರುಮಾಳೆಪುರ ಅಗ್ರಹಾರದ ಬಗೆಗೆ ಹೇಳಿದರೆ, ಕ್ರಿ.ಶ. 1314ರ 


79 


ಎಡತಲೆ ಶಾಸನವು (ನಂ.ಗೂ.347) ಇವನ ಅನುಮತಿಯಿಂದ ನಿರ್ಮಿಸಲಾದ ಗದ್ದೆಯ ಬಗೆಗೆ 
ತಿಳಿಸುತ್ತದೆ. ಕ್ರಿ.ಶ. 1315ರಲ್ಲಿ ಗೋವರ್ಧನಗಿರಿಯಲ್ಲಿ (ಇಂದಿನ ಹಿಮವದ್‌ 
ಗೋಪಾಲಸ್ತಾಮಿಬೆಟ್ಟ) ಶ್ರೀಗೋಪಿನಾಥ ದೇವರನ್ನು ಪ್ರತಿಷ್ಠೆ ಮಾಡಿದುದನ್ನು ಕಣ್ಣಾಗಾಲ 
ಶಾಸನವು (ಗು.ಪೇ. 223), ಕ್ರಿ.ಶ. 1316ರಲ್ಲಿ ವಿದ್ಯಾನಿಧಿ ಪ್ರಸನ್ನಕೇಶವಪುರ ಎಂಬ 
ಅಗ್ರಹಾರವನ್ನು ಸ್ಥಾಪಿಸಿದುದನ್ನು ಬಸವಾಪುರ ಶಾಸನವೂ(ಚಾ.ನ.235) ಹೇಳುತ್ತವೆ. ಈಗ 
ದಿವ್ಯಲಿಂಗೇಶ್ವ್ತರ ಎಂದು ಪ್ರಖ್ಯಾತಿ ಪಡೆದಿರುವ ಅಣಿಲೇಶ್ವರ ದೇವಾಲಯವನ್ನು 
ನಿರ್ಮಿಸಿರುವುದನ್ನು ಹರದನಹಳ್ಳಿ ಶಾಸನವು (ಚಾ.ನ. 263) ವಿವರಿಸಿದರೆ," ಕ್ರಿ.ಶ. 1318ರಲ್ಲಿ 
ಅಲ್ಲಪ್ಪ ದಣ್ಣಾಯ್ಯರ ಅರಸಿ ಚಾಮವ್ರೆ ದಣ್ಣಾಯ್ಯತಿಯು ತೆರಕಣಾಂಬಿಯಲ್ಲಿ ನಿರ್ಮಿಸಿದ 
ಶ್ರೀಗೋಪಿನಾಥದೇವರಿಗೆ ಬಲ್ಲಾಳದೇವರಸನು ತನಗೆ ಸಕಾರುಣ್ಯದಿಂದ ಕರುಣಿಸಿದ್ದ 
ಕೆಲ್ಲಿಗೇರಿಯನ್ನು ಸಮರ್ಪಿಸಿದುದನ್ನು ಕಿಲಗೇರಿಯ ಶಾಸನವು (ಚಾ. ನ. 
306) ಉಲ್ಲೇಖಿಸುತ್ತದೆ.” ಇದೇ ಅವಧಿಯಲ್ಲಿ ಬೊಮ್ಮಲಾಪುರದಲ್ಲಿ ಮಾಧವಸಮುದ್ರವೆಂಬ 
ಕೆರೆಯುವ ಇವನ ಹೆಸರಿನಲ್ಲಿ ನಿರ್ಮಾಣವಾದುದನ್ನು ಮತ್ತು ಇವನ ಅಪ್ಪಣೆಯನ್ನು ಪಡೆದು 
ಕೆಂಪಣ್ಣನೆಂಬುವನು ರಾಮದೇವರಿಗೆ, ಮೂಲಸ್ಥಾನದೇವರಿಗೆ ಮತ್ತು ಗ್ರಾಮದೇವತೆಗೆ 
ಗದ್ದೆಯನ್ನು ಬಿಟ್ಟುದನ್ನು ಬೊಮ್ಮಲಾಷುರ ಶಾಸನವು (ಗು.ಪೇ. 174) ತಿಳಿಸುತ್ತದೆ." 
ಪೆರುಮಾಳೆ ದೇವದಣ್ಣಾಯ್ಕ ಕ್ರಿ.ಶ. 1320ರ ವೇಳೆಗೆ ಅಧಿಕಾರದಿಂದ ವಿರಮಿಸಿದ್ದು, 


ಈತನ ಮಗ ಭರತಜೀಯ ದಣ್ಣಾಯ್ಯನು ಪದಿನಾಲು 


)ಿ ನಾಡಿನ ಆಡಳಿತ ಸೂತವನ್ನು 


ಪಡೆದುಕೊಂಡ ವಿಷಯವನ್ನು ರಾಘವಾಪುರ ಶಾಸನವು (ಗು.ಷೇ.40) ತಿಳಿಸುತ್ತದೆ. 
ಮಾಧವ ದಣ್ಣಾಯ್ಕನ ಮತ್ತೊಬ್ಬ ಮಗನ ಹೆಸರೂ ಸಹ ಕೇತೆಯ ದಣ್ಣಾಯ್ಯ ಎಂದೇ ಇದ್ದು 
ಈತ ರಾಘವದೇವರ ಹೆಸರಿನಲ್ಲಿ ಅಗ್ರಹಾರ ನಿರ್ಮಿಸಿದ ವಿವರವನ್ನೂ ಇದೇ ಶಾಸನವು 
ಒದಗಿಸುತ್ತದೆ. ಕ್ರಿ.ಶ. 1327ರ ವೇಳೆಗೆ ಈ ಕೇತಯ್ಯ ದಣ್ಣಾಯ್ಕನೇ ಪೃಥ್ರೀರಾಜ್ಯಂಗೆಯ್ಯುತ್ತಿದ್ದ 
ವಿವರ ಹೆಗ್ಗವಾಡಿ ಶಾಸನದಲ್ಲಿ (ಗು.ಪೇ.179) ಉಕ್ತವಾಗಿದ್ದರೆ," ಕ್ರಿ.ಶ. 1332ರ ಹುಲ್ಲಹಳ್ಳಿ 


(ನಂ.ಗೂ. 138)3* ಮತ್ತು ಕ್ರಿ.ಶ. 1334ರ ಕಂದಾಗಾಲ ಶಾಸನಗಳಿಂದ (ಗು.ಪೇ. 155) 


80 


ಈತ ಪದಿನಾಲ್ಕು ನಾಡನ್ನು ಪರಿಪಾಲಿಸುತ್ತಾ ತೆರಕಣಾಂಬಿಯಿಂದ ರಾಜ್ಯವಾಳುತ್ತಿದ್ದ ಎಂಬುದು 
ಸ್ಪಷ್ಟವಾಗುತ್ತದೆ. 

ಹೊಯ್ಸಳ ಸಾಮ್ರಾಜ್ಯದ ಅವನತಿಯೊಂದಿಗೆ ಪದಿನಾಲ್ಕು ನಾಡಿನ ಆಡಳಿತ ವೈಭವವು 
ಮಸುಕಾಗಿ, ಆಗ ರಾಜಕೀಯ ಪ್ರರ್ವರ್ಧಮಾನಕ್ಕೆ ಬರುತ್ತಿದ್ದ ಉಮ್ಮತ್ತೂರು ಒಡೆಯರ 
ಅಧೀನಕ್ಕೆ ಪದಿನಾಡು ಒಳಗಾಗಿ, ತೆರಕಣಾಂಬಿ ಅವರ ರಾಜಧಾನಿಯಾಗಿ ಮುಂದುವರಿದುದನ್ನು 
ಮುಂದಿನ ಅವಧಿಯ ಶಾಸನಗಳು ಸ್ಪಷ್ಟಪಡಿಸುತ್ತವೆ. ಆದರೂ ಪದಿನಾಲ್ಕು (ಹದಿನಾಲ್ಕು) 
ನಾಡು " ಸಮಸ್ತನಾಡು' ಎಂಬ ಅರ್ಥದಲ್ಲಿ ಬಳಕೆಯಲ್ಲಿ ಉಳಿದುಕೊಂಡುದನ್ನು ಕ್ರಿ.ಶ. 13ನೇ 
ಶತಮಾನದ ಹಾರೋಹಳ್ಳಿ ಶಾಸನದಲ್ಲಿ (ಮೈ 119)” ಮತ್ತು ಕ್ರಿ.ಶ. 1490ರ ತಗಡೂರು 


ಶಾಸನದಲ್ಲಿ (ನಂ.ಗೂ 259) ಹೇಳಿರುವ ' ಎಮದಿನಾದಿ ಯಾದ ಹದಿನಾಲ್ಕು ನಾಡಿಂಗೆ 


೪ 
ಅಧಿಕವಾದ ಹಿರಿಯ ಮಹಾನಾಡು' ಎಂಬ ಪದದಲ್ಲಿ ಗಮನಿಸಬಹುದು.*' ಕ್ರಿ.ಶ. 17ನೇ 
ಶತಮಾನದ ಕಲ್ಲಹಳ್ಳಿ ಶಾಸನವು (ನಂಗೂ 172) ಹೇಳುವ ' ಹದಿನಾಲ್ಕು ನಾಡ ಹಿರಿಯರು 
ನಂಜುಂಡೇಶ್ವರ ದೇವರಿಗೆ ನೀಡಿರುವ ದತ್ತಿ' ಎಂಬ ಪದದಲ್ಲೂ ಇದೇ ಅರ್ಥವನ್ನು 
ಕಾಣಬಹುದು.3 

ಅರಿಕುಠತಾರ-ಅರಕೊಟ್ಟಾರ ಎಂದೇ ಹೆಸರಾಗಿದ್ದ ಈಗಿನ ಚಾಮರಾಜನಗರ 
ಪಟ್ಟಣದಲ್ಲಿ ಹೊಯ್ದಳ ದೊರೆ ವಿಷ್ಣುವರ್ಧನನ ಸೇನಾಧಿಪತಿಯಾದ ಒಂದನೇ 
ಪುಣಿಸಮಯ್ಯನ ಮೊಮ್ಮಗ ಎರಡನೇ ಪುಣಿಸಮಯ್ಯನು ತ್ರಿಕೂಟ ಬಸದಿಯನ್ನು 
ಕಟ್ಟಿಸಿರುವುದರಿಂದ ಅದಕ್ಕೆ ಪುಣಿಸಜಿನಾಲಯವೆಂದೇ ಹೆಸರಾಯಿತು. ಶ್ರೀವಿಜಯ 
ಪಾರ್ಶ್ರನಾಥಸ್ತಾಮಿಯೇ ಇಲ್ಲಿನ ಮೂಲದೇವರು. ದೀಪಗುಂಡಿ, ಜೋಳದೇಶ, ಪಾಂಡ್ಯ 
ದೇಶಗಳಿಂದ ಇತ್ತ ವಲಸೆ ಬಂದ ಹನ್ನೆರಡು ಗೋತ್ರಗಳ ಜೈನ ಬ್ರಾಹ್ಮಣ ಮಹಾಜನಗಳಲ್ಲಿ 
ಒಂಬತ್ತು ಗೋತ್ರದವರು ಈ ಅರಿಕುಠಾರಕ್ಕೆ ಬಂದು ನೆಲೆನಿಂತರು. ಇವರಲ್ಲಿ ಕೆಲವರು 
ಹೊಯ್ಸಳ ದೇಶಾಧಿಪತಿ, " ದಕ್ಸಿಣ ಸಾರ್ವಭೌಮ' ಎಂದು ಹೆಸರಾದ ಎರಡನೆಯ ಬಲ್ಲಾಳ 


(ಕ್ರಿ.ಶ. 1132-1220) ರಾಯನಿಂದ ಮಾನ್ಯರಾಗಿ ಮಂತ್ರಿಗಳಾಗಿಯೂ ಕರಣೀಕರಾಗಿಯೂ 


ಉಪಾಧ್ಯಾಯರಾಗಿಯೂ ನೆಲೆಯಾದರೆ ಮತ್ತೆ ಹಲವರು ಜ್ಯೋತಿಷ್ಯ ಮೊದಲಾದ ಯೋಗ್ಯ 


81 


ವೃತ್ತಿಗಳನ್ನು ಹಿಡಿದು ಗ್ರಾಮಗಳಲ್ಲಿ ನೆಲೆ ಮಾಡಿಕೊಂಡರು. ಇವರು ಇಲ್ಲಿಗೆ ಬರುವ 
ಮೊದಲೇ ಇಲ್ಲಿ ಏಳೂನೂರ ಒಕ್ಕಲು ಜೈನ ಬ್ರಾಹ್ಮಣರು ವಾಸಿಸುತ್ತಿದ್ದರೆಂಬುದು 
ತಿಳಿದುಬರುತ್ತದೆ. 

ಹೀಗೆ ಚಾಮರಾಜನಗರ ಜಿಲ್ಲೆಯ ನಾಲ್ಕೂ ತಾಲ್ಲೂಕುಗಳ ವಿವಿಧ ಶಾಸನಗಳನ್ನು 
ಅಧ್ಯಯನ ಮಾಡಿದಾಗಿ ಕಂಡುಬರುವುದೆನೆಂದರೆ ಚಾಮರಾಜನಗರ ಪ್ರದೇಶದೊಂದಿಗೆ ಕ್ರಿ.ಶ. 
4ನೇ ಶತಮಾನದಿಂದ 19ನೇ ಶತಮಾನದವರೆಗೂ ರಾಜಕೀಯ ಸಂಪರ್ಕವನ್ನು ಹೊಂದಿದ್ದುದು 
ತಿಳಿದು ಬರುತ್ತದೆ. ಇದರಿಂದ ಚಾಮರಾಜನಗರ ಪ್ರದೇಶವು ರಾಜಕೀಯವಾಗಿ ಆಯಕಟ್ಟಿನ 
ಪ್ರದೇಶವಾಗಿತ್ತೆಂಬುದಾಗಿ ಅಭಿಪ್ರಾಯ ಪಡಬಹುದು. 

ಚಾಮರಾಜನಗರ ಪ್ರದೇಶವು ರಾಜಕೀಯವಾಗಿ ಆಯಕಟ್ಟಿನ ಕೇಂದ್ರವಾಗಿತ್ತಲ್ಲದೆ ಈ 
ಪ್ರದೇಶವು ವಿವಿಧ ಆಡಳಿತಾತ್ಮಕ ಘಟಕಳ ಕೇಂದ್ರಗಳನ್ನು ಸಹ ಒಳಗೊಂಡಿತ್ತೆಂಬುದಕ್ಕೆ 
ಶಾಸನೋಕ್ತ ಮುಡಿಗೊಂಡ ಚೋಳಮಡಲಂ, ಪದಿನಾಡು, ಕುಡುಗುನಾಡು, ಉಮ್ಮತ್ತೂರು, 
ತೆರಕಣಾಂಬಿ, ಅರಿಕುಠಾರ, ವಿಜಯಶ್ರೀಪುರ, ಅಗರ, ಮಾಂಬಳ್ಳಿ, ಕೊಳ್ಳೇಗಾಲ, 
ಯಳಂದೂರು, ಶಿವನಸಮುದ್ರ, ಸತ್ಯಗಾಲ, ಮಾಲಂಗಿ ಮೊದಲಾದವುಗಳ ಅಸ್ತಿತ್ತವನ್ನು ಸಹ 
ಗಮನಿಸಬಹುದು. ತನ್ಮೂಲಕ ಚಾಮರಾಜನಗರ ಜಿಲ್ಲೆಯು ಆನೇಕ ಆಡಳಿತಾತ್ಮಕ, ಧಾರ್ಮಿಕ, 
ವ್ಯಾಪಾರ, ಶಿಕ್ಟಣ, ಕಲಾಸ್ಮಾರಕ ಮುಂತಾದ ಕೇಂದ್ರಗಳನ್ನು ಹೊಂದಲು ರಾಜಕೀಯ ಶಕ್ತಿಗಳ 


ಪೋಷಣೆಯೇ ಕಾರಣವೆನ್ನಬಹುದು. 


82 


10. 


11. 


12 


13. 


14. 


ಕೊನೆಟಿಪ್ಪಣಿ 


ಮಲೆಯೂರು ಗುರುಸ್ವಾಮಿ ಹೊನ್ನುಹೊಳೆ, ಚಾಮರಾಜನಗರ, 2007, 
ಹುಪಮು, 3. 


ಎ.ಕೆ. ಸಂ-3 & 4, 1975 ಪರಿಷ್ಕೃತಗೊಂಡ ಶಾಸನ ಸಂಪುಟಗಳು. 
ಎ.ಕೆ. ಸಂ-3 & 4, 1975 ಪರಿಷ್ಕೃತಗೊಂಡ ಶಾಸನ ಸಂಪುಟಗಳು. 
ಎ.ಕ. ಸಂ-4, ಚಾ.ನ. 4 & 10. 

ಎ.ಕ. ಸಂ-4, ಚಾ.ನ. 5. 

ಎ.ಕ. ಸಂ-4, ಯಂ, 167 & ಎ.ಕ. ಸಂ-3 , ನಂಗೂ-175. 
ಎ.ಕ. ಸಂ-3 , ಹೆ.ಕೋ-108,110,123,136. 


ಪ್ರೊ. ಉಪೀಂದ್ರ ಸಿಂಗ್‌, ಎ ಹಿಸ್ಟರಿ ಆಫ್‌ ಏನ್ಸಿಯೆಂಟ್‌ ಅಂಡ್‌ ಅರ್ಲಿ ಮಿಡೀವಲ್‌ 
ಇಂಡಿಯಾ, ನ್ಯೂ ಡೆಲ್ಲಿ, 2009, ಪುಮ.4-7 & ಎಕ. ಸಂ-4, ಚಾ.ನ. 
195, 275, 276, 277, 278, 309, 343, 347, ಯೆಳಂ. 110, 111, 183 & 


ಸುಬ್ರಹ್ಮಣ್ಯಿಂ ಟಿ.ಎನ್‌, (ಸಂ), ಸೌತ್‌ ಇಂಡಿಯಾನ್‌ ಟೆಂಪಲ್‌ ಇನ್ಸ್ಯಿಪ್ಪನ್ಸ್‌, ಪು 
Ko) NN 


318. 


ಮಂಜುಳ.ಎನ್‌, (ಪ್ರ.ಸಂ), ಚಾಮರಾಜನಗರ ಜಿಲ್ಲೆಯ ಇತಿಹಾಸ ಮತ್ತು 
ಪುರಾತತ್ತ, ಮೈಸೂರು, 2017, ಪುಪು. 5 ಪ್ರಸ್ತಾವನೆ ಭಾಗ & 10-11. 


ಮಿಶ್ರಗಂಗಾಧರ ದೈವಜ್ಞ; ಬುಡಕಟ್ಟು ಸಮಾಜ, 2000, ಹಂಪಿ, ಮಹು 3-7. & 
ಬುಲೆಟಿನ್‌ ಆಫ್‌ ದಿ ಆಂಥ್ರಾಪಾಲಜಿಕಲ್‌ ಸರ್ವೇ ಆಫ್‌ ಇಂಡಿಯಾ,ಸಂ-18,1960, 
ಕಲ್ಕತ್ತಾ, ಪುಪು. 137-138. & ಎಂ. ಶೇಷಾದ್ರಿ; ರಿಪೋರ್ಟ್‌ ಆನ್‌ ದಿ 
ಎಕ್ಸಕವೇಷನ್ಸ್‌ ಆಫ್‌ ಟಿ. ನರಸೀಪುರ, 1971, ಬೆಂಗಳೂರು, ಪುಪು 1-104. 


ಉಪೀಂದ್ರ ಸಿಂಗ್‌, ಎ ಹಿಸ್ಟರಿ ಆಫ್‌ ಏನಿಯೆಂಟ್‌ ಅಂಡ್‌ ಅರ್ಲಿ ಮಿಡೀವಲ್‌ 


4 ~ 


ಇಂಡಿಯಾ, ನ್ನೂ ಡೆಲಿ, 2009, ಪುಪು.4-7 
ಬಿ [se 
ಎ.ಕ. ಸಂ-3 ೬4. 


ನೀಲಕಂಠಶಾಸಿ ಕೆ. ಎ; ಎ ಹಿಸರಿ ಆಪ್‌ ಸೌತ್‌ ಇಂಡಿಯಾ ಫಂ ಪೀ ಹಿಸಾರಿಕ್‌ 
೨) ಬ % (5) ಸ) ಟಿ 


ಟೈಮ್ಸ್‌ ಟೂ ದಿ ಫಾಲ್‌ ಆಫ್‌ ವಿಜಯನಗರ ಎಂಪೈರ್‌, ಮದ್ರಾಸ್‌, 1958 
ಹುಮು.199-240. 


ಎಸ್‌.ಶೆಟ್ಟರ್‌. ಶಂಗಂ ತಮಿಳಗಂ ಮತ್ತು ಕನ್ನಡ ನಾಡು-ನುಡಿ, ಬೆಂಗಳೂರು, 2007, 


83 


ಪುಮ.151-166. 
15. ಎ.ಕೆ. ಸಂ-3 & 4, ರಲ್ಲಿರುವ ಗಂಗರ ಶಾಸನಗಳು. 
16. ಷೇಕ್‌ಆಲಿ. ಬಿ, ಹಿಸ್ಟರಿ ಆಫ್‌ ವೆಸ್ಟರ್ನ್‌ ಗಂಗಾಸ್‌, ನ್ಯೂಡೆಲ್ಲಿ, 1974, ಪುಮ. 70-80. 
17. ಷೇಕ್‌ಆಲಿ. ಬಿ, ಹಿಸ್ಪರಿ ಆಫ್‌ ವೆಸ್ಟರ್ನ್‌ ಗಂಗಾಸ್‌, ನ್ಯೂಡೆಲ್ಲಿ, 1974, ಪುಪು.70-80. 
18. ಎ.ಕೆ. ಸಂ-4, ಪೀಠಿಕೆ ಭಾಗದ ಪುಮ 110-113 
19. ಎ.ಕ. ಸಂ-3, ಚಾ.ನ.347. 
20. ಚಾ.ನ.126 
21. ಚಾ.ನ.147 
22. ಚಾ.ನ.256&48 
23. ಚಾ.ನ.165 
24. ಚಾ.ವ.237 
25. ಚಾ.ವ.354 
26. ಚಾ.ವ.385 
27. ಜಚಾ.ನ.138 
28. ಚಾ.ನ.82 
29. ಚಾ.ವ.347 
30. ಎ.ಕ. ಸಂ-3, ಗು.ಪೇ. 48 
31. ಎ.ಕೆ. ಸಂ-3, ಗು.ಪೇ. 207 
32. ಎ.ಕ. ಸಂ-4, ಚಾ.ನ. 354 
33. ಗು.ಪೇ. 262 
34. ಗು.ಪೇ. 219 
35. ಗು.ಪೇ. 03 


36. ಗು.ಪೇ. 42 


84 


37 


38. 


ತ9, 


40. 


4]. 


42. 


43. 


44. 


45. 


46. 


47. 


48. 


49. 


50. 


51. 


ಶಶ 


೨3 


54. 


55. 


56. 


57. 


ಗು.ಪೇ. 43 


ಎ.ಕ. 


ಎ.ಕ. 


ಎ.ಕ. 


ಸಂ-7, ಮಂ- 35 


ಸಂ-7, ಪೀಟಿಕೆ ಭಾಗ, 


ಸಂ-7, ಪೀಟಿಕೆ ಭಾಗ, 


ಹುಹು.1 & 42 


ಹುಹು. 1 & 42 


ನೀಲಕಂಠಶಾಸ್ತ್ರ ಕೆ.ಎ;ಎ ಹಿಸ್ಟರಿ ಆಫ್‌ ಸೌತ್‌ ಇಂಡಿಯಾ ಫ್ರಂ ಪ್ರೀ ಹಿಸ್ಟಾರಿಕ್‌ 
ಟೈಮ್ಸ್‌ ಟೂ ದಿ ಫಾಲ್‌ ಆಫ್‌ ವಿಜಯನಗರ ಎಂಪೈರ್‌,ಮದ್ರಾಸ್‌,1958 
ಹುಮ.199-240. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಸಂ-7, ಪೀಠಿಕೆ ಭಾಗ, 
ಸಂ-7, ಪೀಠಿಕೆ ಭಾಗ, 
ಸಂ-3, ನಂ.ಗೂ,-278 
ಸಂ-3, ಹೆ.ಕೋ.-46 


ಸಂ-3, ಹೆ.ಕೋ.-46 


ಹುಹು.1 & 42 


ಹುಹು.1 & 42 


ಸಂ-7, ಪೀಠಿಕೆ ಭಾಗ, ಪುಪು. 3 


ಹಾಮಾನಾ (ಸಂ); ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ, 1978, ಮೈಸೂರು, 
ಹು.138 & ೨17. 


ಎ.ಕ. ಸಂ-4, ಚಾ.ನ. 404. 


ರಂಗಸ್ವಾಮಯ್ಯ; ಪ್ರಾಚೀನ ಭಾರತ, 1992, ಮೈಸೂರು, ಹುಪು 60-65. 


ಎ.ಕ. 


ಎ.ಕ. 


ಎ.ಕ. ಸ 


ಎ.ಕ. ಸ 


ಎ.ಕ. ಸ 


ಎ.ಕ. ಸ 


ಎ.ಕ. ಸ 


ಸಂ-4, ಕೋಗಾ4 &೩5 


ಸಂ-3,4,5,6 ಮತ್ತು ಇತರೆ ಪರಿಷ್ಕೃತ ಸಂಪುಟಗಳು. 


ಜಚಾ.ನ. 


ಜಾ.ನ. 


ಜಚಾ.ನ. 


ಜಚಾ.ನ. 


ಜಾ.ನ. 


145. 


167. 


406. 


132. 


135. 


85 


58. 


ವಸ 


60. 


61. 


62. 


63. 


64. 


65. 


66. 


67. 


68. 


69. 


70. 


71. 


72 


73. 


74. 


75. 


76. 


77. 


78. 


79. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಸಂ-4, 
ಸಂ-4, 
ಸಂ-4, 
ಸಂ-4, 
ಸಂ-4, 
ಸಂ-4, 
ಸಂ-4, 
ಸಂ-4, 
ಸಂ-4, 
ಸಂ-4, 
ಸಂ-4, 
ಸಂ-4, 
ಸಂ-4, 
ಸಂ-4, 
ಸಂ-4, 
ಸಂ-4, 
ಸಂ-4, 
ಸಂ-4, 


ಸಂ-4, 


ಚಾ.ನ. 146. 
ಚಾ.ನ. 186. 
ಚಾ.ನ. 303. 
ಯಳಂ 145. 
ಚಾ.ನ. 166. 
ಕೋ.ಗಾ. 73, 112 ಚಾ.ನ.310, 253, 146. 
ಕೋ.ಗಾ. 73. 
ಚಾ.ನ.146. 
ಕೋ.ಗಾ. 98. 
ಕೋ.ಗಾ. 05. 
ಕೋ.ಗಾ. 87. 
ಚಾ.ನ.187. 
ಚಾ.ನ.253. 
ಕೋ.ಗಾ. 112. 
ಚಾ.ನ. 146. 
ಕೋ.ಗಾ. 73. 
ಚಾ.ನ. 291. 
ಕೋ.ಗಾ. 110. 


ಕೋ.ಗಾ. 109. 


ಸಂ-3,4,&೩5ರ ಶಾಸನಗಳು 


ಎ.ಕ.ಸಂ-4, ಚಾ.ನ.02, 117, 312, 105, 343, 322, 314, 127, ಕೋ.ಗಾ.4, 
13, 14, 20, 23, 109, 111, ಯಳಂ.9, 121, 158, ಗು.ಪೇ. 03, 34, 40, 70, 
7234-2011. 215 


ಸೌತ್‌ ಇಂಡಿಯನ್‌ ಇನ್ಸ್ಯಪ್ಪನ್ನ & ಎಕ-3&4 ರಲ್ಲಿರುವ ಶಾಸನಗಳು. 


ಳು 


86 


80. ದೀಕ್ಷಿತ್‌ ಜಿ.ಎಸ್‌; ಕರ್ನಾಟಕ ಥ್ರೂ ದಿ ಏಜಸ್‌, 1968, ಬೆಂಗಳೂರು, ಪುಹು, 
247-256. & ನೀಲಕಂಠಶಾಸ್ತ್ರಿ ಕೆ.ಎ; ಎ ಹಿಸ್ಟರಿ ಆಫ್‌ ಸೌತ್‌ ಇಂಡಿಯಾ ಫ್ರಂ 


ಪ್ರೀ ಹಿಸ್ಟಾರಿಕ್‌ ಟೈಮ್‌ ಟೂ ದಿ ಫಾಲ್‌ ಆಫ್‌ ವಿಜಯನಗರ ಎಂಪ್ನೆರ್‌, 
PY % % ಲ 


ಮದ್ರಾಸ್‌, 1958 ಪುಮ.199-240. 
81. ಎ.ಕ. ಸಂ-4, ಚಾ.ನ. 03. 
82. ಎ.ಕೆ. ಸಂ-4, ಯಳಂ. 109. 


83. ಎ.ಕ.ಸಂ-4, ಕೋ.ಗಾ. 41. 
84. ಎ.ಕ. ಸಂ-4, ಚಾ.ನ. 222. 
85. ಎ.ಕ. ಸಂ-4, ಚಾ.ನ. 122. 
86. ಎ.ಕ.ಸಂ-3, ಗು.ಪೇ. 47. 
87. ಎ.ಕ. ಸಂ-4, ಚಾ.ನ. 343. 
88. ಎ.ಕ. ಸಂ-4, ಚಾ.ನ. 128 
89. ಎ.ಕ. ಸಂ-4, ಚಾ.ನ. 310. 
90. ಎ.ಕ. ಸಂ-4, ಚಾ.ನ. 195. 
91. ಎ.ಕ. ಸಂ-4, ಚಾ.ನ. 149. 
92. ಎ.ಕ. ಸಂ-4, ಚಾ.ನ. 253. 
93. ಎ.ಕೆ. ಸಂ-4, ಯಳಂ. 147. 
94. ಎ.ಕ. ಸಂ-4, ಚಾ.ನ. 309. 
95. ಎ.ಕ. ಸಂ-4, ಚಾ.ನ. 62. 
96. ಎ.ಕ. ಸಂ-4, ಚಾ.ನ. 263. 
97. ಎ.ಕೆ. ಸಂ-4, ಚಾ.ನ. 275, 276, 277, 288. 
98. ಎ.ಕ. ಸಂ-4, ಚಾ.ನ. 275. 
99. ಎ.ಕ. ಸಂ-4, ಚಾ.ನ. 306. 
100. ಎ.ಕೆ. ಸಂ-3 & 4, 


101. ಎ.ಕೆ. ಸಂ-4, ಚಾ.ನ. 227. 


87 


102. ಎ.ಕ. ಸಂ-4, ಚಾ.ನ. 221. 

103. ಎ.ಕ. ಸಂ-4, ಚಾ.ನ. 264, 260. 

104. ಎ.ಕ. ಸಂ-4, ಚಾ.ನ. 140. 

105. ಎ.ಕ. ಸಂ-4, ಚಾ.ನ. 261. 

106. ಎ.ಕ. ಸಂ-4, ಚಾ.ನ. 107. 

107. ಎ.ಕ. ಸಂ-3, ಗು.ಪೇ. 02. 

108. ಎ.ಕ. ಸಂ-3 & 4 ರಲ್ಲಿರುವ ಚಾಮರಾಜನಗರ ಜಿಲ್ಲೆಯ ಶಾಸನಗಳು 
109. ಎ.ಕೆ. ಸಂ-3, ಗು.ಪೇ. 219, ನಂ.ಗೂ. 327, ಹೆ.ಕೋ. 07. 
110. ಎ.ಕ. ಸಂ-5, ತಿ.ನ. 238. 

111. ಎ.ಕೆ. ಸಂ-3, ಗು.ಪೇ. 64. 

112. ಎ.ಕ. ಸಂ-3, ಗು.ಪೇ. 47. 

113. ಎ.ಕೆ. ಸಂ-3, ನಂ.ಗೂ. 220. 

114. ಎ.ಕೆ. ಸಂ-4, ಕೋ.ಗ. 110. 

115. ಎ.ಕ. ಸಂ-3, ಹೆ.ಕೋ. 74. 

116. ಎ.ಕ. ಸಂ-3, ಹೆ.ಕೋ. 81,83. 

117. ಎ.ಕ. ಸಂ-3, ಗು.ಪೇ. 59. 

118. ಎ.ಕ. ಸಂ-4, ಚಾ.ನ. 352, ಕೋ.ಗ. 110. 
119. ಎ.ಕ. ಸಂ-3, ಹೆ.ಕೋ.74. 

120. ಎ.ಕ. ಸಂ-3, ಹೆ.ಕೋ. 81,83. 

121. ಎ.ಕ. ಸಂ-4, ಚಾ.ನ. 128, 

122. ಎ.ಕ. ಸಂ-5, ತಿ.ನ. 261. 

123. ಎ.ಕೆ. ಸಂ-4, ಕೋ.ಗ. 112 


124. ಎ.ಕ. ಸಂ-4, ಚಾ.ನ. 109, 


88 


125, 


126. 


127. 


128. 


129; 


130. 


131. 


132 


133. 


134. 


135; 


136. 


37 


138. 


ಎ.ಕೆ. 


ಎ.ಕ. 


ಎ.ಕ. 


ಎ.ಕ. 


ಎ.ಕ. 


ಎ.ಕೆ. 


ಎ.ಕ. 


ಎ.ಕೆ. 


ಎ.ಕ. 


ಎ.ಕ. 


ಎ.ಕ. 


ಎ.ಕೆ. 


ಎ.ಕೆ. 


ಎ.ಕ. 


ಸಂ-3, ಗು.ಪೇ. 152. 


ಸಂ-3, ನಂ.ಗೂ. 347. 


ಸಂ-3, ಗು.ಪೇ. 223, 
ಸಂ-4, ಚಾ.ನ. 235, 
ಸಂ-4, ಚಾ.ನ. 263, 
ಸಂ-4, ಚಾ.ನ. 306. 
ಸಂ-3, ಗು.ಪೇ. 174. 
ಸಂ-3, ಗು.ಪೇ. 40. 


ಸಂ-3, ಗು.ಪೇ. 179. 


ಸಂ-3, ನಂ.ಗೂ. 134. 


ಸಂ-3, ಗು.ಪೇ. 155. 


ಸಂ-5, ಮೈ. 119. 


ಸಂ-3, ನಂ.ಗೂ. 259. 


ಸಂ-3, ನಂ.ಗೂ. 172. 


89 


ಅಧ್ಯಾಯ - 4 

ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ದಾಖಲಾಗಿರುವ ಆರ್ಥಿಕ ಅಂಶಗಳು 

ಈ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ದಾಖಲಾಗಿರುವ 
ಆರ್ಥಿಕಾಂಶಗಳನ್ನು ಕುರಿತು ಚರ್ಚಿಸಲಾಗಿದೆ. ಇತಿಹಾಸಪೂರ್ವ ಕಾಲದಿಂದ 17ನೆ 
ಶತಮಾನದವರೆಗಿನ ಕಾಲಘಟ್ಟ ಹಾಗೂ ಚಾರಿತ್ರಿಕ ಭೌಗೋಳಿಕ ಹಿನ್ನೆಲೆಯಲ್ಲಿ 
ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ಕಂಡುಬರುವ ಆರ್ಥಿಕಾಂಶಗಳನ್ನು ಪರಿಶೀಲಿಸಿದಾಗ 
ಚಾಮರಾಜನಗರ ಜಿಲ್ಲೆಯು ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುತ್ತದೆ. ಆರ್ಥಿಕ 
ದೃಷ್ಟಿಯಿಂದ  ಅನುಕೂಲಕರವಾಗಿದ್ದು,  ಮಾನವಯೋಗ್ಯ ವಾಸಸ್ಥಾನವಾಗಿದ್ದುದರಿಂದ 
ಚಾಮರಾಜನಗರ ಪ್ರದೇಶವು ಆದಿಮಾನವ ಸಂಸ್ಕೃತಿಯ ನೆಲೆಗಳಿಗೆ ಆಶ್ರಯವಾಗಿತ್ತು. 
ಪ್ರಾಚೀನ ಮಾನವನು ಅಲೆಮಾರಿ ಜೀವನದಿಂದ - ಕೃಷಿಯವರೆಗೆ, ಕೃಷಿಯಿಂದ - ಗ್ರಾಮ 
ಜೀವನದವರೆಗೆ ಅಭಿವೃದ್ಧಿ ಹೊಂದಿದ ಬೆಳವಣಿಗೆಯನ್ನು ವಿ.ಗೋರ್ಡಾನ್‌ ಚೈಲ್ಡ್‌ರವರು 
ಆಹಾರ ಸಂಗ್ರಹಣೆಯಿಂದ ಆಹಾರೋತ್ಪಾದನೆವರೆಗಿನ ಪ್ರಕ್ರಿಯೆಗಳೆಂದು ತಿಳಿಸಿದ್ದಾರೆ." 
ಇತಿಹಾಸ ಕಾಲದಲ್ಲಿ ಹಳ್ಳಿ, ಗ್ರಾಮ ವ್ಯವಸ್ಥೆಯಿಂದ - ಊರು, ಪುರ, ಅಗ್ರಹಾರ, ಪಟ್ಟಣ, 
ನಗರ ಜೀವನದವರೆಗೆ ಶಿಷ್ಟ ಸಂಸ್ಕೃತಿಯ ಎಲ್ಲಾ ವಿವಿಧ ಪ್ರಾಕಾರಗಳು ಇಲ್ಲಿ ಕಾಣಿಸಿಕೊಳ್ಳಲು 
ಕಾರಣ ಮತ್ತು ಪ್ರೇರಣೆಯಾದುದು ಇಲ್ಲಿನ ಹದವಾದ ಆರ್ಥಿಕ ನೆಲೆಗಟ್ಟೆಂದರೆ ಅತಿಶಯೋಕ್ತಿ 


ಯಾಗಲಾರದು. 


ಪೂರ್ವಘಟ್ಟ ಹಾಗೂ ಪಶಿಮ ಘಟ್ಗಗಳೆರಡೂ ಸಂಧಿಸುವ ದೊಡಬೆಟ, ಅಥವಾ 
ಬ [3 @ UY 

ನೀಲಗಿರಿ ಪ್ರದೇಶದ ಪಾದದಲ್ಲಿರುವ ಚಾಮರಾಜನಗರ ಜಿಲ್ಲೆಯು ದಟ್ಟಡವಿ 

ಗಿರಿಶಿಖರಗಳಿಂದ ಕೂಡಿರುವ ಒಂದು ಆಯಕಟ್ಟಿನ ಪ್ರದೇಶವಾಗಿದೆ. ಕರ್ನಾಟಕದ 

ಪೊರ್ವಗಡಿಯಲಿ ಪೂರ್ವಘಟ್ಟಗಳು ಹಬ್ಬಿದ್ದು, ಹೆಚಿನಮಟಿಗೆ ಕರ್ನಾಟಕದ ದಕಿಣಭಾಗ 
[se ಬ ಐ ಬ UY PU 

ಹಾಗೂ ಮೈಸೂರು ಸೀಮೆಯ ಉದ್ದಕ್ಕೂ ಹಾದುಹೋಗಿರುವ ಪೂರ್ವಘಟ್ಟಗಳಲ್ಲಿ 

ನಂದಿದುರ್ಗ, ಬನ್ನೇರುಘಟ್ಟ, ಮೇಕೆದಾಟು, ಮಹದೇಶ್ವರಬೆಟ್ಟ, ಬಿಳಿಗಿರಿರಂಗನ ಬೆಟ್ಟ, 


ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟ, ಬೆಟ್ಟದಪುರ ಮೊದಲಾದ ಪ್ರಮುಖ ಘಟ್ಟಾವಳಿಗಳು 


90 


ಹಾಗೂ ಪರ್ವತ ಶ್ರೇಣಿಗಳಿವೆ. ಪೂರ್ವದಕ್ಷಿಣೋತ್ತರವಾಗಿ ಪೂರ್ವಘಟ್ಟಗಳ ಸಾಲು 
ಹಬ್ಬಿರುವಂತೆ, ಪಶಿಮ ಘಟ ಗಳು ಸಹ ಈ ಪದೇಶದ ಪಶಿಮ ಹಾಗೂ ದಕಿಣ ಭಾಗಗಳನು 

ಬ ಬ UY ಸ) ಬ ೬ [ ಲ್ಲ 
ಸುತ್ತುವರಿದಿವೆ. ಚಾಮರಾಜನಗರ ಜಿಲ್ಲೆಯ ಸುತ್ತಮುತ್ತಲಿರುವ ಮಲೆಮಹದೇಶ್ವರ ಬೆಟ್ಟ, 
ಬಿಳಿರಂಗನಬೆಟ್ಟ, ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟ ಮೊದಲಾದವು ಪ್ರಮುಖ ಗಿರಿಧಾಮ 
ಹಾಗೂ ಧಾರ್ಮಿಕ ಕೇತಗಳಾಗಿ ಪಸಿದವಾಗಿವೆ. ಈ ಮೂರು ಪಮುಖ ಬೆಬಗಳು ಈ 

, wD KS) [) ನಹ ಟೆ 

ಭಾಗದ ಸಮಸ್ತ ಜನರ ಜೀವನ, ಧಾರ್ಮಿಕ ನಂಬಿಕೆ, ಸಾಂಸ್ಕೃತಿಕ ಪರಂಪರೆ ವಿಶೆಷವಾಗಿ 


ಆರ್ಥಿಕ ಚಟುವಟಿಕೆಗಳಲ್ಲಿ ಹಾಸುಹೊಕ್ಕಾಗಿವೆ. 


ಮಹದೇಶ್ವರ ಬೆಟ್ಟದಿಂದ ವಿಸ್ತಾರಗೊಂಡು ಚಾಮರಾಜನಗರ ಜಿಲ್ಲೆಯವರೆಗೆ 
ಹಬ್ಬಿರುವ ಈ ಬೆಟ್ಟಗುಡ್ಡಗಳ ಸಾಲಿನಲ್ಲಿ ದಟ್ಟವಾದ ಅರಣ್ಯಗಳಿದ್ದು, ಈ ಅರಣ್ಯಪರಿಸರದಲ್ಲಿ 
ಏಳುಮಲೆ, ಜೇನುಮಲೆ, ಎಪ್ಪತ್ತಾರು ಮಲೆ, ದೊಡ್ಡಸಂಪಿಗೆ, ಚಿಕ್ಕಸಂಪಿಗೆ, ಬೂದಿಪಡಗ, 
ಗುಂಡಾಲ್‌, ಬಂಡಿಪುರ, ಮದುಮಲೈೈ, ಕಾಕನಕೋಟೆ, ಬಳ್ಳೆ, ನಾಗರಹೊಳೆ, ಗುಂಡ್ರೆ 
ಮುಂತಾದ ಅಭಯಾರಣ್ಯಗಳು ಪರಸ್ಪರ ಸಂಧಿಸುತ್ತವೆ. ಈ ಬೆಟ್ಟಗುಡ್ಡಗಳು ಹಾಗೂ ದಟ್ಟ 
ಅರಣ್ಯಗಳಲ್ಲಿ ಹುಟ್ಟುವ ಕಾವೇರಿ, ಕಪಿಲಾ, ನುಗು, ನಾಗರಹೊಳೆ, ಗುಂಡ್ಲುಹೊಳೆ, 
ಎಣ್ಣೆಹೊಳೆ, ಸುವರ್ಣಾವತಿ, ಚಿಕ್ಕಹೊಳೆ, ಉಡುಕುತೊರೆ, ಮಾಯಾರ್‌ ನದಿ ಮೊದಲಾದ 
ಪ್ರಮುಖ ಹಾಗೂ ಸಣ್ಣ ನದಿಗಳು ಈ ಪ್ರದೇಶದ ನೀರಿನ ಮೂಲಸೆಲೆಗಳಾಗಿದ್ದು, ಈ 
ಪ್ರದೇಶವು ಫಲವತ್ತಾದ ಜಲಾನಯನ ಪ್ರದೇಶವಾಗಿ ರೂಪುಗೊಳ್ಳಲು ಸಾಧ್ಯವಾಯಿತು. 
ಕಪಿಲಾ ನದಿಯು ಕಾವೇರಿ ನದಿಯ ಉಪನದಿ ಎಂಬುದು ಇತ್ತೀಚಿನ ದಿನಗಳಲ್ಲಿ 
ಕೇಳಿಬರುತ್ತಿರುವ ಸಾಮಾನ್ಯ ಹೇಳಿಕೆಯಾಗಿದೆ. ಆದರೆ ಇದು ತಪ್ಪು ಅಭಿಪ್ರಾಯವಾಗಿದ್ದು 
ಕಪಿಲಾ ನದಿಯು ಕೇರಳದ ವೈನಾಡಿನ ಅರಣ್ಯಪ್ರದೇಶದಲ್ಲಿ ಹುಟ್ಟಿ ಹರಿದು ಮುಂದೆ 
ಮೈಸೂರು ಜಿಲ್ಲೆಯ ತಿರುಮಕೂಡಲು ನರಸೀಪುರದಲ್ಲಿ ಕಾವೇರಿ ನದಿಯನ್ನು ಕೂಡುತ್ತದೆ 
ಎಂಬುದಿಲ್ಲಿ ಉಲ್ಲೇಖಾರ್ಹ. ಈ ನದಿಗಳ್ಳು, ಹಳ್ಳಕೊಳ್ಳ, ಜರಿತೊರೆಗಳುು, ಕೆರೆಕಟ್ಟೆಗಳು 
ಮೊದಲಾದವುಗಳು ಚಾಮರಾಜನಗರ ಪ್ರದೇಶವನ್ನು ಕೃಷಿ ವಿಸ್ತರಣೆಯೊಂದಿಗೆ ಉತ್ಕೃಷ್ಟ 


ಭೂಮಿಯನ್ನಾಗಿ ಪರಿವರ್ತಿಸಿದವು. 


91 


ಸಾಮಾನ್ಯವಾಗಿ ಜಲಾನಯನ ಮತ್ತು ಫಲವತ್ತಾದ ಪ್ರದೇಶದಲ್ಲಿ ಶಿಷ್ಟ ಸಂಸ್ಕೃತಿಯು 


ತನ್ನೆಲ್ಲ ಒಳಿತು ಮತ್ತು ಕೆಡಕುಗಳೊಡನೆ ಕಾಣಿಸಿಕೊಳ್ಳುತ್ತದೆ ಎಂಬ ಉಪಿಂದರ್‌ ಸಿಂಗ್‌ರವರ 
ಅಭಿಪ್ರಾಯವು ಇಲ್ಲಿ ಗಮನಾರ್ಹ ಮಿಗಿತ (surplus) ಈ ಅಂಶವು ಅರ್ಥಶಾಸ್ತ್ರದ 
ಪ್ರಮುಖ ಪರಿಕಲ್ಪನೆಯಾಗಿದೆ. ಅದು ಸೃಷ್ಟಿಯಾಗುವುದು ಸಾಮಾನ್ಯವಾಗಿ ಜಲಾನಯನ 


Ks, 


ಅಥವಾ ಉತ್ತಮ ನೀರಾವರಿ ಸೌಕರ್ಯ ಮತ್ತು ಫಲವತ್ತಾದ ಮಣ್ಣಿರುವ ಪ್ರದೇಶದಲ್ಲಿಯೇ. 


0 


ಬ್ಲ 


ತನ್ನ ಒಡೆತನದಲ್ಲಿರುವ ಜಲಾನಯನ ಪ್ರದೇಶವನ್ನು ಸಮಗ್ರ ಅಭಿವೃದ್ದಿಗೆ ಒಳಪಡಿಸುವುದರ 
ಮೂಲಕ ಅಂತಹ ಪ್ರದೇಶದಲ್ಲಿ ಆಳುವವರ್ಗ, ಅಧಿಕಾರವರ್ಗ, ಶ್ರೀಮಂತವರ್ಗ, 
ಶಿಷ್ಟಸಂಸ್ಕೃತಿಯ ಪ್ರತೀಕಗಳಾದ ಆಡಳಿತಕೇಂದ್ರ, ದೇವಾಲಯ, ಅಗ್ರಹಾರ, ಮಠಮಾನ್ಯ 
ಮೊದಲಾದವುಗಳನ್ನು ಸ್ಥಾಪಿಸಲು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಪ್ರಚೋಧನೆ ನೀಡುತ್ತವೆ. 
[eo ಅ "ರಿ RU K) ವಂ 


ಅವುಗಳ ಉಳಿವು ಹಾಗೂ ಬೆಳವಣಿಗೆಗಾಗಿ ಭೂದಾನಗಳನ್ನು ಸಹ ನೀಡುತ್ತವೆ." 


ಚಾಮರಾಜನಗರ ಜಿಲ್ಲೆಯ ಆರ್ಥಿಕ ಚಟುವಟಿಕೆಗಳಿಗೆ ಸೂಕ್ತವಾದ ಭೌಗೋಳಿಕ 
ಹಿನ್ನೆಲೆ ದೊರೆಯಿತು. ಕೇರಳ, ಕೊಡಗುಗಳನ್ನು ಗಡಿಯಾಗಿ ಹೊಂದಿರುವ ಈ ಜಿಲ್ಲೆಯು ಆ 
ಭಾಗಗಳಲ್ಲಿ ಹುಟ್ಟುವ ಕಾವೇರಿ ಕಪಿಲಾ ನದಿಗಳು ತಮ್ಮ ಉಪನದಿಗಳನ್ನು ಸೇರಿಕೊಂಡು 
ಘಟ್ಟ, ಇಳಿಜಾರು ಹಾಗೂ ಬಯಲು ಸೀಮೆಗಳನ್ನೊಳಗೊಂಡ ಈ ಪ್ರದೇಶದಲ್ಲಿ ವಿಸ್ತಾರವಾಗಿ 
ಹರಿದು ಕೃಷಿ ಮತ್ತು ಕೃಷಿಯೇತರ ಕಸಬುಗಳ ಬೆಳವಣೆಗೆಗೆ ಅನುಕೂಲ ಮಾಡಿಕೊಟ್ಟಿವೆ. 
ಆದುದರಿಂದಲೇ ಈ ಪ್ರದೇಶ ಸಂಸ್ಕೃತಿಯ ನಿರ್ಮಾಣಕ್ಕೆ ಯೋಗ್ಯ ನೆಲೆಯಾದುದರಲ್ಲಿ 
ಆಶ್ಚರ್ಯವಿಲ್ಲ. ವಾಸ್ತವಿಕವಾಗಿ ಹೇಳುವುದಾದರೆ ಚಾರಿತ್ರಿಕ ಭೂಗೋಳವು ಪ್ರಾಕೃತಿಕ 
ಕ್ಷೇತ್ರಗಳಿಗೂ, ಸಾಂಸ್ಕೃತಿಕ ವಿಚಾರಗಳಿಗೂ ಮತ್ತು ಮಾನವನ ಜೀವನ ವಿಧಾನಗಳಿಗೂ 
ಇರುವ ಸಂಬಂಧವನ್ನು ನಿರ್ಣಯಿಸುವ ಅತಿ ಮುಖ್ಯವಾದ ತತ್ವಗಳಲ್ಲಿ ಒಂದೆಂಬುದು 
ಚಾರಿತ್ರಿಕ ಭೂಗೋಳ ತಜ್ಞರಾದ ಎಲೆನ್‌ ಚರ್ಚಿಲ್‌ ಸೆಂಪಲ್‌, ಆಂಡ್ರಿವ್‌ ಕ್ಲಾರ್ಕ್‌ 


ಮೊದಲಾದವರ ಅಭಿಪ್ರಾಯವಾಗಿದೆ. 


92 


ದಟ್ಟವಾದ ಅರಣ್ಯಗಳು, ಅಪೂರ್ವವಾದ ಬೆಟ್ಟಶ್ರೇಣಿಗಳು ಮತ್ತು ನದಿಬಯಲು 
ಪ್ರದೇಶಗಳ ವಿಶೇಷ ಜಾಲವನ್ನು ಹೊಂದಿರುವ ಚಾಮರಾಜನಗರ ಜಿಲ್ಲೆಯಲ್ಲಿನ 
ವೈವಿಧ್ಯಮಯವಾದ ಭೌಗೋಳಿಕ ಪರಿಸರದಲ್ಲಿ ಆದಿಮಾನವ ಅಥವಾ ಬುಡಕಟ್ಟು 
ಸಂಸ್ಕೃತಿಯ ನೆಲೆಗಳಾದ ಹಾಡಿ ಅಥವಾ ಹೋಡು ರೂಪುಗೊಂಡವು.” ಕಾಲಕ್ರಮೇಣ ಈ 
ಬುಡಕಟ್ಟು ಸಂಸ್ಕೃತಿಯು ಗ್ರಾಮ, ನಾಡು, ನಗರಪಟ್ಟಣಗಳ ಜಾನಪದ ಹಾಗೂ ಶಿಷ್ಟ 
ಸಂಸ್ಕೃತಿಗಳಾಗಿ ಬೆಳವಣಿಗೆ ಹೊಂದಿದವು5 ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಚಾಮರಾಜನಗರ 
ಜಿಲ್ಲೆಯು ಕರ್ನಾಟಕದ ಪುನ್ನಾಡು, ಕೇರಳದ ವೈನಾಡು ಮತ್ತು ತಮಿಳುನಾಡಿನ 
ಉದಕಮಂಡಲ ಈ ಭೌಗೋಳಿಕ ಪರಿಸರದ ನಡುವಣ ಆಯಾಕಟ್ಟಿನ ಪ್ರದೇಶವಾಗಿತ್ತು. 
ಇಂತಹ ಶ್ರೀಮಂತ ಹಾಗೂ ವೈವಿಧ್ಯಮಯ ಭೌಗೋಳಿಕ ಪರಿಸರದಲ್ಲಿ ಕೃಷಿ ಚಟುವಟಿಕೆಗಳು 
ವಿಸ್ತರಣೆಯಾಗಿ ವೈವಿಧ್ಯಮಯ ಸಂಸ್ಕೃತಿಯು ವಿಕಾಸವಾಯಿತೆಂಬುದನ್ನು ಕುರಿತು ಮುಂದೆ 


ಶಾಸನಾಧಾರಗಳ ಮೂಲಕ ಚರ್ಚಿಸಲಾಗಿದೆ. 


I. ಕೃಷಿವ್ಯವಸ್ಥೆ: ಕೃಷಿ ಭೂಮಿ ವಿಸ್ತಾರವಾದಂತೆ ಆರ್ಥಿಕ ಚಟುವಟಿಕೆಗಳು 
ಅಭಿವೃದ್ಧಿಗೊಂಡು ಪ್ರಭುತ್ತ ಅಥವಾ ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚಿನ ಆದಾಯ ದೊರಕುತ್ತಿತ್ತು. 
ಅಂದರೆ ಆರ್ಥಿಕ ಚಟುವಟಿಕೆಗಳ ಪ್ರಧಾನ ಲಕ್ಷಣಗಳಾದ ಸಂಪನ್ಮೂಲಗಳ ಸಂಗ್ರಹಣೆ, 
ಸಂಪನ್ಮೂಲಗಳ ಅಭಿವೃದ್ಧಿ ಮತ್ತು ಸಂಪನ್ಮೂಲಗಳ ಹಂಚಿಕೆಯು ಈ ಪ್ರದೇಶದಲ್ಲಿ ಪರಸ್ಪರ 
ಪೂರಕವಾಗಿ ಕಾರ್ಯನಿರ್ವಹಿಸಿದ್ದವು.ಚಾಮರಾಜನಗರ ಜಿಲ್ಲೆಯಲ್ಲಿ ಎಲ್ಲಾ ತರಹದ ಕೃಷಿ 
ಭೂಮಿಗಳು ಇದ್ದವು ಎಂಬುದಾಗಿ ಸಮಕಾಲೀನ ಆಧಾರಗಳಿಂದ ತಿಳಿದುಬರುತ್ತದೆ. ಪ್ರಧಾನ 
ಆರ್ಥಿಕ ಚಟುವಟಿಕೆಗಳಲ್ಲೊಂದಾಗಿದ್ದ ಕೃಷಿ ವ್ಯವಸ್ಥೆಯ ಮೇಲೆ ವಿವಿಧ ಶಿಲಾ ಹಾಗೂ 
ತಾಮ್ರ ಭೂದಾನ ಶಾಸನಗಳು ಮತ್ತು ಕ್ರಯವಿಕ್ರಯ ಶಾಸನಗಳು ಬೆಳಕನ್ನು ಚೆಲ್ಲುತ್ತವೆ. 
ಭೂಮಿಯನ್ನು ವ್ಯವಸಾಯ ಯೋಗ್ಯವಾದ ಭೂಮಿ ಮತ್ತು ವ್ಯವಸಾಯಕ್ಕೆ ಅನರ್ಹವಾದ 
ಭೂಮಿ ಎಂದು ವಿಂಗಡಿಸಲಾಗುತ್ತಿತ್ತು. ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ಮಣ್ಣಿನ 


ಫಲವತ್ತತೆಯ ಆಧಾರದ ಮೇಲೆ ಉತ್ತಮ, ಮಧ್ಯಮ ಮತ್ತು ಕನಿಷ್ಟ ಎಂದು 


93 


ವರ್ಗೀಕರಿಸಲಾಗಿತ್ತು. ಇದಲ್ಲದೆ ಗದ್ದೆ, ಬೆದ್ದಲು, ಹೊಲ, ತೋಟತುಡಿಕೆ ಎಂಬ 


ವರ್ಗೀಕರಣವೂ ಬಳಕೆಯಲ್ಲಿತ್ತು. 


ಮಣ್ಣಿನ ಗುಣ ಮತ್ತು ಬಣ್ಣ, ಭೂಮಿಯ ಅಳತೆ, ಬೆಳೆಯುವ ಬೆಳೆ, ನೀರಾವರಿ 


ಸೌಲಭ್ಯ, ಬಿತ್ತನೆಯ ಸಾಮರ್ಥ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಭೂಮಿಯ ವರ್ಗೀಕರಣ 


ಜ್ರ? 
ಮಾಡಲಾಗುತ್ತಿತ್ತು. ಕರಿಹೊಲ, ಕೆಬ್ಬೆಗದ್ದೆ, ಕೆರೆಕೆಳಗಣಗದ್ದೆ, ನೀರ್ಮಣ್ಣು, ಬೆದ್ದಲೆಗುಳಿ 
6000, ಗದೆಗುಳಿ 1000, ಮಣು 500, ಸಲಗೆಗದೆ, 5 ಕೊಳಗಗದೆ, 10 ಕೊಳಗಗದೆ, 15 
(9) [a9] (9°) (90) (9°) 
ಕೊಳಗಗದೆ,, 6 ಖಂಡುಗ ಬೆದನೆಲ್ಲಣು, 300 ಪುಟಳಮಣ್ಣು, ಬೀಜಾವರಿ 2100 ಬೂಮಿ, 
7) ೩೬ ಟಿ ಣ . 
ಯರೆನಲ, ಕೆಂನಲ, ಭೂಮಿಯ ಸಲೆಕೋಲಿನಲ್ಲಿ ಸಲೆನಿಜಗೋಲು 794, ಯಲೆತೋಟ, 
ತೆಂಗಿನತೋಟ, ಸೊಪ್ಪಿನ ತೋಟ ಮುಂತಾದವು ಭೂಮಿಯ ವಿವಿಧ ವರ್ಗಗಳನ್ನು 


ಸೂಚಿಸುತ್ತವೆ." ಕೃಷಿಭೂಮಿಯನ್ನು ಅಳೆಯಲು ಮತ್ತು ಭೂಕಂದಾಯವನ್ನು ನಿಗದಿಪಡಿಸಲು 


ನಿರ್ಧಿಷ್ಟಪಡಿಸಿದ ಅಳತೆಯ ಮಾಪನವನ್ನು ಉಪಯೋಗಿಸುತ್ತಿದ್ದರು. 


ಚಾಮರಾಜನಗರ ಜಿಲ್ಲೆಯಲ್ಲಿ ಭೂಮಿಯನ್ನು ಬೀಜಾವರಿ ಪದ್ಧತಿಯಲ್ಲೂ 
ಅಳತೆಮಾಡುವ ಪದ್ಧತಿ ಇತೆಂಬುದಾಗಿ ತಿಳಿದುಬರುತ್ತದೆ. ಕೃಷಿಭೂಮಿಗೆ ಸಂಬಂಧಿಸಿದಂತೆ 
ಎರೆಹೊಲ 600 ವೋಣಿಹೊಲ 300 ಮೂಡಹೊಲ 2ಕ್ಕೆ 1100 ಮೊದಲಾದ 
ಭೂವಿಭಾಗೀಕರಣ ಕಂಡುಬರುತ್ತದೆ. ಕಂಡುಗ, ಕಂಬ, ಕೊಳಗ, ಸಲಗ ಈ ರೀತಿಯ ಅಳತೆ 
ಮಾಪನಗಳು ಶಾಸನಗಳಲ್ಲಿ ಕಂಡುಬಂದಿವೆ. ಇದರಿಂದ ಗದ್ದೆ ಬೆದ್ದಲು ತೋಟ ಮುಂತಾದ 
ಕೃಷಿ ಭೂಮಿಯನ್ನು ಅಳತೆಮಾಡಲು ಸಾಧ್ಯವಾಗುತ್ತಿತ್ತು.ಕ್ರಿ.ಶ.೨975ರ ತೊಂಡವಾಡಿಯ 
ಶಾಸನ, ಕ್ರಿ.ಶ.1372ರ ಗುಂಡ್ಲುಪೇಟೆ ಶಾಸನ ಹಾಗೂ ಕ್ರಿ.ಶ.1417ರ ತ್ರಿಯಂಬಕಪುರದ ಶಾಸನ 
ಮುಂತಾದ ಶಾಸನಗಳಲ್ಲಿ ಕಂಡುಗದ ಉಲ್ಲೇಖವಿದೆ.ಈ ರೀತಿ ಭೂಮಿಯನ್ನು ಹಿಂದಿನ 
ಕಾಲದಲ್ಲಿ ಬಿತ್ತನೆ ಮಾಡುವ ಬೀಜದ ಪ್ರಮಾಣದಲ್ಲಿ ಭೂ ಅಳತೆಯನ್ನು ಅಂದಾಜು 
ಮಾಡುತ್ತಿದ್ದರು. ಏಕೆಂದರೆ ಆ ಕಾಲದಲ್ಲಿ ಭೂಮಿಯ ಅಳತೆಯನ್ನು ನಿಗದಿಪಡಿಸುವ 


ಅಲತೆಗೋಲಾಗಲಿ ಅಥವಾ ಭೂವ್ಯಾಪ್ತಿಯ ಪ್ರಮಾಣದ ಅಂದಾಜಾಗಲಿ ಅಸ್ತಿತ್ವದಲ್ಲಿರಲಿಲ್ಲ. 


94 


ಗ್ರಾಮ ಮತ್ತು ಅಗ್ರಹಾರಗಳಲ್ಲಿ ಕೃಷಿ ಭೂಮಿಯೊಂದಿಗೆ ಗೋಮಾಳ, ಹಿತ್ತಿಲು, ವಾಸದ 


ಮನೆಗಳು, ಬ್ರಾಹ್ಮಣ ಮತ್ತು ಶೂದ್ರ ನಿವೇಶನಗಳು, ಕೆರೆಕಟ್ಟೆ ಕಾಲುವೆಗಳು ಇದ್ದವು. 


ಕೃಷಿಯಲ್ಲಿ ಪ್ರಧಾನವಾಗಿ ಎರಡು ವಿಧಾನಗಳು ರೂಢಿಯಲ್ಲಿದ್ದವು. ಅವು 
(1) ಕಾಡಾರಂಭ ಮತ್ತು (2) ನೀರಾರಂಭ, ಕಾಡಾರಂಭ ಮಳೆಯ ನೀರಿನ ಆಧಾರದ ಮೇಲೆ 
ಆಧಾರಗೊಂಡಿದ್ದು ಬೆದ್ದಲು ಹೊಲಗಳಲ್ಲಿ ನಡೆಯುತ್ತಿತ್ತು. ನೀರಾರಂಭ ನೀರಾವರಿ 
ಭೂಮಿಗಳಾದ, ಗದ್ದೆ ಮತ್ತು ತೋಟಗಳಲ್ಲಿ ನಡೆಯುತ್ತಿತ್ತು. ಚಾಮರಾಜನಗರ ಪ್ರದೇಶದ 
ಕೆರೆಗಳ ಆಶ್ರಯದಲ್ಲಿ ಗದ್ದೆಗಳು ಇದ್ದವು. ಕೆರೆಗಳು ಇಲ್ಲದ ಮತ್ತು ಮಳೆಯನ್ನೇ ನೆಚ್ಚಿಕೊಂಡು 
ವ್ಯವಸಾಯ ಮಾಡಬೇಕಾಗಿದ್ದ ಜಮೀನುಗಳನ್ನು ಹೊಲ ಮತ್ತು ಬೆದ್ದಲು ಎಂದು 
ಕರೆಯುತ್ತಿದ್ದರು. ಈ ಪ್ರದೇಶದಲ್ಲಿ ತೆಂಗು ಮತ್ತು ಅಡಿಕೆ ತೋಟಗಳು ಹೆಚ್ಚು 
ಪ್ರಸಿದ್ಧವಾಗಿದ್ದವು. ಎಲೆತೋಟ, ಅಡಿಕೆತೋಟ, ಹಣ್ಣಿನತೋಟ ಮುಂತಾದವುಗಳ ಬಗೆಗೆ 
ಶಾಸನಗಳಲ್ಲಿ ಪ್ರಸ್ತಾಪ ಬರುತ್ತವೆ. ಈ ಪ್ರದೇಶ ಹೆಚ್ಚಾಗಿ ಮರಳು ಮಿಶ್ರಿತ ಕೆಂಪುಮಣ್ಣನ್ನು 
ಹೊಂದಿದ್ದರಿಂದ ಇದು ತೋಟಗಾರಿಕೆಗೆ ಹೆಚ್ಚು ಅನುಕೂಲಕರವಾಗಿದ್ದಿತ್ತು. ಕ್ರಿ.ಶ.1800ರ 
ವೇಳೆಗೆ ಈ ಪ್ರದೇಶವನ್ನು ಸಂದರ್ಶಿಸಿದ್ದ ಫ್ರಾನ್ಸಿಸ್‌ ಬುಕಾನನು ಇಲ್ಲಿನ ಮಣ್ಣಿನ ಲಕ್ಟಣವನ್ನು 
ವರ್ಣಿಸುತ್ತಾ ಇದರ ಸಾಮಾನ್ಯ ಒಳ್ಳೆಯ ಗುಣವನ್ನು ಹೊಗಳಿದ್ದಾನೆ. ಅವನ ಪ್ರಕಾರ ಕೆರೆ 
ಕೆಳಗಿನ ಭೂಮಿ ಬಿತ್ತಿ ಬೆಳೆಯುವುದಕ್ಕೆ ಯೋಗ್ಯವಾಗಿತ್ತು.ಏಕೆಂದರೆ ಇಲ್ಲಿನ ಮಣ್ಣು ನೀರನ್ನು 
ಹಿಡಿದಿಟ್ಟುಕೊಳ್ಳುವ ಗುಣಶಕ್ತಿಯನ್ನು ಹೊಂದಿತ್ತೆಂದು ಅಭಿಪ್ರಾಯಪಟ್ಟಿದ್ದಾನೆ. ಕೆರೆಯನ್ನಾಧರಿಸಿ 


ಬೆಳೆಯುವ ಭತ್ತದ ಫಸಲನ್ನು ಅವನು ವೈಶಾಖದ ಫಸಲೆಂದು ಕರೆದಿದ್ದಾನೆ. 


ಭೂವಿಂಗಡಣೆಯ ಇನ್ನೊಂದು ರೀತಿಯಲ್ಲಿ ಮಾಡುವ ಪದ್ಧತಿ ಈ 
ಪ್ರದೇಶದಲ್ಲಿದ್ದಿತು. ಇದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡಬಹುದು. ಅವುಗಳೆಂದರೆ 
ಕೊಲದುಗದ್ದೆ ಅಥವಾ ಕೊಳಗಗದ್ದೆ, ಛಳಿಮರದನಗದ್ದೆ, ಕೆರೆಹಿಂದಿನಗದ್ದೆ, ಕಪ್ಪು ಮಣ್ಣಿನ 
ಗದೆ, ಜೀರಿಗೆ ಮೇಡು ಗದ್ದೆ, 300 ಗದ್ದೆ, ಸಲಗೆಗದ್ದೆ ಎಂದು ವಿವಿಧ ರೀತಿಯಲ್ಲಿ ವರ್ಗೀಕರಣ 


ಮಾಡುತಿದರು.*" ಇದರಿಂದ ಪಾಚೀನ ಕಾಲದಲಿ ವೃವಸಾಯ ಪದತಿಯ ಬಗೆ ರ್ಲೆತಾಪಖ 
"ಬಿ ಹ್‌) ಇ 3 ಧಿ ೧ ಲ 


95 


ಸಮುದಾಯಕ್ಕಿದ್ದ ಸೂಕ, ಜಾ ನವನು ತಿಳಿದುಕೊಳ ಬಹುದು. ವರ್ಷದಲ್ಲಿ ಎರಡು ಬೆಳೆಗಳನು 
[2 ಬರಿ RN 1 ) ಇ ಲ್ಲ 
ಬೆಳೆಯಲಾಗುತ್ತಿತ್ತು.ಅವುಗಳನ್ನು ಕಾತೀಕ ಅಥವಾ ಹೈನುಬೆಳೆ ಮತ್ತು ವೈಶಾಖ ಅಥವಾ 
ಕಾನುಬೆಳೆ ಎಂದು ಕರೆಯಲಾಗುತ್ತಿತ್ತು. ಹೈನು ಬೆಳೆ ಮುಂಗಾರು ಮಳೆಯನ್ನು ಆಧರಿಸಿದ್ದರೆ, 


ಹಿಂಗಾರು ಮಳೆ ಕಾನು ಬೆಳೆಗೆ ಆಧಾರವಾಗಿತ್ತು. 


ಚಾಮರಾಜನಗರ ಜಿಲ್ಲೆಯನ್ನಾಳಿದ ವಿವಿಧ ರಾಜಮನೆತನಗಳ ಅರಸರು, ಅರಸಿಯರು 
ಹಾಗೂ ಅಧಿಕಾರ ವರ್ಗದವರು ಇಲ್ಲಿ ದೇವಾಲಯಗಳ ನಿರ್ವಹಣೆಗಾಗಿ ಭೂಧಾನಗಳನ್ನು 
ಸಹ ನೀಡಿದ್ದರೆಂಬುದು ಮೇಲಿನ ಶಾಸನಗಳ ಉದಾಹರಣೆಗಳಿಂದ ವೇದ್ಯವಾಗುತ್ತದೆ. 
ಅರಿಕುಠಾರ, ತೆರಕಣಾಂಬಿ, ಶಿವನಸಮುದ್ರ, ಕೋಳ್ಟೇಗಾಲ, ಅಗರ, ಮದ್ದೂರು, ಮಾಂಬನಳ್ಳಿ, 
ಹೊನ್ನೂರು, ಸತ್ಯಗಾಲ, ಮೊಡೆಹಳ್ಳಿ, ಹಿರಿಯೂರು, ಉಮ್ಮತ್ತೂರು, ತ್ರಿಯಂಬಕಪುರ, 
ಕೆಲ್ಲೂರು, ಕುಲಗಾಣ, ಹರದನಹಳ್ಳಿ, ಚಾಮರಾಜನಗರ, ಯಳಂದೂರು, ಗುಂಡ್ಲುಪೇಟೆ, 
ವಿಜಯಶ್ರೀಪುರ ಮೊದಲಾದ ಕಡೆಗಳಲ್ಲಿದ್ದ ದೇವಾಲಯ - ದೇವಾಲಯ ಸಂಕೀರ್ಣಗಳು 
ಇಂತಹ ಕೃಷಿ ಭೂಮಿಗಳನ್ನು ದೇವದಾಯಗಳ ಮೂಲಕ ಪಡೆದುಕೊಂಡಿದ್ದವು. 
ದೇವಾಲಯಗಳ ಕೃಷಿಭೂಮಿಯನ್ನು ಉಳುಮೆ ಮಾಡುವುದಕ್ಕಾಗಿ ಭೂರಹಿತ ಗೇಣಿದಾರರ 
ವರ್ಗ ಅಂದಿನ ಕೃಷಿವ್ಯವಸ್ಥೆಯಲ್ಲಿ ಹುಟ್ಟಿಕೊಂಡಿತು. ದೇವಾಲಯಗಳಿಗೆ ಸೇರಿದ 
ಭೂಹಿಡುವಳಿಗಳನ್ನು ನೋಡಿಕೊಳ್ಳಲು “ನಿಬಂಧಕಾರರು” “ಪಾರುಪತ್ತೇಗಾರರೆಂಬ”” 
ಮತ್ತು ಚೋಳರ ಕಾಲದಲ್ಲಿ "“ನಗರತ್ತಾರರೆಂಬ'” ಆಡಳಿತ ವರ್ಗಗಳಿದ್ದವು. ಅದೇ ರೀತಿ 
ಬ್ರಾಹ್ಮಣ ಪಂಡಿತರು ಮತ್ತು ವಿದ್ವತ್ನನರಿಗೆ ದಾನ ನೀಡಿದ ಬ್ರಹ್ಮಾದಾಯಗಳು ಮತ್ತು 
ಅಗ್ರಹಾರಗಳ ಮೂಲಕ ಮೂಲತಃ ಕೃಷಿಕರಲ್ಲದ ವರ್ಗದವರು ಭೂ ಒಡೆತನವನ್ನು 
ಪಡೆದುಕೊಳ್ಳುವಂತಾಯಿತು. ಅಂತೆಯೇ ಈ ಪ್ರದೇಶದಲ್ಲಿ ಅಸ್ತಿತ್ವಕ್ಕೆ ಬಂದ ಉಮ್ಮತ್ತೂರಿನ 
ಉಪ್ಪರಿಗೆಯ ಮಠ, ತೆರಕಣಾಂಬಿಯ ನಿರಾಸಿಮಠ, ಕುಂತೂರಿನ ಸಾಲೂರುಮಠ ಮಳಲಿಯ 
ಚೆಂನ್ನಯ್ಯನ ಮಠ, ಕಿತ್ತೂರಿನ ಕೆಂಬಿರುಮಠ, ಮೆದಹಳಿಯ ಮಠ, ನಂಜುಲುಗೂಡಿನ 


ಬೋಳನಂಜೇದೇವರ ಮಠ, ಸುತ್ತೂರಿನ ಮಠ ಮೊದಲಾದ ಮಠಗಳು ಸಹ 


96 


ಭೂಬಡೆತನವನ್ನು ಹೊಂದಿದ್ದವು. ಈ ಪ್ರದೇಶದೊಂದಿಗೆ ಸೋಸಲೆಯ ವ್ಯಾಸರಾಜಮಠವು 


ಸಹ ಸಂಪರ್ಕ ಹೊಂದಿತ್ತೆಂಬುದಕ್ಕೆ ಶಾಸನಾಧಾರವಿದೆ.* 


ಕೃಷಿ ಭೂಮಿಗೆ ಸಂಬಂಧಿಸಿದಂತೆ ಗುತ್ತಿಗೆ, ಗೇಣಿ, ಗಡಿ, ಬೋಗ್ಯ, ನಾಥ 
ಮುಂತಾದವುಗಳು ಸಹ ಅಸ್ತಿತ್ವದಲ್ಲಿದ್ದವೆಂಬುದಕ್ಕೆ ಅನೇಕ ಶಾಸನಾಧಾರಗಳಿವೆ.ಗುತ್ತಿಗೆ 
ಪದ್ದತಿಯಲ್ಲಿ ಗುತ್ತಿಗೆ, ಉಳಗುತ್ತಿಗೆ, ಜಮೀನುಗುತ್ತಿಗೆ, ಸೂತ್ರಗುತ್ತಿಗೆ, ಮರುಸೂತಿ, 
ಕಟ್ಟುಗುತ್ತಿಗೆ, ಸುತ್ತಗುತ್ತಿಗೆ, ಶ್ರೋತ್ರಿಯ ಗುತ್ತಗೆ, ತಳಭೋಗ ಎಂಬ ವಿಧಗಳಿದ್ದವು.* 
ಗುತ್ತಿಗೆ ಎಂದರೆ ಸ್ವಂತ ಜಮೀನನ್ನು ಬೇರೆಯವರಿಗೆ ನಿರ್ದಿಷ್ಟಪಡಿಸಿದ ಕಾಲಾವಧಿಗೆ ನಗದು 
ಇಲ್ಲವೆ ಧಾನ್ಯಕ್ಕೆ ಪ್ರತಿಯಾಗಿ ವಹಿಸಿಕೊಡುವುದೆಂದೂ, ಉಳಗುತ್ತಿಗೆಯೆಂದರೆ ಭೂಮಿಯನ್ನು 
ಸಾಗುವಳಿ ಮಾಡಬೇಕೆಂಬ ಷರತ್ತಿನ ಮೇಲೆ ಗುತ್ತಿಗೆ ಕೊಡುವುದು. ಗೊತ್ತಾದ ಅವದಿಗೆ 
ಸರದಿಯ ಮೇಲೆ ಗುತ್ತಿಗೆಗೆ ಕೊಡುವ ಪದ್ದತಿಯನ್ನು ಸೂತ್ರಗುತ್ತಿಗೆಯೆಂದೂ, ಗುತ್ತಿಗೆಯನ್ನು 
ನವೀಕರಿಸುವುದನ್ನು ಮರುಸೂತ್ರಿ ಎಂದೂ ಕೆರೆ ಅಚ್ಚುಕಟ್ಟಿನ ಜಮೀನನ್ನು ಪಡೆದಿರುವುದಕ್ಕೆ 
ಕೆರೆಕಟ್ಟಿಸಿದವರಿಗೆ ಕೊಡಬೇಕಾದ ಗುತ್ತಿಗೆಯನ್ನು ಕಟ್ಟುಗುತ್ತಿಗೆಯೆಂದೂ ಕರೆಯಲಾಗುತ್ತಿತ್ತು. 
ಉದಾಹರಣೆಗಾಗಿ: ಕ್ರಿ.ಶ.1527ರ ದಾಸನೂರು ಶಾಸನದಲ್ಲಿ ಅವಸ್ತಂಭ ಸೂತ್ರದ 
ಜಿಹೆಬಾರುವರಿಗೆ ದಾಸನೂರಿನಲ್ಲಿ ತೋಟವೊಂದನ್ನು ಮೂಲಗುತ್ತಿಗೆ 40 ಗದ್ಯಾಣಗಳಿಗೆ 


ಬದಲಾಗಿ ಶ್ರೋತ್ರಿಯ ಗುತ್ತಿಗೆಯಾಗಿ 40 ವರಾಹಗಳಿಗೆ ನೀಡಿರುವುದು ಕಾಣಸಿಗುತ್ತದೆ.” 


ಕ್ರಿ.ಶ.16ನೆಯ ಶತಮಾನದ ಶಾಸನದಲ್ಲಿ ಶ್ರೋತ್ರ್ತಿಯದ ಕಲ್ಲಪಟ್ಟೆಯು 
ತಿಮ್ಮಪ್ಪನಾಯಕವೊಡೆಯನ ಕಾರ್ಯಕರ್ತನಾದ ತಮ್ಮಣ್ಣನಾಯಕನು ಹದಿನಾಡ 
ರಾಮರಾಜನಾಯಕನಿಗೆ ವಾರ್ಷಿಕ ಗುತ್ತಿಗೆ ನೀಡಬೇಕೆಂಬ ನಿಯಮದೊಂದಿಗೆ ಭೂಮಿಯನ್ನು 
ಗುತ್ತಿಗೆ ನೀಡಲಾಯಿತು.ಹೀಗೆ ಗುತ್ತಿಗೆಯಿಂದ ಬಂದ ಹಣದ ಮೊತ್ತವನ್ನು ಸೋಮೇಶ್ವರ 
ದೇವರ ಪೂಜೆಪುನಸ್ಕಾರಗಳಿಗೆ ಬಳಸಬೇಕಾಗಿತ್ತು.* 16ನೆಯ ಶತಮಾನದ ಮಾವತ್ತೂರು 
ಶಾಸನವು ಗ್ರಾಮವೊಂದನ್ನು ಉಳಗುತ್ತಿಗೆಯಾಗಿ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಇಲ್ಲಿ ಆ 


ಗ್ರಾಮದ ಭೂಮಿಯನ್ನು ಸಾಗುವಳಿ ಮಾಡಬೇಕೆಂಬ ಷರತ್ತಿನ ಮೇಲೆ ಗುತ್ತಿಗೆಗೆ ಕೊಟ್ಟಂತೆ 


97 


ತೋರುತ್ತದೆ. ಅಂದರೆ ಆ ಗ್ರಾಮದ ಬಹುಭಾಗ ಬೀಳು ಬಿಟ್ಟಿದ್ದರಬಹುದೆಂಬುದು 
ಶಾಸನದಿಂದ ಸೂಚಿತವಾಗುತ್ತದೆ. ಇದರಿಂದ ಬ್ರಹ್ಮಾದಾಯಗಳ ಮೂಲಕ ಭೂದಾನಗಳನ್ನು 
ಪಡೆದಿದ್ದ ಬ್ರಾಹ್ಮಣ ಪಂಡಿತರಾಗಲಿ ಅಥವಾ ದೇವಾದಾಯಗಳ ಮೂಲಕ ಭೂಮಿಗಳನ್ನು 
ದಾನವಾಗಿ ಪಡೆದಿದ್ದ ದೇವಾಲಯ ಮಠ ಮಾನ್ಯಗಳಾಗಲಿ ತಾವೇ ಉತ್ತು ಬಿತ್ತುವ 
ಪರಿಪಾಠವಿಲ್ಲದಿದ್ದುದರಿಂದ ಅಂತಹ ಭೂಮಿಗಳನ್ನು ಉಳುಮೆ ಮಾಡುವ ಸಣ್ಣ 


ಹಿಡುವಳಿದಾರರಿಗೆ ವಹಿಸಿಕೊಡಲಾಗುತ್ತಿತ್ತೆಂಬುದು ಸರ್ವಸಾಮಾನ್ಯ ಕೃಷಿ ನೀತಿಯಾಗಿತ್ತು. 


14ನೇ ಶತಮಾನದ ಯಳಂದೂರಿನ ಅಗರ ಶಾಸನದಲ್ಲಿ ಗುತ್ತಿಗೆ ಜಾಗ ಆ 
ಗುತ್ತಿಗೆಯಾಗಿರುವ ಸಂದಕ್ಕೆ ತ್ಯರವುದು ಬಿದಗೆಯರು ಗದ್ಯಾಣ 5 ಅಗಸಾಲ್ಕ್ಯಯರು ಗದ್ಯಾಣ 8 
ಕಂಮಾರರು ಗ 8 ನಾಯಿಂದರು ಗದ್ಯಾಣ 8 ನೀಡುವುದೆಂದು ಒಪ್ಪಂದ ಮಾಡಿಕೊಂಡ 
ವಿಷಯವು ಪ್ರಸ್ಥಾಪಿಸಲ್ಪಟ್ಟಿದೆ.ಜೊತೆಗೆ ಒಂದೊಂದು ಗದ್ಯಾಣವನ್ನು ಕಂದಾಯವಾಗಿ 
ನೀಡಬೇಕಿತ್ತು. ಕ್ರಿ.ಶ. 14ನೇ ಶತಮಾನಕ್ಕೆ ಸೇರಿದ ಗುಂಡ್ಲುಪೇಟೆ ಶಾಸನದಲ್ಲಿ ದೇವರ 
ಭಂಡಾರದಿಂದ ರೈತರಿಗೆ ಸಾಲವಾಗಿಕೊಟ್ಟ 150 ಗದ್ಯಾಣ ಹೊನ್ನಿಗೆ ಬರುವ ಬಡ್ಡಿಯಿಂದ 
ರಾಮನಾಥ ದೇವರಿಗೆ ಪ್ರತಿದಿನ ಸಲ್ಲಬೇಕಾದ ಹೊಜೆ, ನೈವೇದ್ಯ, ನಂದಾ ದೀವಿಗೆ 
ಇತ್ಯಾದಿಗಳನ್ನು ನಡೆಸಬೇಕೆಂದು ಮಹಾಜನರು ಒಪ್ಪಿ ಶಾಸನವನ್ನು ಬರೆಸಿದ್ದಾರೆ.” 
ಕ್ರಿ.ಶ. 1417ರ ತ್ರಿಯಂಬಕಪುರದ ಶಾಸನದಲ್ಲಿ ಹೊನ್ನು ಹಣ ಎಂಬ ಪದಗಳ ಬಳಕೆಯಾಗಿದೆ. 
ಕ್ರಿ.ಶ. 1492ರ ಬಸವಾಪುರದ ಶಾಸನವು ಉಮ್ಮತ್ತೂರು ಪ್ರಭು ನಂಜರಾಜ ಒಡೆಯರ ಬಗ್ಗೆ 
ಪ್ರಸ್ಥಾಪಿಸುತ್ತದೆ. ಈ ಶಾಸನದಲ್ಲಿ ಶ್ರೋತ್ರಿಗುತ್ತಿಗೆಯಾಗಿ ಕೃಷಿಭೂಮಿ ಪಡೆದು ಸಾಗುವಳಿ 
ಮಾಡುತ್ತಿದ್ದ ವಿಷಯ ಸೂಚಿಸಲ್ಪಟ್ಟಿದೆ.” 

ಕ್ರಿ.ಶ. 1530ರ ಸುತ್ತೂರು ಶಾಸನದಲ್ಲಿ ಉಮ್ಮತ್ತೂರರಸ ಮಹಾಮಂಡಲೇಶ್ವರ 
ರಾಮರಾಜ ತಿರುಮಲರಾಜೈೆಯ್ಯದೇವ ಮಹಾಅರಸುಗಳ ಬಗ್ಗೆ ಕಂಡುಬರುತ್ತದೆ.ಅರಸರ 
ಕಾರ್ಯಕ್ಕೆ ಕರ್ತರಾದ ಭದ್ರಯ್ಯನವರು ಸುತ್ತೂರು ಮಠದ ಧರ್ಮಗುರುಗಳಿಗೆ ಕೊಟ್ಟ 
ಸ್ರೋತ್ರಿಯ ಗುತ್ತಿಗೆಯ ಕ್ರಮವೇನೆಂದರೆ ಸುತ್ತೂರ ಸೋಮೇಶ್ವರ ದೇವರ 


ಅಂಗರಂಗಭೋಗಕ್ಕೆ ಸಲುವ ಮೂಗೂರು ಸೀಮೆಯ ತಾಯೂರುಸ್ನಳದ ಹೊಳೆಯ ಸುತ್ತೂರು 


98 


ಗ್ರಾಮವನ್ನು ಗುತ್ತಿಗೆಗೆ ಕೊಟ್ಟು ಅಲ್ಲಿನ ಗದ್ದೆ ಬೆದ್ದಲು ತೋಟ ತುಡಿಕೆ ಆಡು ಮಗ್ಗ ಮನೆವಣ 
ಸುವರ್ಣಾದಾಯ ಕಾಡಾರಂಭ ನೀರಾರಂಭ ಕಾಣಿಕೆ ಬೆಡಿಗೆ ಎಲ್ಲವನ್ನು ಅನುಭವಿಸಿಕೊಂಡು 


ಅದಕೆ 


| ಪ್ರತಿಯಾಗಿ ಸೋಮೇಶ್ವರ ದೇವರ ಭಂಡಾರಕ್ಕೆ 


40 ವರಾಹಗಳನ್ನು ಸ್ರೋತ್ತಿಯಾ ಗುತ್ತಿಗೆಯಾಗಿ ಸಲ್ಲಿಸುವುದಕ್ಕೆ ಒಡಂಬಡಿಕೆಯಾಯಿತು 
ಮತ್ತು ಈ ಒಡಂಬಡಿಕೆಯ ಒಂದು ವರ್ಷ ಮಾತ್ರ ಆಚರಣೆಯಲ್ಲಿರುತ್ತದೆ ಎಂಬ 
ಷರತ್ತಿನೊಂದಿಗೆ ತೀರ್ಮಾನವಾಯಿತು. ಇದರಿಂದ ಸುತ್ತೂರು ಮಠದವರು ಅಲ್ಲಿನ ಶ್ರೀ 
ಸೋಮೇಶ್ವರ ದೇವಸ್ಥಾನಕ್ಕೆ ದೇವದಾಯವಾಗಿ ನೀಡಿದ್ದ ಭೂಮಿಯನ್ನು ತಾವು 40 
ವರಾಹಗಳನ್ನು ಕೊಟ್ಟು ಒಂದು ವರ್ಷದ ಗುತ್ತಿಗೆಗೆ ಕೃಷಿ ಸಾಗುವಳಿ ಮಾಡಿದರೆಂದು 


ಅಭಿಪ್ರಾಯಪಡಬಹುದು.* 


16ನೇ ಶತಮಾನಕ್ಕೆ ಸೇರಿದ ಹೆಗ್ಗೊಠಾರದ ಶಾಸನವು ಪ್ರಭು ಬಾಲಕೃಷ್ಣದೇವರ 
ಆದೇಶದಂತೆ ನಂಬಿಯರ ಅಂಕಪ್ಪಯನವರು ಹೆಗ್ಗೊಠಾರದ ಮಲಿಂಗೈಯಗೆ ಹೆಗ್ಗೊತಾರಕ್ಕೆ 
ಸಲುವ ಪುರವನ್ನು ಮೂರು ವರ್ಷಗಳಿಗೆ ಗುತ್ತಿಗೆ ನೀಡಿದ ಸ್ವಾರಸ್ಯಕರ ವಿಚಾರವನ್ನು 
ತಿಳಿಸುತ್ತದೆ.ದುರ್ಮ್ಮೀಖಿಗೆ (ಮೊದಲನೆ ವರ್ಷಕ್ಕೆ) ಎರಡು ಗದ್ಯಾಣಗಳೆಂತಲೂ, ಹೆಮಳಂಭಿಗೆ 


(ಎರಡನೆಯ ವರ್ಷಕ್ಕೆ) ನಾಲ್ಲು 


 ಗದ್ಯಾಣಗಳೆಂತಲೂ ವಿಳಂಭಿಸಂವತ್ನರಕ್ಕೆ (ಮೂರನೆಯ 


ವರ್ಷಕ್ಕೆ) 6 ಗದ್ಯಾಣಗಳೆಂತಲೂ ನಿಗಧಿಪಡಿಸಲಾಯಿತೆಂಬುದು ಶಾಸನದಿಂದ 
ತಿಳಿದುಬರುತ್ತದೆ.” 

ಚಾ.ನ.2ರ ಶಾಸನದಲ್ಲಿ ಬಿಟ್ಟಿದೇವ ವಿಷ್ಣುವರ್ಧನನ ಕಾಲದ ಸುಪ್ರಸಿದ್ದ 
ಅಧಿಕಾರಿಯಾಗಿದ್ದ ಪುಣಿಸಮಯ್ಯನು ಕಟ್ಟಿಸಿದ ಪಾರ್ಶ್ಪ್ರನಾಥಸ್ವಾಮಿಯ ತ್ರಿಕೂಟ ಜಿನಾಲಯವು 
ಪುಣಿಸ ಜಿನಾಲಯವೆಂದು ಪ್ರಸಿದ್ಧಿಯಾಗಿದೆ. ಈ ಬಸದಿಗೆ ದಾನವಾಗಿ ಗದ್ದೆ ಖಂಡುಗ 10ಕ್ಕೆ 
1000 ಗುಳಿ, ಆ ಊರ ತೆಂಕಣ ಹೆಗ್ಗರೆಯ ಕೀಳೇರಿಯ ಗದ್ದೆ ಖಂಡುಗ 5ಕ್ಕೆ 500 ಗುಳಿ 
ಬೆದ್ದಲೆ, ಹರದರಿ ಖಂಡುಗ 2ಕ್ಕೆ ೨ ಗುಳಿ, 4000 ಗುಳಿ, ಆ ಊರ ಹಳ್ಳಿ ಸಹಿತ ಜಕ್ಕಿ ಕೊಳಗ 
ಧರ್ಮಗೊಳಗ, ದನಗೊಳಗ ಕಳೆದು ಗುಳಿ ಒಂದು ಹೊರೆ ಗಾಣದ ಲೊಮ್ಮಾನ ಎಣ್ಣೆ, 


ತೋಂಟದ ಗುಳಿ 100, ಆ ಊರ ಬಡಗಣ ಕೊಡೆಯನ ಹಳ್ಳಿ ಸಹಿತ ಪುಣಿಸ ಜಿನಾಲಯಕ್ಕೆ 


99 


ಧಾರಾಪೂರ್ವಕವಾಗಿ ದತ್ತಿ ಬಿಟ್ಟಿದ್ದನ್ನು ತಿಳಿಸುತ್ತದೆ. ಮುಂದುವರೆದು ಆ ಕಾಲದಲ್ಲಿದ್ದ 
ಆಳತೆಗಳು ಸಹ ಸ್ಪಷ್ಟವಾಗುತ್ತದೆ. ಗಾಣದಲೊಮ್ಮಾನ ಎಂಬುದು ಸಹ ಎಣ್ಣೆಯನ್ನು 
ಅಳೆಯುವ ಮಾಪನ ಎಂದು ಅರ್ಥೈಸಬಹುದು.” 

ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ಒಂದು ಖಂಡುಗ ಭೂಮಿ, ಒಂದು ಬಳ್ಳ 
ಭೂಮಿ, 24 ಖಂಡುಗ ಭೂಮಿ, ಸಲಗೆಗದ್ದೆ, 10 ಕೊಳಗ ಭೂಮಿ, 10 ಖಂಡುಗ ಭೂಮಿ, 3 
ಬಳ್ಳ ಭೂಮಿ, 12 ಸಲಗೆಗದ್ದೆ, 24 ಸಲಗದ್ದೆ, ಸಲಗೆ 30, ಗದ್ದೆಸಲಗೆ 20, 30 ಕೊಳಗ 
ಭೂಮಿ, ಬೆದ್ದಲು 300 ಗದ್ದೆ, ಬೆದ್ದಲು 500, ಮೂರುಬಳ್ಳಭೂಮಿ,23 ಎಂಬರ್ಥದ 
ಮಾತುಗಳು ಬರುತ್ತವೆ. ಒಂದು ಖಂಡುಗ ಭೂಮಿ ಎಂದರೆ ಆ ಪ್ರಮಾಣದ ಬೀಜವನ್ನು 
ಬಿತ್ತುವ ಭೂಮಿ ಎಂದರ್ಥ. ಒಂದು ಬಳ್ಳ, 10 ಕೊಳಗ, ಸಲಗೆ 20, 30 ಕೊಳಗ 
ಭೂಮಿಗಳಿಗೂ ಇದೇ ಅರ್ಥವನ್ನು ನೀಡಬಹುದು.ಖಂಡುಗ ಮತ್ತು ಬಳ್ಳಗಳು ಪ್ರದೇಶದಿಂದ 


ಪ್ರದೇಶಕ್ಕೆ ವ್ಯತ್ಯಾಸವಾಗುತ್ತಿದ್ದವು.* 


Hl. ನೀರಾವರಿ ವ್ಯವಸ್ಥೆ: ಚಾಮರಾಜನಗರ ಜಿಲ್ಲೆಯ ಕೃಷಿ ವ್ಯವಸ್ಥೆಗೆ ಪ್ರಮುಖವಾಗಿ 
ಆಧಾರವಾಗಿದ್ದುದು ನೀರಾವರಿ ವ್ಯವಸ್ಥೆ. ಶಾಸನಗಳಲ್ಲಿ ದಾನಧರ್ಮದ ಪರಿಕಲ್ಪನೆ ಅಥವಾ 
ಪದ್ಧತಿಯು ತಿಳಿದು ಬರುತ್ತದೆ. ಭಾರತೀಯ ಸಂಸ್ಕೃತಿಯ ಎಲ್ಲ ಪ್ರಕಾರಗಳಲ್ಲಿಯೂ 
ದಾನಧರ್ಮವು ಅಂತರ್ವಾಹಿನಿಯಾಗಿದೆ. ದಾನಧರ್ಮದ ಪರಿಕಲ್ಪನೆಯೂ ಕೇವಲ 
ವ್ಯಕ್ತಿಗತವಾದುದಾಗಿರಲಿಲ್ಲ; ಅದು ಜನಪರವೂ ಪರಿಸ ಪೋಷಕವೂ ಆಗಿತ್ತು. 
ಆದ್ದರಿಂದಲೇ "ಕೆರೆ - ಬಾವಿ - ದೇವತಾಗೃಹ - ಅರವಟ್ಟಿಗೆ - ಸತ್ರ' ಮುಂತಾದವುಗಳ 
ನಿರ್ಮಾಣವು ಪರಹಿತ ಕಾರ್ಯಗಳಾಗಿದ್ದವು. ಅವುಗಳ ನಿರ್ಮಾಣ ಮಾತ್ರವಲ್ಲದೆ ನಿರ್ವಹಣೆ 


ಹಾಗೂ ಜೀರ್ಣೋದ್ದಾರಗಳಿಗೂ ಅವರು ದಾನದತ್ತಿಗಳನ್ನು ನೀಡುತ್ತಿದ್ದರು. ಕೆರೆ, ಬಾವಿ, 


ತೋಪು ಮೊದಲಾದವು ಜನರ ದೈನಂದಿನ ಜೀವನಕ್ಕೆ ಪ್ರಯೋಜನಕಾರಿಯಾಗಿದ್ದವು. 


ಕೃಷಿ ವಿಸ್ತರಣೆಗೆ ಅತ್ಯವಶ್ಯಕವಾದ ನೀರಾವರಿ ಸೌಕರ್ಯವನ್ನು ಅರ್ಥೈಸಲು 


pe] 


ಚಾಮರಾಜನಗರ ಜಿಲ್ಲೆಯ ಸುಮಾರು 37ಕ್ಕೂ ಅಧಿಕ ಶಾಸನಗಳು ಸಹಾಯಕವಾಗಿವೆ. ಈ 


100 


ಜಿಲ್ಲೆಯಲ್ಲಿ 9ನೇ ಶತಮಾನದಿಂದ 17ನೇ ಶತಮಾನದವರೆಗೆ ಅಭಿವೃದ್ಧಿಗೊಂಡ ನೀರಾವರಿ 
ವ್ಯವಸ್ಥೆಯ ವಿವರಗಳು ಶಾಸನಗಳಲ್ಲಿ ಬಿಂಬಿತವಾಗಿವೆ. ಶಾಸನಗಳ ಪ್ರಕಾರ ನೀರಾವರಿ 
ಕಾಮಗಾರಿಗಳನ್ನು ಕೈಗೊಂಡವರು ಪುಣ್ಯಕ್ಕೆ ಪಾತ್ರರಾಗುತ್ತಾರೆ ಎಂಬ ನಂಬಿಕೆ ಜನರಲ್ಲಿತ್ತು. 
ಈ ಜಿಲ್ಲೆಯ ಶಾಸನಗಳ ಹಿನ್ನೆಲೆಯಲ್ಲಿ ರಾಜರು, ರಾಣಿಯರು, ವಿವಿಧ ಆಡಳಿತಗಾರರು, 
ವರ್ತಕರು, ವೃತ್ತಿಪರರು, ಮಹಾಜನರು, ಸ್ಪಳೀಯ ಜನಸಮುದಾಯ ಮುಂತಾದವರೆಲ್ಲಾ 


ಸಕ್ರಿಯವಾಗಿ ಪಾಲ್ಗೊಂಡಿರುವುದು ಕಂಡುಬಂದಿದೆ. 


ಅಣಿ, ಒಡ್ಡು, ಕೆರೆ, ಕಟ್ಟೆ, ತೂಬು, ಕಾಲವೆ, ಬಾವಿ, ಹೆಬ್ಬಳ್ಳ, ಹಳ್ಳ, ಕೊಳ್ಳ, ತೊರೆ 
ಮೊದಲಾದವುಗಳು ನೀರಾವರಿಯ ಸಾಧನಗಳಾಗಿದ್ದವು. ಅಣೆ, ಒಡ್ಡು, ಕೆರೆಕಟ್ಟೆ, ನಾಲೆತೂಬು, 
ಬಾವಿ, ಹೆಬ್ಬಳ್ಳ, ನಿರೋನಿ ಇತ್ಯಾದಿ ಪ್ರಸ್ತಾಪಗಳ ಬಗ್ಗೆ ಈ ಪ್ರದೇಶದ ಅನೇಕ ಶಾಸನಗಳಲ್ಲಿ 
ಮಾಹಿತಿಗಳಿವೆ.” ಚಾಮರಾಜನಗರ ಜಿಲ್ಲೆಯ ನೀರಾವರಿ ವ್ಯವಸ್ಥೆಯಲ್ಲಿ 
(1) ಕೆರೆಗಳು ಮತ್ತು (2) ಬಾವಿಗಳು ಪ್ರಧಾನವಾಗಿ ರೂಪತಾಳಿದ್ದವು. ಕೆರೆಗಳ ನಿರ್ಮಾಣ ಈ 
ಪ್ರದೇಶದಲ್ಲಿ ಬಹಳ ಹಿಂದಿನಿಂದಲೂ ಸಾಗಿ ಬಂದಿದ್ದಿತು. ಚಾಮರಾಜನಗರ ಜಿಲ್ಲೆಯ 
ಕೆರೆಗಳಲ್ಲಿ ಕೆಲವು ಗಾತ್ರದಲ್ಲಿ ದೊಡ್ಡದಿದ್ದರೆ ಮತ್ತೆ ಕೆಲವು ಚಿಕ್ಕದಾಗಿದ್ದವು. ಈ ಸಂಬಂಧ 
ಹಲವಾರು ಶಾಸನಗಳಲ್ಲಿ ಕೆರೆಯ ನಿರ್ಮಾಣ, ಕೆರೆಯ ಪುನರ್‌ನಿರ್ಮಾಣ, ಕೆರೆಯದಾನ, 
ಕೆರೆಯ ಮೇಲ್ರೀಚಾರಣೆ ಮುಂತಾದವುಗಳ ಬಗ್ಗೆ ಪ್ರಸ್ತಾಪಗಳು ದೊರಕುತ್ತವೆ. 

ಚಾಮರಾಜನಗರ ಪ್ರದೇಶವನ್ನಾಳಿದ ರಾಜಕೀಯ ಮನೆತನಗಳು ಹಾಗೂ ಸ್ಥಳೀಯ 
ಪ್ರಭುಗಳು ಸಹ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದಕ್ಕಾಗಿ ಕೆರೆಕಟ್ಟೆಕಾಲುವೆಗಳನ್ನು 
ನಿರ್ಮಾಣ ಮಾಡಿದ್ದರೆಂಬುದಾಗಿ ತಿಳಿದುಬರುತ್ತದೆ. ಉದಾಹರಣೆಗೆ: ಕ್ರಿ.ಶ.೨9ನೆಯ 
ಶತಮಾನದಲ್ಲಿಯೇ ಎಲ್ಕೂರಿನಲ್ಲಿ ಕೆರೆಯೊಂದನ್ನು ಕಟ್ಟಿ, ಭೂಮಿ ದಾನ ನೀಡಿದ ಉಲ್ಲೇಖ 
ಶಾಸನದಲ್ಲಿದೆ (ಚಾನ 81). ಶಾಸನದ ಪ್ರಕಾರ ಗಂಗ ದೊರೆ ಸತ್ಯವಾಕ್ಯ ಪೆರ್ಮಾನಡಿಯು 
ರೇಚಾಯ್ಯನ ಮಗ ನರಸಿಂಗನಿಗೆ ಕೆರೆ ನಿರ್ಮಿಸಿದ್ದಕ್ಕಾಗಿ ಭೂದಾನ ನೀಡಿರುವುದನ್ನು 
ಪ್ರಸ್ತಾಪಿಸಲಾಗಿದೆ.* ಕ್ರಿ.ಶ. 1090-91ರ ಬೇರಂಬಾಡಿಯ ಗು.ಪೇ.220 ವೀರಗಲ್ಲು ಶಾಸನವು 


— 


ಚಿಗ್ಗಣ್ಣ ವೀರಗಣ್ಣನು ಕಟ್ಟಿಸಿದ ಕೆರೆ ಹಾಗೂ ದೇಗುಲದ ನಿರ್ಮಾಣದ ಬಗ್ಗೆ ತಿಳಿಸುತ್ತದೆ.” 


101 


ಕ್ರಿ.ಶ. 1318ರ ಬೊಮ್ಮಲಪುರದ ಗು.ಪೇ 174ರ ಶಾಸನದಲ್ಲಿ ಪದಿನಾಲ್ಕು ಅರಸನಾದ 


೪ 
ಮಾಧವದಣ್ಣಾಯಕನು ಕಟ್ಟಿಸಿದ ಮಾಧವ ಸಮುದ್ರ ಎಂಬ ಕೆರೆಯ ಬಗ್ಗೆ ಮಾಹಿತಿ 
ಕಂಡುಬರುತ್ತದೆ." ಕ್ರಿ.ಶ.11ನೆಯ ಶತಮಾನದಲ್ಲಿ ಕಚ್ಚಡಗಾವುಂಡನು ಕೊಳುಮ ಗ್ರಾಮದಲ್ಲಿ 
ಕೆರೆಗೆ ತೂಬೊಂದನ್ನು ಮಾಡಿಸಿದನೆಂದು ಹೊಂಗನೂರು ಶಾಸನದಿಂದ (ಚಾನ 168) 
ತಿಳಿದುಬರುತ್ತದೆ.  ಹೊಂಗನೂರಿನ ಇನ್ನೊಂದು ಶಾಸನವು ಅಂಕನಹಳ್ಳಿಯ ಮತ್ತು 
ಕೊಗ್ಗಿನಹಳ್ಳಿಯ ಜನರು ಕೆರೆಯೊಂದನ್ನು ಕಟ್ಟಿಸಿದ್ದ ವಿಷಯವನ್ನು ಉಲ್ಲೇಖಿಸುತ್ತದೆ.” 

ಕ್ರಿ.ಶ. 1358ರಲ್ಲಿ ಒಂದನೆಯ ಬುಕ್ಕರಾಯನ ಅಧಿಕಾರಿಯಾದ ಬಾಚಪ್ಪನು 
ಬುಕ್ಕರಾಯಸಮುದ್ರ, ಕೀರ್ತಿಸಮುದ್ರ, ಮಾಳವ್ರೆಯ ಕೆರೆ, ಬಾಚಪ್ಪನಕೆರೆ ಮೊದಲಾದ 
ಕೆರೆಗಳನ್ನು ನಿರ್ಮಿಸಿರುವುದು ಶಾಸನಗಳಲ್ಲಿ ಕಂಡುಬರುತ್ತದೆ. ಕ್ರಿ.ಶ. 1482ರ ಹರವೆ 
ಶಾಸನದಲ್ಲಿ ಉಮ್ಮತ್ತೂರಿನ ಅರಸ ಶ್ರೀ ವೀರಸೋಮರಾಯ ಒಡೆಯರು ಹರವೆಯ 
ಆದಿಪರಮೇಶ್ವರ ದೇವಾಲಯಕ್ಕೆ ಉಯ್ಯಮಹಳ್ಳಿಯ ಸ್ತಳದ ಸೋಮ ಸಾಗರದಲ್ಲಿ ತಾನು 
ಕಟ್ಟಿಸಿದ ಕೆರೆಯ ಕೆಳಗೆ ಕೊಳಗನಪುರದ ಎರೆಯಗದ್ದೆ 3 ಖಂಡುಗ, ಆ ಕಟ್ಟೆಯ ಕೆಳಗಿನ 
2ಖಂಡುಗ ಒಟ್ಟು ಐಘಂಡುಗ = 5(ಐದು) ಖಂಡುಗ ಭತ್ತ ಬಿತ್ತುವ ಗದ್ದೆಯನ್ನು ಕೊಟ್ಟರೆ 
ಅವರ ಮಗ ನಂಜೆರಾಯವೊಡೆಯನು 1300 ಬೆದ್ದಲನ್ನೂ ಬಸದಿಯ ಮುಂದಿನ 8 ಅಂಕಣ 


ಮನೆಯನ್ನೂ, ಚಂದ್ರಪ್ಪನೆಂಬುವನು ತೆಂಗಿನ ಮತ್ತು ಅಡಕೆಯ ತೋಟಗಳನ್ನು 


ಧಾರಾಪೂರ್ವಕ ನೀಡಿದರು. 


ಹೊಸದಾಗಿ ಕೆರೆಕಟ್ಟೆ ಕಟ್ಟಿಸಿದ್ದು ಮಾತ್ರವಲ್ಲದೆ, ಹಳೆಯ ಕೆರೆಗಳನ್ನು ಸಹ 


ಜೀರ್ಣೋದ್ದಾರಗೊಳಿಸಿ ವ್ಯವಸ್ಥಿತವಾಗಿ ಮೇಲ್ರೀಚಾರಣೆ ಮಾಡುವುದು ಸಹ ಪವಿತ್ರ 
ಕಾರ್ಯವೆಂದೂ ನಂಬಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆಯೂ ಹಲವು ಶಾಸನಾಧಾರಗಳಿವೆ. 
ಉದಾಹರಣೆಗೆ: ಸಾಳುವ ಇಮ್ಮಡಿ ನರಸಿಂಹನ ತಾಮ್ರಶಾಸನವು ಸರಗೂರಿನಲ್ಲಿ ದೊರೆತಿದೆ. 
ಅರಸನು ನೀಡಿದ ದ್ರವ್ಯದಿಂದ, ನಾಗನಾಯಕನು ಭಗ್ಗವಾಗಿದ್ದ ಕೆರೆಗಳನ್ನು 


ಜೀರ್ಣೋದ್ದಾರಗೊಳಿಸಿ, ಹೊಸಕೆರೆಗಳನ್ನು ನಿರ್ಮಿಸಿ, ಆ ಪ್ರದೇಶವನ್ನು ನಲವತ್ತು 


102 


ಬ್ರಾಹ್ಮಣರಿಗೆ ಅಗ್ರಹಾರವನ್ನಾಗಿ ಮಾಡಿದನೆಂಬುದಾಗಿ ಚಾಮರಾಜನಗರ ಜಿಲ್ಲೆಯ ಶಾಸನದಲ್ಲಿ 


ಕಂಡುಬರುತ್ತದೆ. 


ನಿರ್ಮಾಣಗೊಂಡ ಕೆರೆಗಳನ್ನು ಸುವ್ಯವಸ್ಥಿತವಾಗಿ ಇಟ್ಟುಕೊಂಡು, ಅವುಗಳನ್ನು 
ಸರಿಯಾದ ರೀತಿಯಲ್ಲಿ ಮೇಲ್ವಿಚಾರಣೆ ಮಾಡಿಕೊಂಡು ಹೋಗುವವರಿಗೆ "ಕೆರೆಗೊಡುಗೆ' 
ಮತ್ತು "ಬಿತ್ತುವಟ್ಟವೆಂಬ' ಭೂದಾನಗಳನ್ನು ನೀಡಲಾಗುತ್ತಿತ್ತೆಂದು ಶಾಸನಾಧಾರಗಳಿಂದ 
ತಿಳಿದುಬರುತ್ತದೆ.ಈ ಸಂಬಂಧ ಚಾಮರಾಜನಗರ ಜಿಲ್ಲೆಯ ಅನೇಕ ಶಾಸನಗಳಲ್ಲಿ ಈ 
ಪದಗಳು ಕಾಣಿಸಿಕೊಂಡಿವೆ. ಬೆಳತೂರು ಶಾಸನದ ಪ್ರಕಾರ ಮಾರಯ್ಯಗಾಮುಂದನಿಗೆ 
ಹತ್ತುಖಂಡುಗ ಗದ್ದೆಯನ್ನು ಬಿತ್ತುವಟ್ಟವಾಗಿ ಬಿಟ್ಟುಕೊಟ್ಟನೆಂಬುದಾಗಿ ವ್ಯಕ್ತವಾಗಿದೆ. 
ಬಿತ್ತುವಟ್ಟವು ಕೆರೆಯನ್ನು ಕಟ್ಟಿಸಿದುದಕ್ಕಾಗಿ ಅಥವಾ ಕೆರೆಯ ಜೀರ್ಣೋದ್ದಾರ 
ಮಾಡಿದುದಕ್ಕಾಗಿ ವ್ಯಕ್ತಿಯು ಪಡೆಯುವ ದಾನ.ಅದು ಕೆರೆಯ ಕೆಳಗೆ ಹೊಸದಾಗಿ 
ನಿರ್ಮಿಸಲಾದ ಭೂಮಿಯ ಉತ್ಪತ್ತಿಯ ಒಂದು ಭಾಗವನ್ನೊಳಗೊಂಡಿರುತ್ತದೆ. ಹೀಗೆ ಈ 
ಪ್ರದೇಶದ ನೀರಾವರಿ ವ್ಯವಸ್ಥೆಯಲ್ಲಿ ಕೆಲವು ವ್ಯವಸ್ಥಿತ ಕ್ರಮಗಳು ಮತ್ತು ಆಚರಣೆಗಳು 
ಅಸ್ತಿತ್ವದ್ದಿದ್ದವೆಂದು ಊಹಿಸಬಹುದು. ಈ ಪ್ರದೇಶದ ಕೆಲವು ಕೆರೆಗಳಿಗೆ ಕಾಲುವೆಯನ್ನು 
ನಿರ್ಮಿಸಿ ನೀರನ್ನು ದೂರದ ಜಮೀನುಗಳಿಗೂ ಕೊಂಡೊಯ್ದು ಅಚ್ಚುಕಟ್ಟುಗಳನ್ನು 
ಮಾಡಲಾಗುತ್ತಿತ್ತು ಎಂಬ ವಿಷಯ ಶಾಸನದಿಂದ ತಿಳಿದುಬರುತ್ತದೆ.” ಹೀಗೆ ಕಾಲುವೆಗಳ 
ಮೂಲಕ ನೀರನ್ನು ಸಾಗಿಸುವ ಸಂದರ್ಭದಲ್ಲಿ ಕಾಲುವೆಗಳು ಹಾದುಹೋಗುತ್ತಿದ್ದ 


ಜಮೀನುಗಳಿಗೆ ಹೆಚ್ಚಿನ ಬೇಡಿಕೆ ಹಾಗೂ ಮೌಲ್ಯವಿದ್ದುದು ಕಂಡುಬರುತ್ತದೆ. 


UI. ಕೃಷಿ ಬೆಳೆಗಳು: ಚಾಮರಾಜನಗರ ಜಿಲ್ಲೆಯ ವಿವಿಧ ಶಾಸನಗಳಲ್ಲಿ ಕಂಡುಬರುವಂತೆ 
ಬೆಳೆಗಳು ಮತ್ತು ಬೆಳೆ ಪದ್ದತಿಯು ವೈವಿಧ್ಯಮಯವಾಗಿದ್ದವು. ವರ್ಷದಲ್ಲಿ ಎರಡು 
ಬೆಳೆಗಳನ್ನು ಬೆಳೆಯಲಾಗುತ್ತಿತ್ತು. ಅವುಗಳನ್ನು ಕಾತೀಕ ಅಥವಾ ಹೈನು ಬೆಳೆ ಮತ್ತು 


ವೆ 


ಶಾಖ ಅಥವ ಕಾನುಬೆಳೆ ಎಂದು ಕರೆಯಲಾಗುತ್ತಿತ್ತು.ಹೈನು ಬೆಳೆ ಮುಂಗಾರು ಮಳೆಯನ್ನು 


ಆಧರಿಸಿದೆ, ಹಿಂಗಾರು ಮಳೆ ಕಾನು ಬೆಳೆಗೆ ಆಧಾರವಾಗಿತ್ತು. * ಕೆರೆ ಮತ್ತು ಬಾವಿಗಳ 


3) 


103 


ನೀರಾವರಿ ಆಶ್ರಯದಲ್ಲಿ ಭತ್ತ, ತೆಂಗು, ಅಡಿಕೆ, ವೀಳ್ಯದೆಲೆ, ಕಬ್ಬು ವಿವಿಧ ಬಗೆಯ ಹಣ್ಣು 
ಹೂ ತರಕಾರಿಗಳನ್ನು ಬೆಳೆಯುತ್ತಿದ್ದರು.” ಕೆರೆಯ ನೀರನ್ನಾಧರಿಸಿ ಬೆಳೆಯುವ ಭತ್ತದ 
ಫಸಲನ್ನು ವೈಶಾಖದ ಬೆಳೆಯೆಂದು ಬುಕಾನನ್‌ ಕರೆದಿದ್ದಾನೆ. ಮಳೆಯನ್ನಾಧರಿಸಿದ 


ಪ್ರದೇಶದಲ್ಲಿ ರಾಗಿ, ಜೋಳ, ಎಳ್ಳು, ದ್ವಿದಳ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಫ್ರಾನ್ಸಿಸ್‌ 
ಬುಕಾನನ್‌ ಈ ಪ್ರದೇಶದ ತೆಂಗಿನ ವ್ಯವಸಾಯವನ್ನು ಕುರಿತು ಕೂಲಂಕಷವಾಗಿ ಈ 
ಕೆಳಕಂಡಂತೆ ವಿವರಿಸಿದ್ದಾನೆ. ಅವನ ಪ್ರಕಾರ ಸಾಮಾನ್ಯವಾಗಿ ಒಂದು ತೆಂಗಿನಮರ 60 ರಿಂದ 
80 ಕಾಯಿಗಳನ್ನು ನೀಡುತ್ತಿತ್ತು. 200 ಮರದ ತೆಂಗಿನ ತೋಟವನ್ನು ನೋಡಿಕೊಳ್ಳಲು ಇಬ್ಬರು 
ಗಂಡಾಳು, ಮೂರು ಎತ್ತು ಮತ್ತು ಒಂದು ಕೋಣ ಬೇಕಾಗುತ್ತಿತ್ತು. 200 ಗಿಡ ಇರುವ 
ತೋಟ 2-3 ಎಕರೆ ಪ್ರದೇಶವನ್ನು ಆಕ್ರಮಿಸಿಕೊಂಡಿತ್ತು.ಉತ್ತಮ ಮಣ್ಣಿನಲ್ಲಿರುವ 100 
ಮರದ ತೋಟದಿಂದ ಸಾಮಾನ್ಯವಾಗಿ 70 ಪಣಂ ಉತ್ಪತ್ತಿ ಯಜಮಾನನಿಗೆ ಬರುತ್ತಿತ್ತೆಂದು 
ಅವನು ಲೆಕ್ಕ ಹಾಕಿದ್ದಾನೆ. ಆದರೆ ಸುಣ್ಣ ಮಿಶ್ರಿತವಾದ ಅದೇ ವ್ಯಾಪ್ತಿಯ ಕಡಿಮೆ ದರ್ಜೆಯ 
ಮಣ್ಣಿನ ತೋಟ 20 ಪಣಂ ಆದಾಯವನ್ನು ಕೊಡುವಂತಿತ್ತೆಂದು ಹೇಳಿದ್ದಾನೆ.ತೆಂಗಿನ ಬೆಳೆ 
ಮಾತ್ರವಲ್ಲದೆ ಭತ್ತ, ಕಬ್ಬು, ಅಡಿಕೆ, ವೀಳೈದೆಲೆ ಮೊದಲಾದ ನೀರಾವರಿ ಬೆಳೆಗಳನ್ನೂ ಸಹ 
ಈ ಪ್ರದೇಶದಲ್ಲಿ ಬೆಳೆಯುತ್ತಿದ್ದರು.ಭತ್ತ ಮತ್ತು ರಾಗಿ ಮುಖ್ಯ ಆಹಾರ ಬೆಳೆಗಳಾಗಿದ್ದವು. 
ಭತ್ತದ ಬೆಳೆ ತೆಗೆಯುವಾಗ ಬರಭತ್ತ (ಒಣಗಿದಬೀಜದ ಬಿತ್ತನೆ), ಮೊಳೆ ಭತ್ತ 
(ಮೊಳಕೆಬೀಜಬಿತ್ತನೆ) ಮತ್ತು ನಾಟಿ ಪದ್ದತಿಯ ಮೂರು ವಿಧಾನಗಳನ್ನು 


ಅನುಸರಿಸಲಾಗುತ್ತಿತ್ತು. 


ಅರಸರು, ಶ್ರೀಮಂತರು ಬ್ರಾಹ್ಮಣರು ಅಕ್ಕಿಯನ್ನು ಪ್ರಧಾನ ಧಾನ್ಯವನ್ನಾಗಿ ಬಳಸಿದರೆ, 
ಬಡವರು ಮತ್ತು ಸಮಾಜದ ಕೆಳಸ್ತರದ ಜನರು ರಾಗಿ ಮತ್ತು ಜೋಳವನ್ನು 
ಉಪಯೋಗಿಸುತ್ತಿದರು. ಇಲಿನ ಕಹು ಮಣ್ಣು ಸುಣರಹಿತವಾಗಿತು. ಈ ಮಣನು 
ನ೦"ದಿ ಬ ಬ ಣ [so] pe ಬಣ 

ಗುಣಮಟ್ಟಕ್ಕೆ ಅನುಸಾರವಾಗಿ ಮೂರುವರ್ಗಗಳಾಗಿ ವಿಂಗಡಿಸಲಾಗಿತ್ತು. ಉತ್ತಮ ಮಟ್ಟದ 
ಕಪ್ಪುಮಣ್ಣಿನಲ್ಲಿ ವರ್ಷಕ್ಕೆ ಎರಡು ಬೆಳೆಗಳನ್ನು ತೆಗೆಯುತ್ತಿದ್ದರು.ಒಂದು ರಾಗಿ ಮತ್ತು 


ಜೋಳದ ಬೆಳೆ. ಮತ್ತೊಂದು ಹತ್ತಿ ಬೆಳೆ. ಉಳಿದೆರಡು ವರ್ಗದ ಕಪ್ಪುಮಣ್ಣಿನಲ್ಲಿ "ಹತ್ತಿ, 


104 


ಹುರುಳಿ, ಎಳ್ಳು ಮುಂತಾದ ಬೆಳೆಗಳನ್ನು ಮಾತ್ರ ಬೆಳೆಯುತ್ತಿದ್ದರು. ಈ ಪ್ರದೇಶದ 
ಸುತ್ತಮುತ್ತಲಿನ ವಿವಿಧ ಮಣ್ಣಿನ ಗುಣಗಳ ಬಗ್ಗೆ ಶಾಸನಾಧಾರಗಳಿಂದಲೂ ತಿಳಿದುಬರುತ್ತದೆ. 
ಕಡುಕೆಂಪು ಮಣ್ಣಿನ ಎರೆಭೂಮಿ, ಕೆಂಪುಮಣ್ಣಿನ ಭೂಮಿ, ಉಪ್ಪು ಮಣ್ಣಿನಭೂಮಿ, 
ಸಣ್ಣಕಲ್ಲುಗಳ ಮಿಶ್ರಣ ಮಣ್ಣು (ಸಣ್ಣ ಮರಳಿನ ಭೂಮಿ) ಮೊದಲಾದ ವಿವಿಧ 
ಮಣ್ಣುಗಳನ್ನೊಳಗೊಂಡ ಕೃಷಿ ಭೂಮಿಗಳಿದ್ದವು. ಹತ್ತಿ ಈ ಪ್ರದೇಶದ ಮತ್ತೊಂದು ಪ್ರಮುಖ 
ವಾಣಿಜ್ಯ ಬೆಳೆಯಾಗಿತ್ತೆಂದು ಅಭಿಪ್ರಾಯಪಡಬಹುದು. ಚಾಮರಾಜನಗರ ಜಿಲ್ಲೆಯ ವಿವಿಧ 
ಶಾಸನಗಳಲ್ಲಿ ಕೃಷಿಗೆ ಸಂಬಂಧಿಸಿದ ಮಣ್ಣಿನ ಆಧಾರದ ಮೇಲೆ ಕೃಷಿ ಭೂಮಿಗಳನ್ನು 
ಗುರುತಿಸಲಾಗುತ್ತಿದ್ದ ಮಾಹಿತಿಗಳು ಕಂಡುಬರುತ್ತವೆ. ಅವುಗಳಲ್ಲಿ ಕೆಬ್ಬೆ, ಎರೆಯಮಣ್ಣು, 
ನೀರ್ಮಣ್ಣು ಇತ್ಯಾದಿ ಮಣ್ಣಿನ ಬಗೆಗಳೂ ಸಹ ಶಾಸನಗಳಲ್ಲಿ ಉಕ್ತವಾಗಿರುವುದನ್ನು 
ಗಮನಿಸಬಹುದು.* 

ದಕ್ಷಿಣ ಕರ್ನಾಟಕದ ಚಾಮರಾಜನಗರ, ಉಮ್ಮತ್ತೂರು, ತೆರಕಣಾಂಬಿ, 
ಗುಂಡ್ಲುಪೇಟೆ, ತಿ.ನರಸೀಪುರ, ನಂಜನಗೂಡು, ಹೆಗ್ಗಡದೇವನಕೋಟೆ, ಮೊದಲಾದ 
ಪ್ರದೇಶಗಳೂ ಕೂಡ ವಿಶೇಷವಾಗಿ ಹತ್ತಿ ಬೆಳೆಗೂ ಹೊಂದಿಕೊಂಡಿತ್ತೆಂಬುದು ಒಂದು 
ಪ್ರಮುಖ ಆರ್ಥಿಕಾಂಶವಾಗಿದೆ. ಬೆಳೆದ ಹತ್ತಿಯನ್ನು ಸ್ಥಳೀಯವಾಗಿ ಕೈಮಗ್ಗದಿಂದ ಬಟ್ಟೆ 
ತಯಾರಿಸಿ, ಉಳಿದ ಹತ್ತಿಯನ್ನು ಬೇರೆ ಕಡೆಗೆ ರಫ್ತು ಮಾಡುತ್ತಿದ್ದರೆಂದು ಕೆಲವು 
ಆಧಾರಗಳಿಂದ ತಿಳಿದುಬರುತ್ತದೆ. ಬುಕಾನನ ಪ್ರಕಾರ “ಚಾಮರಾಜನಗರ, ಬನ್ನೂರು, 
ಸೋಸಲೆ, ತಿ.ನರಸೀಪುರ, ಮೂಗೂರು, ಮಾಲಂಗಿ, ಕುಂತೂರು, ಯಳಂದೂರು, ಮುಳ್ಳೂರು, 
ಆಲಳ್ಳಿ, ಹೊಮ್ಮ, ಮಂಗಲ, ಹೆಗ್ಗಡದೇವನಕೋಟೆ, ಕೀರ್ತಿಪುರ, ನಂಜನಗೂಡು 
ಮುಂತಾದವು ಫಲವತ್ತಾದ ಕಪ್ಪುಮಣ್ಣನ್ನು ಹೊಂದಿದ್ದುದರಿಂದ ಉತ್ತಮ ಹತ್ತಿ 
ಇಳುವರಿಯನ್ನು ಪಡೆಯಲಾಗುತ್ತಿತ್ತು.” ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ಭತ್ತ, 
ಹತ್ತಿ, ಜವುಳಿ, ಕಬ್ಬು, ಅಡಿಕೆ, ತೆಂಗು, ಗಾಣ, ಅಲೆ, ಹೊಗೆಸೊಪ್ಪು, ಪೈರು, ಈಚಲ್ಲು, 
ಸೊಪ್ಪು, ಚೆಲುವಾನ ಪೈರು" ಮತ್ತು ಗೋಧಿಗಳ"* ಬಗ್ಗೆಯೂ ಮಾಹಿತಿ ಇದೆ. ತೆಂಗು ಮತ್ತು 


ಈಚಲು ಮರಗಳಿಂದ ಹೆಂಡವನ್ನು ತಯಾರಿಸಲಾಗುತ್ತಿತ್ತೆಂದು ಸಹ ಕಂಡುಬರುತ್ತದೆ. 


105 


ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಮುಖ ಆಹಾರ ಬೆಳೆಗಳಾದ ಭತ್ತ, ರಾಗಿ, ಜೋಳ, 
ಸಾಮೆ, ನವಣೆ, ಅರ್ಕ, ಹುರುಳಿ, ಉದ್ದು, ಹೆಸರು, ಅವರೆ, ಅಲಸಂದೆ ಮುಂತಾದ ಆಹಾರ 
ಧಾನ್ಯ ಮತ್ತು ದ್ವಿದಳ ಧಾನ್ಯಗಳು, ತೋಟದ ಬೆಳೆಗಳಾದ ತೆಂಗು, ಅಡಿಕೆ, ವೀಳ್ಯದೆಲೆ, 
ಕಬ್ಬು, ಹಣ್ಣು, ತರಕಾರಿ, ಸೊಪ್ಪುಗಳು, ಸಾಂಬಾರ ಪದಾರ್ಥಗಳಾದ ಜಿರಿಗೆ, ಕೊತ್ತಂಬರಿ, 
ಅರಿಸಿಣ, ವಾಣಿಜ್ಯ ಬೆಳೆಗಳಾದ ಹತ್ತಿ, ಎಳ್ಳು, ಎಣ್ಣೆಕಾಳುಗಳು, ಹೊಗೆಸೊಪ್ಪು 
ಮುಂತಾದವುಗಳನ್ನು ಬೆಳೆಯುತ್ತಿದ್ದರೆಂಬುದಾಗಿ ವಿವಿಧ ದಾಖಲಾತಿಗಳಿಂದ ತಿಳಿದುಬರುತ್ತದೆ. 
ಹೀಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಗೆಬಗೆಯ ಕೃಷಿ ಉತ್ಪನ್ನಗಳನ್ನು ಬೆಳೆಯುತ್ತಿದ್ದು, 
ಅವುಗಳಿಗೆ ಬೇರೆ ಬೇರೆ ಬಗೆಯ ತಾಪಮಾನ, ತೇವಾಂಶ ಮತ್ತು ಭೂಗುಣ 
ಅಗತ್ಯವಾಗಿದ್ದವು.ವಾಯುಗುಣ, ಮಣ್ಣು, ಭೂಮಿಯ ಎತ್ತರ ಮತ್ತು ನೀರಿನ ಸೌಕರ್ಯ 
ಇವುಗಳನ್ನವಲಂಭಿಸಿ ಬೇರೆ ಬೇರೆಯೇ ಆದ ಬೆಳೆಗಳನ್ನು ಈ ಪ್ರದೇಶಗಳಲ್ಲಿ 
ಉತ್ಪಾದಿಸಲಾಗುತ್ತಿತ್ತು. ಎಲ್ಲಿ ಕೆರೆಗಳು, ಬಾವಿಗಳು ಮತ್ತು ನಾಲೆಗಳ ಮೂಲಕ ನೀರಾವರಿಯ 
ಸೌಲಭ್ಯವು ಉತ್ತಮವಾಗಿತ್ತೋ ಅಲ್ಲಿ ಭತ್ತದ ಬೆಳೆ ಸಹಜವಾಗಿಯೇ ಅಧಿಕವಾಗಿತ್ತು. ಇದಕ್ಕೆ 
ವ್ಯತಿರಿಕ್ತವಾಗಿ ನೀರಿನ ಸೌಲಭ್ಯ ಅಷ್ಟಾಗಿ ಇರದ ಅನೇಕ ಮೈದಾನ ಪ್ರದೇಶಗಳಲ್ಲಿ ವಿವಿಧ 


ಊ 


ಧಾನ್ಯಗಳು, ಕಾಳುಗಳು ಮೊದಲಾದ ಒಣಬೆಳೆಗಳನ್ನು ಹೆಚ್ಚಾಗಿ ಬೆಳೆಯಲಾಗುತ್ತಿತ್ತು. 


IV. ವ್ಯಾಪಾರ ಮತ್ತು ವಾಣಿಜ್ಯ ವ್ಯವಸ್ಥೆ: ಕೃಷಿ ಹಾಗೂ ಕೃಷಿಯಾಧಾರಿತ 
-ು ® 

ಉತ್ಪನ್ನಗಳನ್ನೊಳಗಂಡ ಆಂತರಿಕ ವ್ಯಾಪಾರದಲ್ಲಿ ಅಂಗಡಿ, ಪೇಟೆ ಮತ್ತು ಸಂತೆ ಪೇಟೆಗಳು 
"ದಿ 


ಪ್ರಮುಖ ಪಾತ್ರವಹಿಸುತ್ತಿದ್ದವಲ್ಲದೆ, ಸ್ಥಳೀಯ ವ್ಯಾಪಾರದ ಕೇಂದ್ರಗಳಾಗಿದ್ದವು.ಈ 


ಅಂಗಡಿಗಳು ಹಳಿಗಾಮಗಳಲ್ಲಿ ಅಸಿತ್ತದಲಿದ್ದು, ಜನರಿಗೆ ಅವಶ್ನಕವಾಗಿದ ವಸುಗಳನು 
೪ ಲ Sc) ಬಿ 7) p ಲ್ಲ 


(ಈ) 


ಪೂರೈಸಿಕೊಡುತ್ತಿದ್ದವು. ಹಳ್ಳಿಗಳಲ್ಲಿ ಸಂತೆ ಮತ್ತು ನಗರಪಟ್ಟಣಗಳಲ್ಲಿ ಪೇಟೆ ಅಥವಾ 


ಸಂತೆಪೇಟೆ ವ್ಯಾಪಾರ ಕೇಂದ್ರಗಳಾಗಿದ್ದವು.ಸಂತೆಗಳಲ್ಲಿ ರೈತರು ಮತ್ತು ವ್ಯಾಪಾರಿಗಳು 
ಭಾಗವಹಿಸಿ ಕೊಡುಕೊಳ್ಳುವ ವ್ಯವಹಾರಗಳನ್ನು ನಡೆಸುತ್ತಿದ್ದರು.ಸಂತೆಗಳಲ್ಲಿ ಸಾಮಾನ್ಯವಾಗಿ 
ಸಾಟಿಪದ್ದತಿಯು ಆಚರಣೆಯಲ್ಲಿತ್ತಲ್ಲದೆ, ಗ್ರಾಮೀಣ ಕುಶಲಕರ್ಮಿಗಳ ಬದುಕು 


ಸಂಪೂರ್ಣವಾಗಿ ಸಂತೆಯನ್ನೇ ಅವಲಂಭಿಸಿತ್ತು. ಕುಂಬಾರರು, ಕಮ್ಮಾರರು, ಬಳೆಗಾರರು, 


106 


ದರ್ಜೀಿಗಳು, ಬಡಗಿಗಳು ಹಚ್ಚೆಹಾಕುವವರು, ಲಾಳ ಹೊಡೆಯುವವರು ಮುಂತಾದವರು 
ಸಂತೆಯಿಂದ ಸಂತೆಗೆ ತಿರುಗುತ್ತಲೇ ತಮ್ಮ ಬದುಕನ್ನು ನಡೆಸುತ್ತಿದ್ದರು. ಭತ್ತ, ರಾಗಿ, 
ಜೋಳ, ಹೊಗೆಸೊಪ್ಪು, ಜವಳಿ(ಹತ್ತಿ ಬಟ್ಟೆ), ನೂಲು, ಬೆಲ್ಲ, ಸಕ್ಕರೆ, ಉಪ್ಪು, ವೀಳ್ಯದೆಲೆ, 
ಸಂಬಾರ ಪದಾರ್ಥಗಳು ಹಾಗೂ ಇತರೆ ಮನೆಬಳಕೆ ಪದಾರ್ಥಗಳು ವ್ಯಾಪಾರದ 


ಸಾಮಾಗ್ರಿಗಳಾಗಿದ್ದವು. ಕ್ರಿ.ಶ. 11ನೇ ಶತಮಾನದ ಕಂದಗಾಲ ತಮಿಳು ಶಾಸನದಲ್ಲಿ 


ಐದನೂರು ದೇಶಿ ಹಾಗೂ ನಾನಾದೇಶಿ ಎಂಬ ವರ್ತಕರ ಸಂಘವೊಂದರ ಹೆಸರು 


ಕಂಡುಬಂದರೆ, "ಕೇನಪತಿ' ಪದವು ವರ್ತಕರು ಮಹಾಶೂರರಾಗಿರುತ್ತಿದ್ದರು ಎಂಬುದನ್ನು 
ಸೂಚಿಸುತ್ತದೆ. 

ಸಂತೆ ಮತ್ತು ಪೇಟೆಗೆ ಮಾರಾಟದ ವಸ್ತುಗಳನ್ನು ತಲೆಹೊರೆ, ಕಾವಡಿ, ಎತ್ತು, 
ಎಮ್ಮೆ, ಅನೆ, ಕುದುರೆಗಳ ಮೇಲೆ ಹಾಗೂ ಗುಬ್ಬಿಗಾಡಿ (ಚಕ್ಕಡಿ) ಗಳಲ್ಲಿ ತಂದು 
ಮಾರುತ್ತಿದ್ದರು. ಮಾರಾಟದ ವಸ್ತುಗಳ ಮೇಲೆ ಉಭಯ ಮಾರ್ಗ ಸುಂಕ ವಿಧಿಸಿ, ವಸೂಲಿ 
ಮಾಡುವ ಸುಂಕದ ಕಟ್ಟೆಗಳಿದ್ದವು. ಊರಿಂದೂರಿಗೆ ಪ್ರಯಾಣಿಸುತ್ತಿದ ವ್ಯಾಪಾರಿವರ್ತಕ 
ಸಮುದಾಯದವರಿಗೆ ಹೆದ್ದಾರಿಗಳಲ್ಲಿ ತಂಗುವುದಕ್ಕಾಗಿ ತಂಗುದಾಣಗಳನ್ನು ಮತ್ತು 


ಮಂಟಪಗಳನ್ನು ನಿರ್ಮಿಸಿಕೊಡುತ್ತಿದ್ದ ವಿಷಯ ಶಾಸನಗಳಿಂದ ತಿಳಿದುಬರುತ್ತದೆ." 


ಕ್ರಿ.ಶ. 1398ರ ಸಿಂಗನಲ್ಲೂರು ಶಾಸನವು 2ನೆಯ ಹರಿಹರನ ಕಾಲದ ವಾಣಿಜ್ಯ 
ವ್ಯಾಪಾರದ ಸ್ವರೂಪದ ಬಗ್ಗೆ ತಿಳಿಸುತ್ತದೆ. ಈ ಶಾಸನವು ಅಂದಿನ ಕಾಲದ ವಾಣಿಜ್ಯ 
ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹಲವು ಉಪಯುಕ್ತ ಮಾಹಿತಿಗಳನ್ನು ತಿಳಿಸುತ್ತದೆ.ಶಾಸನದ 
ಮೇರೆಗೆ ಪ್ರಮುಖ ವ್ಯಾಪಾರಿ ಸಮೂಹದವರಾದ ಅಯ್ಯಾವೊಳೆ ಐನ್ನೂರುಸ್ವಾಮಿ, 
ಆಯಿವತ್ತಾರು ದೇಶದ ಹಲರು, ಕೊಂಗನಲ್ಲೂರು ತಲಕಾಡು ಮುಡಿಗೊಂಡ ಮಾಂಬಳ್ಳಿ 
ಕೂಡಲೂರು ಬಂಡಹಳ್ಳಿ ಮೊದಲಾದ ಪಟ್ಟಣಗಳ ವ್ಯಾಪಾರಿಗಳು ಸಿಂಗಣ್ಣನಲ್ಲೂರ 
ಶಿವನಂಕಾರದೇವರ ಅಂಗರಂಗಭೋಗಕ್ಕೆ ನೀಡಿದ ದಾನದತ್ತಿಗಳ ಬಗೆಗೆ ತಿಳಿದುಬರುತ್ತದೆ." 


ಎತ್ತು, ಎಮ್ಮೆ, ಉಪ್ಪು, ಹತ್ತಿ, ಎಲೆ, ಅಡಕೆ, ವೀಳೆದೆಲೆ ಮೆಣಸು, ಸೀರೆ, 


ಉಪ್ಪಿಕಾವಲಿನೂಲು ಮೊದಲಾದ ವಸ್ತುಗಳು, ಹೇರು, ಕುದುರೆಭಂಡಿ, ಎತ್ತಿನಹೇರು, 


107 


ಹದಿನೆಂಟು ಪಟ್ಟಣ ಮೊದಲಾದ ವಿಷಯಗಳೂ ಕಂಡುಬರುತ್ತವೆ. ರೈತನ ಸ್ವಂತ ಅಗತ್ಯವನ್ನು 
ಪೂರೈಸಿದ ನಂತರ ಉಳಿದ ಹೆಚ್ಚುವರಿ ಆಹಾರಧಾನ್ಯವೂ ಮಾರುಕಟ್ಟೆಗೆ ಬರುತ್ತಿದ್ದಿತು. 
ಕೃಷಿಯೇತರ ಗ್ರಾಮೀಣ ಹಾಗೂ ನಗರ ಗ್ರಾಹಕರು ಬಹು ದೊಡ್ಡ ಸಂಖ್ಯೆಯಲ್ಲೇ 
ಇದ್ದುದರಿಂದ ಅವರ ಆಹಾರ ಅಗತ್ಯಗಳನ್ನು ಕೂಡ ಸಂತೆಗಳಲ್ಲಿ ದೊರಕುತ್ತಿದ್ದ ಹೆಚ್ಚುವರಿ 
ಆಹಾರಧಾನ್ಯಗಳ ಪೂರೈಕೆಯಿಂದಲೇ ಒದಗಿಸಬೇಕಾಗಿತ್ತು. ಸೈನಿಕರು, ಅಧಿಕಾರಿಗಳು, 
ವಿದ್ವಾಂಸರು, ದೇವಾಲಯ ಸಿಬ್ಬಂದಿ, ಕುಶಲಕರ್ಮಿಗಳು ಇವರೆಲ್ಲ ಈ ವರ್ಗದ ಕೃಷಿಯೇತರ 
ಗ್ರಾಮೀಣ ಹಾಗೂ ನಗರ ಗ್ರಾಹಕರಾಗಿದ್ದರು. ಕೃಷಿ ಉತ್ಪನ್ನಗಳನ್ನು ನಗದಿಗೋ ಅಥವಾ 
ಬೇರೆ ವಸ್ತುವಿಗೋ ಮಾರುತ್ತಿದ್ದ ಕೆಲವು ಮಾರುಕಟ್ಟೆಗಳಿದ್ದವೆನ್ನುವುದರಲ್ಲಿ ಸಂದೇಹವಿಲ್ಲ." 
ಆ ಸಂದರ್ಭದಲ್ಲಿ ಹೊಸದಾಗಿ ಸಂತೆಗಳನ್ನು ಅಥವಾ ಪಟ್ಟಣಗಳನ್ನು ವ್ಯವಸ್ಥೆ ಮಾಡಿದವರಿಗೆ 
ಹಲವು ರೀತಿಯಲ್ಲಿ ಪ್ರೋತ್ಸಾಹ ನೀಡಲಾಗುತ್ತಿತ್ತೆಂಬುದು ತಿಳಿದುಬರುತ್ತದೆ. ಯಳಂದೂರು 
ತಾಲ್ಲೂಕಿನ ಅಗರ ಗ್ರಾಮದಲ್ಲಿ ಕ್ರಿ.ಶ. 8ನೇಯ ಶತಮಾನದ ಯಳಂ. 138ನೇ ಶಾಸನವು 
ಲಭ್ಯವಾಗಿದೆ. ಈ ಶಾಸನದಲ್ಲಿ ಗಂಗ ದೊರೆ ಶ್ರೀಪುರುಷನ ರಾಣಿ ವಿನೆಪ್ತಿನಿಮ್ಮಡಿ 


ಎಂಬುವವಳ ಉಲ್ಲೇಖವು ಕಂಡು ಬರುತ್ತದೆ. ಈಕೆಯು ಮರವಿವೆಳ್ಳೂರನ್ನು ಆಳುತ್ತಿದ್ದಾಗ 


ತಲೆಹೇರು (ಹೊರೆ) ಸುಂಕದಿಂದ ವಿನಾಯಿತಿಯನ್ನು ನೀಡಿರುವುದು ಕಂಡುಬರುತ್ತದೆ. 
ಕ್ರಿ.ಶ.1295ರ ಶಾಸನದಲ್ಲಿ ಹೊಮ್ಮಗ್ರಾಮವು "ದಕ್ಷಿಣ ಅಯ್ಯಾವೊಳೆ' ಎಂದು ಖ್ಯಾತಿ 
ಪಡೆದಿತ್ತ. ಮಧುರಾಂತಕಪುರಂನ ವ್ಯಾಪಾರಿಯೊಬ್ಬ ಇಲ್ಲಿನ "ಶಿರುಮೂಲ ಸ್ಥಾನಂ 


ಉದೈೆಯಾರ್‌' ದೇವಾಲಯದ ನೈವೇದ್ಯಕ್ಕೆ ದಾನ ನೀಡಿದನೆಂಬುದು ಶಾಸನದಲ್ಲಿ 
ಕಂಡುಬರುತ್ತದೆ." ಕ್ರಿ.ಶ. 1277ರ ಹಳೆಅಲೂರು ಶಾಸನದಲ್ಲಿ ಆಲೂರಿನ ಅರ್ಕೇಶ್ವರ ದೇವರ 
ಸೇವೆಗಾಗಿ ಗದ್ದೆ, ಬೆದ್ದಲು, ತೋಟ ಮುಂತಾದ ಭೂಮಿಗಳನ್ನು ತೆರಿಗೆರಹಿತವಾಗಿ ತೆಳ್ಳರು 
ಎಂಬ ವರ್ತಕ ಸಮುದಾಯದವರು ನೀಡಿರುವುದು ಕಂಡುಬರುತ್ತದೆ. 

ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರದಲ್ಲಿ ಪ್ರತಿ ಮಂಗಳವಾರ, 
ಸಂತೆಮರಳ್ಳಿಯಲ್ಲಿ ಮಂಗಳವಾರ, ತೆರಕಣಾಂಬಿಯಲ್ಲಿ ಪ್ರತಿ ಗುರುವಾರ, ಹಂಪಾಪುರದಲ್ಲಿ 


ಪ್ರತಿ ಭಾನುವಾರ ಸಂತೆಗಳು ಸಮಾವೇಶಗೊಳ್ಳುತ್ತದ್ದವು, ಅಕ್ಕಪಕ್ಕದ ಹಾಗೂ ಸುತ್ತಮುತ್ತಲಿನ 


108 


ಊರುಗಳ ಜನರು ತಮಗೆ ಬೇಕಾದ ಸಾಮಾನು ಸರಂಜಾಮುಗಳನ್ನು ಕೊಂಡು ತಮ್ಮ 
ಅವಶ್ಯಕತೆಯನ್ನು ಈಡೇರಿಸಿಕೊಳ್ಳಲು ಈ ಸಂತೆಗಳು ತುಂಬಾ ಸಹಕಾರಿಯಾಗಿದ್ದವು. ಹೀಗೆ 
ಆರ್ಥಿಕಾಭಿವೃದ್ಧಿ ಮತ್ತು ವ್ಯಾಪಾರವಾಣಿಜ್ಯಗಳನ್ನು ಉತ್ತಮಗೊಳಿಸುವುದಕ್ಕಾಗಿ ಹೊಸದಾಗಿ 
ಹಲವು ಸಂತೆಗಳನ್ನು ಏರ್ಪಡಿಸಲಾಯಿತು.ಇದರ ಪರಿಣಾಮವಾಗಿ ಹಳ್ಳಿಗ್ರಾಮಗಳು ಹೆಚ್ಚು 
ಸೌಕರ್ಯ ಹೊಂದಿದ ವ್ಯಾಪಾರಕೇಂದ್ರಗಳಾಗಿ, ವ್ಯಾಪಾರಕೇಂದ್ರಗಳು ನಗರಪಟ್ಟಣಗಳಾಗಿ 
ಅಭಿವೃದ್ಧಿ ಹೊಂದಿದವು. ಅಂತಹ ಪಟ್ಟಣಗಳ ಆಡಳಿತಕ್ಕಾಗಿ ಸಹಜವಾಗಿಯೇ 
ಹೊಸನಿಯಮಗಳು ಮತ್ತು ವ್ಯವಸ್ಥೆಗಳು ರೂಪಿಸಲ್ಪಟ್ಟವು. ಈ ರೀತಿ ಹಳ್ಳಿಗಳನ್ನು 
ವ್ಯಾಪಾರಕೇಂದ್ರ ಹಾಗೂ ಪಟ್ಟಣಗಳನ್ನಾಗಿ ಪರಿವರ್ತಿಸಿದ ವಿಷಯಗಳನ್ನೊಳಗೊಂಡ ಅನೇಕ 


ಶಾಸನಗಳು ಚಾಮರಾಜನಗರ ಪ್ರದೇಶದಲ್ಲಿ ದೊರಕಿವೆ.” 


ಚಾಮರಾಜನಗರ ಜಿಲ್ಲೆಯಲ್ಲಿ ವಿವಿಧ ವರ್ಗದ ಜನರ ಪ್ರೋತ್ಸಾಹ ಬೆಂಬಲಗಳಿಂದ 
ಹಳ್ಳಿ-ಪುರವಾಗಿ, ಪುರ-ಪಟ್ಟಣ ನಗರವಾಗಿ ಬೆಳೆಯಲು ಅವಕಾಶವಾಯಿತು. ವಾಸ್ತವವಾಗಿ 
ವಾಣಿಜ್ಯದ ಬೆಳವಣಿಗೆಯು ಒಂದು ಹಳ್ಳಿಯನ್ನು ಪಟ್ಟಣವನ್ನಾಗಿ ಪರಿವರ್ತಿಸುತ್ತಿದ್ದಿತು ಎಂದು 
ಹೇಳಬಹುದು. ಕ್ರಿ.ಶ. 13ರಿಂದ 15ನೆಯ ಶತಮಾನದ ಹಲವು ಶಾಸನಗಳಲ್ಲಿ ಹಳ್ಳಿಗಳನ್ನು 
ಪುರಪಟ್ಟಣಗಳಾಗಿ ಪರಿವರ್ತಿಸಿದ ವಿಷಯಗಳು ಕಂಡುಬರುವುದಲ್ಲದೆ ಭೂಸಂಪತ್ತು ಹಾಗೂ 
ಮತ್ತಿತರ ಸಂಪತ್ತಿನ ಒಡೆತನದ ಬಗೆಗೆ ಗೊತ್ತುಪಡಿಸಿದ ಕೆಲವು ನಿಯಮಾವಳಿಗಳನ್ನೂ 
ಅವುಗಳಲ್ಲಿ ಕಾಣಬಹುದು. ಆರ್ಥಿಕಾಭಿವೃದ್ಧಿ ಮತ್ತು ವಾಣಿಜ್ಯ ವ್ಯವಹಾರಗಳಿಗೆ 
ಸಂಬಂಧಿಸಿದಂತೆ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿದುದಕ್ಕೆ ಈ ಕಾಲ ಸಾಕ್ಲೀಭೂತವಾಗಿದೆ. ಹಳೆ 
ಆಲೂರಿನ ಕ್ರಿ.ಶ. 1278ರ ಶಾಸನವು ದಕ್ಷಿಣ ಅಯ್ಯಾವಳೆ ಎಂದು ವರ್ಣಿತವಾಗಿರುವ 
ಆಲೂರಿನ ವೇಳರು, ಕೋವರು, ಕುಣಿಂದರು, ನಲ್ಲೊಡೆಯರು ಹಾಗೂ ಬೇರೆ ಬೇರೆ 
ವರ್ಗಗಳಿಗೆ ಸೇರಿದ ಅನೇಕರು ಚಂದ್ರನಾಥ ಬಸದಿಯನ್ನು ಜೀರ್ಣೋದ್ದಾರ ಮಾಡಿಸಿ, 
ಬಸದಿಯಲ್ಲಿ ಪ್ರತಿ ದಿನ ಹೊಜೆ ಪುನಸ್ಕಾರಗಳು ನಡೆಯಬೇಕೆಂದು ಗದ್ದೆ, ಬೆದ್ದಲು, ತೋಟ, 


ಮನೆ ಮುಂತಾದವುಗಳನ್ನು ಸರ್ವಮಾನ್ಯವಾಗಿ ದಾನಿ ನೀಡಿದರೆಂಬುದನ್ನು ತಿಳಿಸುತ್ತದೆ.” 


109 


ಚಾಮರಾಜನಗರ ಜಿಲ್ಲೆಯು ಪ್ರಮುಖವಾಗಿ ಹೆದ್ದಾರಿಯಲ್ಲಿ ಕಂಡುಬರುವುದರಿಂದ 
ಹೂರ್ವ, ಪಶ್ಚಿಮ ಹಾಗೂ ಉತ್ತರ, ದಕ್ಷಿಣಾಭಿಮುಖವಾಗಿ ಆಯಕಟ್ಟಿನ ವ್ಯಾಪಾರ 
ಕೇಂದ್ರವಾಗಿದ್ದುದರಿಂದ ಉಭಯ ವ್ಯಾಪಾರ ಮಾರ್ಗಗಳೆರಡೂ ಕೀರ್ತಿಮರ ಅಥವಾ 
ಪುನ್ನಾಡನ್ನು ಸಂಧಿಸುತ್ತಿದ್ದವು. ಆದುದರಿಂದ ಚಾಮರಾಜನಗರ ಜಿಲ್ಲೆಯ ವಿವಿಧ ಭಾಗಗಳು, 
ಬೇರೆ ಬೇರೆ ವ್ಯಾಪಾರ ಕೇಂದ್ರಗಳೊಡನೆ ಸಂಪರ್ಕ ಹೊಂದಿದ್ದವು. ಉದಾಹರಣೆಗಳಿಗೆ 
ಚಾಮರಾಜನಗರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಹೆಚ್ಚಾಗಿ ಬೆಳೆದ ಕಚ್ಚಾಹತ್ತಿಯನ್ನು 
ಶ್ರೀರಂಗಪಟ್ಟಣ, ತಿ.ನರಸೀಪುರ, ತಲಕಾಡು, ಮೂಗೂರು, ತಾಯೂರು, ಹೆಮ್ಮಿಗೆ, 
ಕೊಳ್ಳೇಗಾಲ, ಗಣಿಗನೂರು, ಸಿಂಗನಲ್ಲೂರು, ಅಗರ ಮುಂತಾದ ಸ್ಥಳೀಯ ಹಾಗೂ 


ಬೆಂಗಳೂರು, ಸೇಲಂ, ಧರ್ಮಪುರಿ, ಕೊಯಮತ್ತೂರು ಮೊದಲಾದ ದೂರದ ಪಟ್ಟಣಗಳ 


ಮಾರುಕಟ್ಟೆಗಳಲ್ಲಿಯೂ ಸಹ ವಿಕ್ರಯಿಸಲಾಗುತ್ತಿತ್ತೆಂದು ಬುಕಾನನ್‌ ವರದಿ ಮಾಡಿದ್ದಾನೆ." 


ಚಾಮರಾಜನಗರ ಜಿಲ್ಲೆಯ ವರ್ತಕರು ಕರ್ನಾಟಕದ ವಿವಿಧ ಪ್ರಾಂತ್ಯಗಳಲ್ಲದೆ 
ನೆರೆಯ ಆಂಧ್ರಪ್ರದೇಶ ಮತ್ತು ತಮಿಳುನಾಡುಗಳ ಅನೇಕ ವ್ಯಾಪಾರ ಕೇಂದ್ರಗಳೊಡನೆ 
ಸಂಪರ್ಕವಿಟ್ಟು ಕೊಂಡಿದ್ದರು. ಉದಾಹರಣೆಗೆ: ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವ 
ಆಂಧ್ರದಿಂದ ವಲಸೆ ಬಂದು ಮತ್ತು ತೆಲುಗುಭಾಷೆ ಮಾತನಾಡುವ 24 ಮನೆ ತೆಲುಗುಶೆಟ್ಟರು 
ಪ್ರಮುಖವಾಗಿ ವ್ಯಾಪಾರ ವೃತ್ತಿಯನ್ನೇ ಅವಲಂಭಿಸಿದ್ದಾರೆ. ಊರಿಂದ ಊರಿಗೆ ಸಂಚರಿಸಿ 
ವ್ಯಾಪಾರ ಮಾಡುವುದಲ್ಲದೇ, ಬೇರೆ ಬೇರೆ ರಾಜ್ಯಗಳ ವಿಶೇಷವಾಗಿ ಉತ್ತರ ಭಾರತದ 
ಕಡೆಗೂ ಪಈಗಾಲೂ ಹೋಗಿ ಬಂದು ಇವರು ವ್ಯಾಪಾರ ಮಾಡುತ್ತಾರೆ.ಬಟ್ಟೆ, 
ಸೌಂದರ್ಯವರ್ಧಕ ವಸ್ತುಗಳು, ಬಳೆ, ನಕಲಿ ಚಿನ್ನದ ಆಭರಣಗಳು ಮುಂತಾದ ವಸ್ತುಗಳನ್ನು 
ಪ್ರಮುಖವಾಗಿ ಇವರು ವ್ಯಾಪಾರ ಮಾಡಿ ಜೀವನ ನಡೆಸುತ್ತಾರೆ. ಮಲೆನಾಡು ಹಾಗೂ 
ಕರಾವಳಿಗಳಿಂದ ಬರುತ್ತಿದ್ದ ಅಡಿಕೆ, ಮೆಣಸು ಮತ್ತು ಏಲಕ್ಕಿಗಳನ್ನು ಇಲ್ಲಿಂದ ಬೆಂಗಳೂರು 
ಮತ್ತು ಮದ್ರಾಸಿನ ವಾಲಾಚಾರ್‌'ಗಳಿಗೆ ರಘ್ತುಮಾಡುತ್ತಿದ್ದರು. ವೆಲ್ಲೂರು, 


ವಾಲಾಚಾರ್‌ಗಳಿಂದ ದಾಲ್ದಿನ್ನಿ ಮರಾಠಿ ಮೊಗ್ಗು ಮತ್ತು ಬಟ್ಟೆಗಳನ್ನು ತರಿಸಿಕೊಂಡು ಬೇರೆ 


ಬೇರೆ ಭಾಗಗಳಿಗೆ ರಫ್ತು ಮಾಡಲಾಗುತ್ತಿತ್ತು. ಬೆಂಗಳೂರಿನಲ್ಲಿ ತಯಾರಾದ ರೇಷ್ಮೆ ಬಟ್ಟೆ, 


110 


ಸಕ್ಕರೆ ಮುಂತಾದವುಗಳನ್ನು ಸ್ಪಳೀಯವಾಗಿ ಉತ್ಪಾದಿಸಿದ ತೆಂಗಿನ ಕಾಯಿ, ಕೊಬ್ಬರಿಗಳೊಡನೆ 
ಧಾರವಾಡಕ್ಕೆ ರಫ್ತು ಮಾಡಲಾಗುತ್ತಿತ್ತು. ಧಾರವಾಡದಿಂದ ಹತ್ತಿ ಮತ್ತು ಹತ್ತಿನೂಲುಗಳು 


ಈ ಪ್ರದೇಶಗಳಿಗೆ ಆಮದಾಗುತ್ತಿದ್ದವು.” 


ಬುಕಾನನ ಪ್ರಕಾರ ದಕ್ಷಿಣ ಕರ್ನಾಟಕದಲ್ಲಿ ಶ್ರೀರಂಗಪಟ್ಟಣ, ತಲಕಾಡು, 
ತಿ.ನರಸೀಮರ, ಮೂಗೂರು, ಸೋಮನಾಥಪುರ, ತಾಯೂರು, ಸೋಸಲೆ, ಬನ್ನೂರು, 
ಹೆಮ್ಮಿಗೆ, ಯಳಂದೂರು, ಕೊಳ್ಳೇಗಾಲ, ಚಾಮರಾಜನಗರ, ಹೊಸೂರ, ಸತ್ಯಮಂಗಲ, 
ಗುಂಡ್ಲುಪೇಟೆ, ಕಳಲೆ, ನಂಜನಗೂಡು, ಮೈಸೂರು, ಹೆಗ್ಗಡದೇವನಕೋಟೆ, ತೆರಕಣಾಂಬಿ, 
ಉಮ್ಮತ್ತೂರು, ತ್ರಿಯಂಬಕಪುರ, ಮೇಲುಕೋಟೆ, ಪಾಂಡವಪುರ, ತೊಣ್ಣೂರು, ಬೆಳ್ಳೂರು, 
ಬಸರಾಳು, ನಾಗಮಂಗಲ, ತಿಪಟೂರು, ಗುಬ್ಬಿ, ಚಿಕ್ಕನಾಯಕನಹಳ್ಳಿ ಮೊದಲಾದವುಗಳು 


ಪ್ರಮುಖ ಮಾರುಕಟ್ಟೆಗಳನ್ನೊಳಗೊಂಡ ವ್ಯಾಪಾರ ಕೇಂದ್ರಗಳಾಗಿದ್ದವವು. 


ಚಾಮರಾಜನಗರ ಜಿಲ್ಲೆಯ ವಿವಿಧ ಶಾಸನಗಳಲ್ಲಿ ಕಂಡುಬರುವ ತೆರಿಗೆಗಳಲ್ಲಿ 
ಸಿದ್ದಾಯ, ಮನೆವಣ, ನೀರುಕೂಲಿ, ಬಿನುಗುದೆರೆ, ಕಾವಲಿಯ ಸುಂಕ, ಬಿಟ್ಟಿ, ಬಿಡಾರ, 
ಸೊಲ್ಲಗೆ, ಮಲ್ಲಿಗೆ, ನಿಚಂಡಿ, ಮಂಡೆ ಗದ್ಯಾಣ ಮುಂತಾದ ಹಲವು ಬಗೆಯ ತೆರಿಗೆಗಳು 
ಕಂಡುಬರುತ್ತವೆ. ಚಾನ 303ನೇ ಎಣ್ಣೆಗುಂಬ ಶಾಸನದ ಕಾಲ ಸುಮಾರು ಕ್ರಿ.ಶ. 1110; ಆಗ 
ಆಳುತ್ತಿದ್ದ ಅರಸ ಚೋಳ ಕುಲೋತ್ತುಂಗ.ಈ ಶಾಸನವು ಹಲವು ತೆರಿಗೆಗಳನ್ನು ಹೆಸರಿಸುತ್ತದೆ. 
ಮಡ ಪರಿಯಾ, ಪುಲುವರಿ, ವೆಟ್ಟುವರಿ, ವೆಂಗುವರಿ ಇತ್ಯಾದಿ ತಮಿಳು ಪರಿಭಾಷೆಯ 
ವಿವರಗಳಿವೆ.” ಪುಲುವರಿಯು ಗೋಮಾಳದ ತೆರಿಗೆ (ಕನ್ನಡ-ಕನ್ನಡ ನಿಘಂಟು, ಸಂಪುಟ 6, 
ಪು.5721); ವೆಟ್ಟುವರಿಯು ವಿಟ್ಟಿನ ಅಥವಾ ಬಿಟ್ಟಿಯೆಂದು ತೋರುತ್ತದೆ. (ಬಿಟ್ಟಿ ಎಂದರೆ 
ವೇತನರಹಿತ ಕೆಲಸ) ಕನ್ನಡ-ಕನ್ನಡ ನಿಘಂಟು, ಸಂಪುಟ 6, ಪು.6444). ಚಾಮರಾಜನಗರ 
ಜಿಲ್ಲೆಯ ವಿವಿಧ ಶಾಸನಗಳಲ್ಲಿ ಹಲವು ಬಗೆಯ ಅಳತೆ ಹಾಗೂ ಮಾಪನಗಳು 
ಕಂಡುಬರುತ್ತವೆ. ಸಲಗೆ, ಖಂಡುಗ, ಗುಳಿ, ಕೊಳಗ, ಮಾನ, ಕಮ್ಮ ಅಥವಾ ಕಂಬ, ಮಾರು 


ಮುಂತಾದ ಅಳತೆಗಳೂ, ಮಾಪಕಗಳೂ ಅಸ್ತಿತ್ರದಲ್ಲಿದ್ದವು. 


111 


ಚಾಮರಾಜನಗರ ಜಿಲ್ಲೆಯ ಶಾಸನಾಧಾರಗಳಿಂದ ಹೊಯ್ಸಳರ ಕಾಲದ ನಾಣ್ಯಗಳ 
ಬಗ್ಗೆ ತಿಳಿದುಬರುತ್ತದೆ. ಗದ್ಯಾಣ, ಹೊನ್ನು ಕಳಂಜು, ಹಾಗ, ಪಣ, ಕಾಸು ಮುಂತಾದ 
ನಾಣ್ಯಗಳು ವಿಶೇಷವಾಗಿ ಕಂಡುಬರುತ್ತವೆ. ಈ ನಿಟ್ಟಿನಲ್ಲಿ ಪ್ರಸಿದ್ಧ ಹೊಯ್ಸಳ ಅರಸರಾದ 
ವಿಷ್ಣುವರ್ಧನ, ಎರಡನೇ ವೀರಬಲ್ಲಾಳ ಮತ್ತು ಮೂರನೇ ವೀರ ಬಲ್ಲಾಳರು 
ಅಭೂತಪೂರ್ವ ಸಾಧನೆಗಳನ್ನು ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ 
ಲಭ್ಯವಿರುವ ಹೊಯ್ಸಳರ ಕಾಲದ ಹಲವು ಶಾಸನಗಳಲ್ಲಿ ಅವರ ನಾಣ್ಯ ಪದ್ದತಿಯ ಬಗ್ಗೆ 
ಆಸಕ್ತಿಕರವಾದ ಮಾಹಿತಿಗಳು ಸಿಗುತ್ತವೆ. ಈ ಶಾಸನಗಳನ್ನು ಆಧ್ಯಯನ ಮಾಡುವುದರಿಂದ 
ಅನೇಕ ಸಂಗತಿಗಳು ತಿಳಿದುಬರುತ್ತವೆ. ಹೊಯ್ಸಳರ ಕಾಲದ ಶಾಸನಗಳಿಂದ ತಿಳಿದುಬರುವಂತೆ 
ವಿವಿಧ ಮೌಲ್ಯಗಳುಳ್ಳ ಹಾಗೂ ವಿವಿಧ ಬಗೆಯ ನಾಣ್ಯಗಳು ಚಲಾವಣೆಯಲ್ಲಿ ಇದ್ದುದ್ದು 
ತಿಳಿದುಬರುತ್ತದೆ. ಅವುಗಳನ್ನು ಲೋಹಗಳು, ಸಂಕೇತಗಳು ಮತ್ತು ಮೌಲ್ಯಗಳ ಆಧಾರಗಳಿಂದ 
ವಿಂಗಡಿಸಬಹುದು. ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ಸಾಮಾನ್ಯವಾಗಿ ತಿಳಿದುಬರುವ 
ವಿವಿಧ ನಾಣ್ಯಗಳ ಹೆಸರುಗಳೆಂದರೆ ಗದ್ಯಾಣ, ಹೊನ್ನು ಕಳಂಜು, ಪಣ, ಹಾಗ, ವೀಸ 
ಇತ್ಯಾದಿ. ಗದ್ಯಾಣ, ಹೊನ್ನು, ಹಾಗ, ವೀಸ,್ತ ಹಣ, ಮೊದಲಾದ ನಾಣ್ಯಗಳನ್ನು ಕರ್ನಾಟಕದ 
ಅರಸು ಮನೆತನಗಳ ಕಾಲದಲ್ಲೂ ಕಳೆಂಜು, ಪೊನ್‌ ಎಂಬ ಚಿನ್ನದ ಮತ್ತು ಪಣ ಎಂಬ 
ಬೆಳ್ಳಿಯ ನಾಣ್ಯ ಚೋಳರ ಕಾಲದಲ್ಲೂ ಚಲಾವಣೆಗೆ ಬಂದವೆಂಬುದು ಹಳೇ ಆಲೂರಿನ 
ಚಾ.ನ. 184, ಅಗರದ ಯಳಂ- 145 ಮಾಂಬಳ್ಳಿಯ ಯಳಂ- 147 ಮುಂತಾದ ಶಸನಗಳಲ್ಲಿ 
ವ್ಯಕ್ತವಾಗಿದೆ. ಸಮಕಾಲೀನ ಶಾಸನಗಳ ಅಧ್ಯಯನದಿಂದ ತಿಳಿದುಬರುವಂತೆ ಈ ಕೆಳಕಂಡ 


ನಾಣ್ಯಗಳ ಮೌಲ್ಯವನ್ನು ಗುರುತಿಸಬಹುದು. ಉದಾಹರಣೆಗೆ 
1 ಗದ್ಯಾಣ —-  10ಪಣಗಳು 
1 ಪಣ - 4 ಹಾಗಗಳು 


1ಹಾಗ - 4 ವೀಸಗಳು 


112 


ಗದ್ಯಾಣವು ಹೆಚ್ಚು ಮೌಲ್ಯವುಳ್ಳ ಹಾಗೂ ಜನಪ್ರಿಯ ನಾಣ್ಯವಾಗಿದ್ದು, ಅದು ಚಿನ್ನದ 
ನಾಣ್ಯವಾಗಿತ್ತು. ಗದ್ಯಾಣವನ್ನು ಭೂವ್ಯವಹಾರಗಳಲ್ಲಿ ಮತ್ತು ಧಾರ್ಮಿಕ ಕೊಡುಗೆಗಳ 
ಸದುದ್ದೇಶಕ್ಕಾಗಿ ಬಳಸಲಾಗುತ್ತಿತ್ತು. ಉದಾಹರಣೆಗೆ: ಭೂಮಿಯ ಕ್ರಯ, ತೆರಿಗೆ ಪಾವತಿ, 
ದೇವಾಲಯಗಳ ನಿರ್ಮಾಣ, ಪೂಜೆಪುನಸ್ಕಾರ, ನೈವೇದ್ಯ, ಉತ್ಸವಗಳ ಆಚರಣೆ, ಕೆರೆಗಳ 
ನಿರ್ಮಾಣ, ಉಪನಯನ ಇತ್ಯಾದಿ ಪ್ರಮುಖ ಸಂದರ್ಭಗಳಲ್ಲಿ ಗದ್ಯಾಣವನ್ನು 
ಬಳಸಲಾಗುತ್ತೆಂಬುದು ಯಳಂ.2ನೇ ಶಾಸನದಲ್ಲಿ ಉಲ್ಲೇಖಗೊಂಡಿದೆ. ಯಳಂದೂರು 
ಶಾಸನವೊಂದರಿಂದ ಕೆಲವು ಆಸಕ್ತಿದಾಯಕ ಮಾಹಿತಿಗಳು ಗೊತ್ತಾಗುತ್ತವೆ. ಅದರಲ್ಲಿ 
ಪ್ರಾಣಿಗಳ ವ್ಯಾಪಾರದ ಮಾರಾಟಕ್ಕೆ ಸಂಬಂಧಿಸಿದಂತೆ ಕೆಲವು ಮಾಹಿತಿಗಳು ಪ್ರಸ್ತಾಪವಾಗಿವೆ. 
ಉದಾಹರಣೆಗೆ ಆನೆಗೆ ಒಂದು ಗದ್ಯಾಣವೆಂದು, ಒಂಟೆಗೆ ಅರ್ಧ ಗದ್ಯಾಣವೆಂದು, ಕುದುರೆಗೆ 
1/4 ಭಾಗ ಗದ್ಯಾಣವೆಂದು ತಿಳಿದುಬರುತ್ತವೆ. ದನಗಳಿಗೆ 1/16 ಗದ್ಯಾಣ ಅಥವ ವೀಸ 
ಎಂದು, ಕತ್ತೆಗೆ 1/32 ಗದ್ಯಾಣ ಎಂದು ನಮೂದಿಸಲಾಗಿದೆ. ಇವುಗಳು ಗದ್ಯಾಣದ ವಿವಿಧ 
ಮೌಲ್ಯಗಳನ್ನು ತಿಳಿಸುತ್ತವೆ. ಇದರಿಂದ ವಿವಿಧ ರೀತಿಯ ಪ್ರಾಣಿಗಳಿಗೆ ವಿಧಿಸಲಾಗುತ್ತಿದ್ದ 


ತೆರಿಗೆಯ ಮೌಲ್ಯಗಳು ಸಹ ತಿಳಿದುಬರುತ್ತದೆ. 


ಕೆಲವು ಶಾಸನಗಳು ವಿವಿಧ ಬಗೆಯ ಕೊಡುಗೆಗಳನ್ನು ತಿಳಿಸುವುದರಿಂದ ಪ್ರತಿಯೊಂದು 
ಚಿನ್ನದ ಗದ್ಯಾಣಕ್ಕೂ ಇದ್ದ ಮೌಲ್ಯವನ್ನು ಸಹ ಊಹಿಸಬಹುದು. ನಂದಾ ದೀಪಕ್ಕೆ 
ಭೂದತ್ತಿಯನ್ನು ಬಿಡುವುದರ ಜೊತೆಗೆ ಅನುದಾನವನ್ನು ಸಹ ನೀಡಲಾಗುತ್ತಿತ್ತು. 
ಉದಾಹರಣೆಗೆ ಚಾಮರಾಜನಗರದಲ್ಲಿ ದೊರೆತಿರುವ ಕ್ರಿ. ಶ. 1273ರ ಮೂರನೇಯ 
ವೀರನರಸಿಂಹನ ಕಾಲದ ಚಾ.ನ.318 ಸಾಗಡೆ ಶಾಸನದಿಂದ ಆ ಗ್ರಾಮದ ಕೇಶವ ದೇವರ 
ದೇವಾಲಯದ ಮುಂಭಾಗದಲ್ಲಿ ನಿರ್ಮಿಸಿದ ಕಂಬಕ್ಕೆ ಒಂದು ಗದ್ಯಾಣದ ವೆಚ್ಚವು ತಗುಲಿದೆ 
ಎಂದು ತಿಳಿದುಬರುತ್ತದೆ. ಚಾಮರಾಜನಗರ ಮತ್ತು ಯಳಂದೂರಿನಲ್ಲಿ ದೊರೆತ್ತಿರುವ ಅನೇಕ 
ಶಾಸನಗಳಿಂದ ದೇವಾಲಯದ ಒಂದು ಸ್ತಂಭವನ್ನು ನಿರ್ಮಿಸಲು ಮೂರರಿಂದ ನಾಲ್ಕು 


ಗದ್ಯಾಣಗಳನ್ನು ದಾನವಾಗಿ ನೀಡುತ್ತಿದ್ದುದು ಉಲ್ಲೇಖಿತವಾಗಿದೆ. ಇದರಿಂದ ಸಾಮಾನ್ಯವಾಗಿ 


ಒಂದು ಸ್ತಂಭವನ್ನು ನಿರ್ಮಿಸಲು ಮೂರರಿಂದ ನಾಲ್ಕು ಗದ್ಯಾಣಗಳು ವೆಚ್ಚವಾಗುತ್ತಿತ್ತೆಂದು 


113 


ಭಾವಿಸಬಹುದು. ಹೊಯ್ಸಳರ ಕಾಲದ ಚಿನ್ನದ ಗದ್ಯಾಣವು 63 ಗ್ರೇನ್‌ಗಳು ತೂಗುತ್ತಿದ್ದು, 2) 

ಕಾಲದಲ್ಲಿ ಅದು ಬಹಳ ಬೆಲೆ ಉಳ್ಳದಾಗಿದ್ದಿತ್ತು. ಹೀಗೆ ವಿವಿದ ನಾಣ್ಯಗಳ ವಿಶೇಷವಾಗಿ 

ಚಿನ್ನದ ನಾಣ್ಯವಾಗಿದ್ದ ಗದ್ಯಾಣದ ಚಲಾವಣೆಯು ಹೊಯ್ಸಳರ ಕಾಲದ ಆರ್ಥಿಕ ಸ್ಥಿರತೆ 
ಬಿ 3) ಬಿ ~ ® 


ಮತ್ತು ಸಮೃದ್ದಿಯ ಸಂಕೇತವಾಗಿದೆ. 


ಹೊಯ್ಸಳ ಎರಡನೇಯ ವೀರನರಸಿಂಹನ ಕ್ರಿ.ಶ. 1216ರ ಚಾ.ನ. 322-328ರ 
ಶಾಸನಗಳು ಚಾಮರಾಜನಗರದ ಕುಲಗಾಣದಲ್ಲಿ ದೇವಾಲಯಕ್ಕೆ ಪ್ರದಕ್ಷಿಣ ಪಥವನ್ನು 
ನಿರ್ಮಿಸಲು 30 ಗದ್ಯಾಣಗಳ ಕೊಡುಗೆ ನೀಡಿದ ಬಗ್ಗೆ ತಿಳಿಸುತ್ತದೆ. 13ನೇ ಶತಮಾನದ 
ಯಳಂದೂರು ತಾಲ್ಲೂಕಿನ ಶಾಸನವೊಂದರಿಂದ 2 ಅಂಶಗಳು ತಿಳಿದುಬರುತ್ತವೆ. 
1. ಅಗರ ಗ್ರಾಮದ ಅಗ್ರಹಾರ ಒಂದರ ದೇವಾಲಯದ ಮಂಟಪಕ್ಕೆ ಸುಣ್ಣವನ್ನು ಬಳಿಸಲು 
ಹತ್ತು ಗದ್ಯಾಣಗಳನ್ನು ನೀಡಲಾಗಿರುವುದು. 2. ಈ ಶಾಸನವು ಆ ಮೊತ್ತದಿಂದ 
ಸಂಗ್ರಹಿತವಾದ 3. 3/4 ಗದ್ಯಾಣಗಳ ಬಡ್ಡಿಯನ್ನು ದೇವರ ಪ್ರಸಾದ ವಿನಿಯೋಗಕ್ಕೆ 
ಬಳಸಲಾಗಿರುವುದು. ಅಗರ ಶಾಸನದಲ್ಲಿ ದೇವರ ಪೂಜೆಗಾಗಿ ಅಕ್ಕಿಯ ಪ್ರಸಾದವನ್ನು 
ಪೂರೈಸಲು 45 ಗದ್ಯಾಣಗಳ ಕೊಡುಗೆಯನ್ನು ದಾಖಲಿಸಿದೆ. ಅದೇ ಅಗರ ಗ್ರಾಮದ 
ಶಾಸನವು 200 ಗದ್ಯಾಣಗಳಿಗೆ 100 ಕುಳಿ ಜಮೀನನ್ನು ಖರೀದಿಸಿದ್ದರ ಬಗ್ಗೆಯೂ ತಿಳಿಸುತ್ತದೆ. 


ಕ್ರಿ.ಶ. 1412ರ ಚಿಕ್ಕಣಾಪುರದ ಶಾಸನದಲ್ಲಿ 270 ಹಣಗಳಿಗೆ 27 ಹೊನ್ನುಗಳು ಸಮವೆಂದು 


ತಿಳಿದುಬರುತ್ತದೆ. 


ಕ್ರಿ.ಶ. 1540ರ ಹೊಂಡರಬಾಳು ಶಾಸನವು (ಚಾನ 242) ಈ ಪ್ರದೇಶದಲ್ಲಿ ಉಂಟಾದ 


ತೀವ್ರ ಕ್ಲಾಮದ ಚಿತ್ರಣವನ್ನು ನೀಡುತ್ತದೆ. ಪ್ರಾಯಶಃ ಒಂದು ಹಣಕ್ಕೆ ಏಳು ಮಾನ ಧಾನ್ಯ 


ಸಿಗುತ್ತಿತ್ತೆಂದು ತೋರುತ್ತದೆ. “ಹಣ 1ಕ್ಕೆ 7ಮಾನ ಮನುಶ ಮನುಶರ ತಿಂದರು” ಎಂಬ 

ಪುಟ್ಟ ವಾಕ್ಯದಲ್ಲಿರುವ ಅಭಿಪ್ರಾಯವು ಬರದ ತೀವ್ರತೆಯನ್ನು ಹಾಗೂ ಅಹಾರ ಧಾನ್ಯಗಳ 

ಕೊರತೆಯಿಂದ ಮನುಷ್ಯ ಮನುಷ್ಯರನ್ನೇ ತಿನ್ನುತ್ತಿದ್ದರೆಂಬ ಅತ್ಸ್ತಂತ ತೀವ ಬರಗಾಲದ 
೦" ಬಿ ್ಭ 


ದುಷ್ಪರಿಣಾಮದ ಚಿತ್ರಣವನ್ನು ಈ ಶಾಸನವು ಸೂಚಿಸುತ್ತದೆ. 


114 


ಕ್ರಿ.ಶ. 1549ರ ಹೊಂಗನೂರು ಶಾಸನದಲ್ಲಿ (ಚಾನ 161) ಭೂಮಿ ಸಾಗುವಳಿಗೆ 
ಸಂಬಂಧಿಸಿದಂತೆ ಕೆಲವು ನಿಬಂಧನೆಗಳನ್ನು ಸೂಚಿಸಿದೆ. ಸ್ಥಳೀಯರನ್ನು ಹೊರತುಪಡಿಸಿ ಬೇರೆ 
ಯಾರಾದರೂ ವ್ಯವಸಾಯ ಮಾಡಬೇಕಾದರೆ ಮಾಗಣಿಕಾರ, ಪಾರುಪತ್ಯಗಾರ ಅಥವಾ 
ಗೌಡಸೇನಬೋವರಿಂದ ಪಟ್ಟೆ (ಅನುಮತಿ ಪತ್ರ) ಪಡೆದುಕೊಳ್ಳಬೇಕಿತ್ತು ಹಾಗೂ ವಿಧಿಸಿದ 
ನಿಬಂಧನೆಗಳಿಗೆ ಬದ್ದರಾಗಿದ್ದಾಗ ಸಾಗುವಳಿಯನ್ನು ತಪ್ಪಿಸಲೂ ಕ್ರಮಕ್ಕೆ ಗೊಳ್ಳಲಾಗುತ್ತಿತ್ತು. 

ಕ್ರಿ.ಶ. 16ನೆಯ ಶತಮಾನದಲ್ಲಿ ತಮ್ಮಣ್ಣನಾಯಕ ಎಂಬ ಅಧಿಕಾರಿಯು ಭೂಮಿಯನ್ನು 
ಗುತ್ತಿಗೆಯಾಗಿ ಪಡೆದ; ಹದಿನಾಡ ರಾಮರಾಜನಾಯಕನಿಗೆ ಆತ ನಿರ್ದಿಷ್ಟ ಮೊತ್ತದ ವಾರ್ಷಿಕ 
ಕಂದಾಯ ಸಲ್ಲಿಸಬೇಕಿತ್ತು. ಆದರೆ ಆತನು ತೆರಿಗೆ ಕಟ್ಟಲು ವಿಫಲನಾದಾಗ ಭೂಮಿಯ 
ಗುತ್ತಿಗೆಯನ್ನು ರದ್ದುಪಡಿಸಲಾಯಿತು. ದುರ್ದೈವದಿಂದ ಈ ಶಾಸನದ (ಚಾನ 152) ಹೆಚ್ಚಿನ 
ವಿವರಗಳು ದೊರೆಯುವುದಿಲ್ಲ. 

ಹೀಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕೃಷಿ, ನೀರಾವರಿ, ಗೃಹಕ್ಕೆಗಾರಿಕೆ, ವಾಣಿಜ್ಯ 
ವ್ಯಾಪಾರ, ಹಣಕಾಸು ನಿರ್ವಹಣೆ ಮುಂತಾದ ಆರ್ಥಿಕ ಚಟುವಟಿಕೆಗಳು ಉತ್ತಮವಾಗಿ 
ಹಾಗೂ ವ್ಯವಸ್ಥಿತವಾಗಿ ಸಂಘಟನೆಯಾಗಿದ್ದುದರಿಂದ ಆರ್ಥಿಕ ಪ್ರಗತಿಯನ್ನು ಸಾಧಿಸಿ, ವಿವಿಧ 
ಧಾರ್ಮಿಕ ಆಚರಣೆಗಳು ಹಾಗೂ ಸಾಂಸ್ಕೃತಿಕ ಪರಂಪರೆಯು ವಿಕಾಸಗೊಳ್ಳಲು 


ಅನುಕೂಲವಾಯಿತು ಎಂಬುದನ್ನು ಕಂಡುಕೊಳ್ಳಬಹುದು. 


115 


ಕೊನೆ ಟಿಪ್ಪಣಿಗಳು 


ಉಪಿಂದರ್‌ ಸಿಂಗ್‌, ಎ ಹಿಸ್ಟರಿ ಆಫ್‌ ಏನ್ಸಿಯೆಂಟ್‌ ಅಂಡ್‌ ಅರ್ಲಿ ಮಿಡೀವಲ್‌ 
ಇಂಡಿಯಾ, ನ್ಯೂಡೆಲ್ಲಿ, 2015, ಪುಪು 2-9. 


ಮಂಜುಳ.ಎನ್‌, (ಪ್ರ.ಸಂ), ಚಾಮರಾಜನಗರ ಜಿಲ್ಲೆಯ ಇತಿಹಾಸ ಮತ್ತು 
ಪುರಾತತ್ತ, ಮೈಸೂರು, 2017, ಪುಹು. 5 ಪ್ರಸ್ತಾವನೆ ಭಾಗ & 10-11. & 
ಮಲೆಯೂರು ಗುರುಸ್ವಾಮಿ (ಸ, ಸಂ), ಹೊನ್ನುಹೊಳೆ, ಚಾಮರಾಜನಗರ, 2007, 


ಹುಮು, 3-4. 

ಉಪಿಂದರ್‌ ಸಿಂಗ್‌, ಎ ಹಿಸ್ಟರಿ ಆಫ್‌ ಏನ್ಸಿಯೆಂಟ್‌ ಅಂಡ್‌ ಅರ್ಲಿ ಮಿಡೀವಲ್‌ 

ಇಂಡಿಯಾ, ನ್ಯೂಡೆಲ್ಲಿ, 2015, ಪುಪು 2-9 

ನೀಲಕಂಠಶಾಸ್ತಿ ಕೆ. ಎ; ಎ ಹಿಸ್ಟರಿ ಆಫ್‌ ಸೌತ್‌ ಇಂಡಿಯಾ ಫ್ರಂ ಪ್ರೀ ಹಿಸ್ಲಾರಿಕ್‌ 
೨) ಬ i ಭ್ರ ಟ 

ಟೈಮ್ಸ್‌ ಟೂ ದಿ ಫಾಲ್‌ ಆಫ್‌ ವಿಜಯನಗರ ಎಂಪೈರ್‌, ಮದ್ರಾಸ್‌, 1958 


ಮಿಶ್ರ ಕೆ.ಪಿ. ಬುಲೆಟಿನ್‌ ಆಫ್‌ ದಿ ಆಂಥ್ರಾಪಾಲಜಿಕಲ್‌ ಸರ್ವೇ ಆಫ್‌ 
ಇಂಡಿಯ್ದಾಾಸಂ-18, ಕಲ್ಲುತಾ 1960, ಪಹು.137-138 «& ಮಿಶ್ರಗಂಗಾಧರ 


ರ್ರ್‌ ೨ 
ದೈವಜ್ಞ ಬುಡಕಟ್ಟು ಸಮಾಜ, 2000, ಹಂಪಿ, ಪುಮ 3-7. ೩&೩ ಎಂ. ಶೇಷಾದ್ರಿ; 
ರಿಪೋರ್ಟ್‌ ಆನ್‌ ದಿ ಎಕ್ಷಕವೇಷನ್ಸ್‌ ಆಫ್‌ ಟಿ. ನರಸೀಪುರ, 1971, 


ಬೆಂಗಳೂರು, ಹುಪು 1-104. 


ಪೊ. ಪಾರ್ವತಮ್ಮ ಸಿ.((ಸಂ) ಆದಿವಾಸಿಗಳ ಬದುಕು-ಬವಣೆ, 2000, ಮೈಸೂರು, 
ಪುಪು. 24-25. & ಎಂ. ನಂಜಮಣ್ಣಿ, ಭಾರತೀಯ ಸಾಮಾಜಿಕ ಸಂಸ್ಥೆಗಳು, 
ಮೈಸೂರು, 2013, ಪುಮ.222-233. & ಪ್ರೊ. ಉಪೀಂದ್ರ ಸಿಂಗ್‌, ಎ ಹಿಸ್ಟರಿ 
ಆಫ್‌ ಏನ್ಸ್ನಿಯೆಂಟ್‌ ಅಂಡ್‌ ಅರ್ಲಿ ಮಿಡೀವಲ್‌ ಇಂಡಿಯಾ, ನ್ಯೂ ಡೆಲ್ಲಿ, 2009, 


ಹುಪಮು.4-7 


ಎಂ.ಎ.ಆರ್‌-1930,ಮು.206, ಎಕ-12, ಚೆನಾ-37, ಎಕ-7,ನಾಮಂ-164, 33, 57, 
74, 61. ೩&೩ ಎ.ಕ- ಸಂ. 3೩4 ಗು. ಪೇ.12, 59,60,ಕೋ.ಗಾ.9. 


. ಎ.ಕ-5, ತಿನ-16, ಎಕ-7, ನಾಮಂ-6], 168, 157,179, 33, 57, 61, 74, 96. 


ಎಂ.ಎ.ಆರ್‌. 1927 ರ ವರದಿ ಪುಷು. 78-80. & ಸಂ: ಡಾ॥ ಕೆ.ಎಸ್‌.ಶಿವಣ್ಣ, 


ಕಳಲೆ ಮನೆತನದ ದಳವಾಯಿಗಳು, ಮೈಸೂರು, 1994, ಮೆ. 195. 


10. ಫ್ರಾನ್ಸಿಸ್‌ ಬುಕಾನನ್‌, ಎ ಜರ್ನಿ ಫ್ರಂ ಮದ್ರಾಸ್‌, ಸಂ.2, ಮ.ಮ. 28-40. 


116 


11. 


12. 


3; 


14. 


15. 


ಎ.ಕ- ಸಂ. 4, ಚಾ.ನ 2,5,6,347,349 ರಲ್ಲಿರುವ ಶಾಸನಗಳು & ಎಕ- ಸಂಪುಟ 


1:00, 


ಎಂ.ಎ.ಆರ್‌. 1933 ರ ವರದಿ ಪುಹು. 46 & ಎಂ.ಎ.ಆರ್‌. 1927 ರ ವರದಿ 


ಹುಮ. 79. & ಎಕ-7, ನಾಮಂ-73. 
ಎಂಎಆರ್‌-1912, ಮು. 52. 
ಎ.ಕ-5, ತಿನ. 227, 242. 


ಎ.ಕ-3, ಹೆ.ಕೋ. 95. 


16.ಎ.ಕ-3, ಹೆ.ಕೋ-3, ಎಕ-5, ಕೃನ-12, ಎಕ-5, ತಿನ-140, 200, ಎಕ-3, 


17. 


18. 


19. 


20. 


21. 


22 


23 


24. 


25. 


ಹೆ.ಕೋ. 67, 68, ಎಕ-5,ಮೈ-201, ಎಕ-7, ಮವ-136, ಎಕ-3, ಹೆ.ಕೋ.36, 
99,102,123, 160. 


ಎ.ಕ-3, ನಂಗೂ-292. 
ಎ.ಕ-4, ಚಾನ-152. 

ಎ.ಕ-5, ಕೃನ-12. 

ಎ.ಕ-3, ಯಳಂ-134. 

ಎ.ಕ- ಸಂ. 3, ಗು. ಪೇ.16, 
ಎ.ಕ-4, ಚಾನ-236. 

ಎ.ಕ- ಸಂ. 3, ನಂ.ಗೂ.-217. 
ಎ.ಕ-4, ಚಾನ-386. 


ಎ.ಕ-4, ಚಾನ-2. 


117 


26. 


27. 


28. 


೫ರ 


30. 


31. 


2; 


CLA 


34. 


35. 


36. 


37: 


38. 


ತರ 


40. 


41. 


ಎ.ಕ- ಸಂ. 3 & 4 ರಲ್ಲಿರುವ ಶಾಸನಗಳು 
ಎ.ಕ-5, ತಿನ - 229. 
ಎ.ಕ-4, ಚಾನ-81. 

ಎ.ಕೆ.- ಸಂ. 3, ಗು.ಪೇ. 220. 
ಎ.ಕ.- ಸಂ. 3, ಗು.ಪೇ. 174. 
ಎ.ಕ-4, ಚಾ.ನ.-168. 
ಎ.ಕ-4, ಚಾ.ನ.-159. 
ಎ.ಕ-7, ಮ-87 ಮತ್ತು 93. 
ಎ.ಕ-4, ಚಾ.ನ.-390. 
ಎ.ಕ-3, ಹೆ.ಕೋ. 89. 

ಅದೇ, ಹೆ.ಕೋ. 107. 


ಎಂ. ಎ. ಆರ್‌.-1918, ಪಮ.54, ಎಂ.ಎ.ಆರ್‌.1923, ಪಮ.122, ಎಕ-3, 


ಹೆ.ಕೋ.47, 56, 88, 150. 
ಫ್ರಾನ್ಸಿಸ್‌ ಬುಕಾನನ್‌, ಎ ಜರ್ನಿ, ಸಂ. ೫, ಹು. 84, 387. 
ಎ.ಕ-3, ಹೆ.ಕೋ. 17, 19, 91, 105. 
ಬುಕಾನನ್‌, ಎ ಜರ್ನಿ ಫ್ರಂ ಮದ್ರಾಸ್‌, ಸಂ. ಖಖ, ಮ.ಮ. 31-165. 


ಎಂ.ಎ.ಆರ್‌.-1908, ಹು. 26 


118 


42. 


43. 


44. 


45. 


46. 


47. 


48. 


49. 


50. 


51, 


೨2 


ವಪ 


54. 


ಶಶಿ. 


56. 


oT 


ಬುಕಾನನ್‌, ಎ ಜರ್ನಿ ಫ್ರಂ ಮದ್ರಾಸ್‌, ಸಂ. 11, ಪು.ಮು.-165.& ಎ.ಕ ಸಂ-3, 


ಹೆ.ಕೋ.17, 43, 118, 151. 
ಎ.ಕ.-5, ತಿನ - 16. & ಎ.ಕ ಸಂ-3, ಹೆ.ಕೋ.17, 19, 
ಎ.ಕೆ.-5, ತಿ.ನ - 16. 
ಎ.ಕ-4, ಪೀಠಿಕೆ ಭಾಗದ, ಹುಪು. 19 
ಎ.ಕ.- ಸಂ. 3, ಗು.ಪೇ. 154 
ಎ.ಕ-4, ಪೀಠಿಕೆ ಭಾಗದ, ಪು. 19 
ಎ.ಕ-4, ಕೊ.ಗಾ-55. 
ಶಿವಣ್ಣ ಕೆ.ಎಸ್‌, (ಸಂ), ಕರ್ನಾಟಕ ಚರಿತ್ರೆ, ಸಂ-3, ಹಂಪಿ, 1997, ಪು. 200-212. 
ಎ.ಕ- ಸಂ-4, ಯಳಂ. 138. 
ಎ.ಕೆ. ಸಂ-4, ಚಾ.ನ.-147. 
ಎ.ಕೆ. ಸಂ-4, ಚಾ.ನ.-146. 


ಎ.ಕ. ಸಂ-4, ಚಾ.ನ.-195. 

ಬುಕಾನನ್‌, ಎ ಜರ್ನಿ ಫ್ರಂ ಮದ್ರಾಸ್‌, ಸಂ. ||, ಪು.ಪು.-165 
ಬುಕಾನನ್‌, ಎ ಜರ್ನಿ ಫ್ರಂ ಮದ್ರಾಸ್‌, ಸಂ. ||, ಪು.ಪು.-31-32 
ಬುಕಾನನ್‌, ಎ ಜರ್ನಿ ಫ್ರಂ ಮದ್ರಾಸ್‌, ಸಂ. |, ಪು.ಪು.-108-165 


ಎ.ಕ. ಸಂ-4, ಚಾ.ನ.-303. 


119 


ಅಧ್ಯಾಯ - 5 
ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ವ್ಯಕ್ತವಾಗುವ ಧಾರ್ಮಿಕ ಆಚರಣೆಗಳು 


ಈ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವ ವಿವಿಧ ಧಾರ್ಮಿಕ 
ಪಂಥಗಳ ವಿಕಾಶದ ಹಿನ್ನೆಲೆಯಲ್ಲಿ ಈ ಪ್ರದೇಶದಲ್ಲಿ ಕಂಡುಬರುವ ಶಿಷ್ಟ ಅಥವಾ ಶಾಸ್ತ್ರೀಯ 
ಧಾರ್ಮಿಕ ನಂಬಿಕೆಗಳು, ಆಚರಣೆಗಳು, ಕಟ್ಟಲೆಗಳು ಹಾಗೂ ಮತಪಂಥಗಳ ಉಗಮ ಮತ್ತು 
ಬೆಳವಣಿಗೆಗಳನ್ನು ಕುರಿತು ವಿವರವಾಗಿ ಅಧ್ಯಯನ ಮಾಡಲಾಗಿದೆ. ಚಾಮರಾಜನಗರ 
ಪ್ರದೇಶದಲ್ಲಿ ಪ್ರಮುಖವಾಗಿ ಕಂಡುಬರುವ ಪ್ರಾಗೈತಿಹಾಸಿಕ ಹಾಗೂ ಬುಡಕಟ್ಟು ಸಂಸ್ಕೃತಿಯ 
ಹಂತದಿಂದ ಶಿಷ್ಟ ಸಂಸ್ಕೃತಿಯ ಹಂತದವರೆಗೆ ಆಚರಣೆಯಲ್ಲಿದ್ದ ವಿವಿಧ ಧಾರ್ಮಿಕ 
ಪಂಥಗಳನ್ನು ಗುರುತಿಸಿ, ವಿಶೇಷವಾಗಿ ವೈದಿಕ ಹಾಗೂ ಅವೈದಿಕ (ಜೈನ) ಧರ್ಮಗಳನ್ನು 
ಕುರಿತು ಪರಿಶೀಲನೆ ಮಾಡಲಾಗಿದೆ. 

ಧಾರ್ಮಿಕ ಪರಂಪರೆಗೆ ಎರಡು ಸ್ವ್ತರೂಪಗಳಿವೆ. (1) ಅಮೂರ್ತ ಸ್ವರೂಪ 
(2) ಮೂರ್ತ ಸ್ವರೂಪ. ಅಮೂರ್ತ ಸ್ತರೂಪವೆಂದರೆ ಕಣ್ಣಿಗೆ ಕಾಣಲಾರದ್ದು. ಭಾವನೆಗಳು 
ಮತ್ತು ನಡಾವಳಿಕೆಗಳ ಮೂಲಕ ಮಾತ್ರ ಪ್ರತಿಕ್ರಿಯಿಸುವಂತದ್ದು.ಮೂರ್ತ ಸ್ವರೂಪವೆಂದರೆ 
ಕಣ್ಣಿಗೆ ಕಾಣಿಸುವಂತಹ ಹಾಗೂ ಆಚರಣೆಗಳ ಮುಲಕ ಪ್ರತಿಷ್ಟಾಪಿಸುವುದು. ಸಮಾಜ 
ಸಂಸ್ಥೃತಿಯ ದೇಹವಾದರೆ, ಧರ್ಮ ಸಂಸ್ಕೃತಿಯ ಆತ್ಮವೆಂದು ಹೇಳಬಹುದು. ಧರ್ಮವೆಂದರೆ 


ರಲ 

ಆಧ್ಯಾತ್ಮಿಕತೆ ಮತ್ತು ದೈವೋಪಾಸನೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ಜೀವನವನ್ನು ರೂಪಿಸುವ 
ಪ್ರಕ್ರಿಯೆಗಳಿಗೆ ಧರ್ಮವೆಂದು ಕರೆಯಲಾಗಿದೆ. ಈ ದೃಷ್ಟಿಯಿಂದ ಧರ್ಮ ಎಲ್ಲಾ ಸಂಸ್ಕೃತಿಗಳ 
ಆತ್ಮವೆಂದೇ ಪರಿಗಣಿಸಲಾಗಿದೆ"? ಈ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ 
ಕಂಡುಬರುವ ವಿವಿಧ ಧಾರ್ಮಿಕ ಆಚರಣೆ ಮತ್ತು ಪರಂಪರೆಗಳ ವಿಕಾಶವನ್ನು ಭಾರತೀಯ 
ಧಾರ್ಮಿಕ ಹಾಗೂ ಸಾಂಸ್ಕ್ರುತಿಕ ಪರಂಪರೆಯ ವಿಶೇಷ ಲಕ್ಟಣಗಳಲ್ಲೊಂದಾದ 
ವೈವಿಧ್ಯತೆಯಲ್ಲಿ ಏಕತೆ' ಎಂಬ ಸಿದ್ದಾಂತದ ಹಿನ್ನೆಲೆಯಲ್ಲಿ ಚರ್ಚಿಸಲು ಪ್ರಯತ್ನಿಸಲಾಗಿದೆ. 

ಮಾನವ ಜೀವನದ ವಿವಿಧ ಹಂತಗಳಾದ ಹುಟ್ಟು, ಬಾಲ್ಯ, ಯೌವನ, ಗ್ರಹಸ್ಥ, 


ವೃದ್ದಾಪ್ಯ, ಮರಣ ಈ ಹಂತಗಳಲ್ಲಿ ಆಚರಿಸಬೇಕಾದ ನಾಮಕರಣ, ಚೌಲ, ಉಪನಯನ, 


120 


ವಿವಾಹ, ಸ್ಮಶಾಣಯಾತ್ರೆ ಮುಂತಾದ ಧಾರ್ಮಿಕ ಸಂಸ್ಕಾರಗಳನ್ನು ಪಡೆಯಲು ಎಲ್ಲರೂ 
ಅರ್ಹರಾಗಿರುತ್ತಾರೆ. ಸಂಸ್ಕಾರಗಳು ಧರ್ಮದ ಸಂಕೇತವಾದರೆ, ಧರ್ಮ ಸುಸಂಸ್ಕೃತಿಯ 
ಸಂಕೇತವಾಗಿದೆ. " ಜನಸಾಮಾನ್ಯರಾಗಲೀ ಅಥವಾ ಜಾನಪದವಾಗಲೀ ಯಾವುದಾದರೊಂದು 
ಧರ್ಮ, ನಂಬಿಕೆ, ಆಚರಣೆ, ಶಾಸ್ತ್ರ ಮತ್ತು ತತ್ವಶಾಸ್ತ್ರವಿಲ್ಲದೆ ಬದುಕು ನಡೆಸಲಾಗದು. 
ಭಾರತೀಯ ಸಾಂಸ್ಕೃತಿಕ ಪರಂಪರೆಯಂತು ಒಂದಿಲ್ಲೊಂದು ಧರ್ಮದಿಂದೊಡಗೂಡಿದೆ. 
ಧಾರ್ಮಿಕ ಬದುಕು ಮತ್ತು ನಂಬಿಕೆಗಳ ಬೆಂಬಲವೇ ಭಾರತೀಯ ಸಾಂಸ್ಕೃತಿಕ ಪರಂಪರೆಯ 
ಮುಖ್ಯ ಲಕ್ಷಣವಾಗಿದೆ” ಎಂಬ ಖ್ಯಾತ ತತ್ವಜ್ಞಾನಿ ಎಸ್‌ ರಾಧಾಕೃಷ್ಣನ್‌ ರವರ ಅಭಿಪ್ರಾಯ 
ಸರ್ವಸಮ್ಮತವಾಗಿದೆ." 

ದೇವಾಲಯ ಮತ್ತು ತೀರ್ಥಕ್ಷೇತ್ರಗಳು ಒಂದು ಪ್ರದೇಶದ ರಾಜಕೀಯ ವ್ಯವಸ್ಥೆ, 
ಆರ್ಥಿಕ ಚಟುವಟಿಕೆಗಳು ಮತ್ತು ಸಾಮಾಜಿಕ ಪರಿಸ್ಥಿತಿಗಳ ಮೇಲೆ ಪ್ರಭಾವ ಬೀರುವುದರ 
ಮೂಲಕ ಆ ಸ್ಥಳವು ಸಂತೆ, ಪೇಟೆ, ಪುರ, ಪಟ್ಟಣ, ನಗರ ಕೇಂದ್ರವಾಗಿ ಮಾರ್ಪಾಡು 
ಹೊಂದುತ್ತಿತ್ತು. ದೇವಾಲಯ ತೀರ್ಥಕ್ಷೇತ್ರಗಳಲ್ಲಿ ಆಚಾರ್ಯರು, ಪೂಜಾರಿ ಪುರೋಹಿತರ, 
ಅಪ್ಪಣೆಯವರು, ಆರತಿಯವರು, ನಂಬಿಯರು, ಮಾಲೆಗಾರರು, ಸಿಂಗಾರಿಗಳು, ವಾದ್ಯದವರು, 
ಬಾಣಸಿಗರು, ಪರಿಚಾರಕರು, ದವಸಿಗರು, ಕುಂಬಾರರು, ಕಮ್ಮಾರರು, ಅಕ್ಕಸಾಲಿಗರು, 
ತೋಟಿಗ, ಅಗಸ, ನಾಯಿಂದ, ಸೇನುಭೋವ, ಭಂಡಾರಿ, ಅಧ್ಯಕ್ಷ ದೇವದಾಸಿ, ಪರಿಚಾರಕರು 
ಮುಂತಾದ ನಿಯೋಗಗಳು ಈ ಪ್ರದೇಶದ ದೇವಾಲಯಗಳ ನಿರ್ವಹಣೆಯಲ್ಲಿ ಪ್ರಮುಖಪಾತ್ರ 
ವಹಿಸುತ್ತಿದ್ದರು” ಈ ಉದ್ಯೋಗಿಗಳನ್ನು ಸಾಮಾನ್ಯವಾಗಿ ದೇವರ ಪರಿವಾರ, ಪರಿಚಾರಕ 
ವರ್ಗ, ದೇವರ ಸರ್ವನಿಯೋಗಿಗಳು ಎಂದು ಸಂಭೋದಿಸಲಾಗಿದೆ. 

ಚಾಮರಾಜನಗರ ಪ್ರದೇಶದಲ್ಲಿ ಕಂಡುಬರುವ ಪ್ರಮುಖ ದೇವಾಲಯ ಹಾಗೂ 
ತೀರ್ಥಕ್ಟೇತ್ರಗಳ ಬಗ್ಗೆ ವಿವಿಧ ರೀತಿಯ ಧಾರ್ಮಿಕ ನಂಬಿಕೆ ಮತ್ತು ಪರಂಪರೆಯ 
ಸಂಬಂಧವನ್ನು ಬೆಸೆಯಲಾಗಿದೆ. ಇದು ಭಾರತೀಯ ಸಾಂಸ್ಕೃತಿಕ ಪರಂಪರೆಯಲ್ಲಿ ಧಾರ್ಮಿಕ 
ಸ್ಥಳಗಳಿಗಿರುವ ಪ್ರಾಮುಖ್ಯತೆಯನ್ನು ತೋರಿಸಿಕೊಡುವ ಒಂದು ಪರಿಕಲ್ಲನೆಯೆಂದು 


ಅಭಿಪ್ರಾಯಪಡಬಹುದು. ಯಾವುದೇ ಸಾಂಸ್ಕ್ರುತಿಕ ಪರಂಪರೆಯಲ್ಲಿ ಧರ್ಮವೆಂಬುದು 


121 


ಸಮಾಜದ ಅವಿಭಾಜ್ಯ ಅಂಗವಾಗಿರುತ್ತದೆ. ಬೇರೆ ಬೇರೆ ಮತಧರ್ಮಗಳು ಸಮಾಜವನ್ನು 
ರಕ್ಷಿಸುತ್ತಾ ಮತ್ತು ಸಮಾಜದಿಂದ ಪೋಷಿಸಲ್ಪಡುತ್ತಾ ಬೆಳೆದು ಬಂದುದನ್ನು ಭಾರತದಾದ್ಯಂತ 
ವಿವಿಧ ಪ್ರದೇಶಗಳಲ್ಲಿ ಕಾಣುವಂತೆ ಚಾಮರಾಜನಗರ ಜಿಲ್ಲೆಯಲ್ಲೂ ಕಾಣಬಹುದು.ಈ 
ಪ್ರದೇಶವನ್ನಾಳಿದ ವಿವಿಧ ಆಳುವವರ್ಗ ಮತ್ತು ಅಧಿಕಾರಸ್ಥ ವರ್ಗ ಧಾರ್ಮಿಕ ಕ್ಷೇತ್ರದಲ್ಲಿ 
ಹೊಸದಾಗಿ ಯಾವ ಬದಲಾವಣೆಯನ್ನೂ ತರಲಿಲ್ಲ ಮತ್ತು ತರುವಂತಹ ಇಚ್ಛೆಯನ್ನೂ 
ಅವರು ಹೊಂದಿರಲಿಲ್ಲ. ಧಾರ್ಮಿಕ ವೈವಿಧ್ಯತೆಯಿಂದ ಕೂಡಿದ ಶಿಷ್ಟ ಧಾರ್ಮಿಕ 
ಮತಪಂಥಗಳು ಮತ್ತು ಜಾನಪದ ಧಾರ್ಮಿಕ ಪರಂಪರೆಗಳು ಪರಸ್ಪರ ಸಹಬಾಳ್ವೆ ಮತ್ತು 
ಸಮನ್ವಯತೆಯಿಂದ ಬಾಳಿಬದುಕಿದವು. ಈ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ 
ಧಾರ್ಮಿಕ ಪರಂಪರೆಯ ವಿಕಾಶದ ಚಾರಿತ್ರಿಕ ಬೆಳವಣಿಗೆಯನ್ನು ಚರ್ಚಿಸಲಾಗಿದೆ. 
ಅವುಗಳಾವುವೆಂದರೆ: (1)ಶೈವ ಪಂಥ, (2)ವೈಷ್ಣವ ಪಂಥ, (3)ಶ್ರೀವೈಷ್ಣವ ಪಂಥ, 


(4)ಜೈನ ಧರ್ಮ ಮತ್ತು (5)ವೀರಶೈವ ಪಂಥ. 


ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರುವ ಶೈವ ಪಂಥದ ಪರಂಪರೆ 

ಶೈವ ಧರ್ಮವು ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿದ್ದ, ಶಿವ ಅಥವಾ 
ಈಶ್ವರನನ್ನು ಮೂರ್ತ ಸ್ವರೂಪದಲ್ಲಿ ಪೂಜಿಸುವ ಪರಂಪರೆಯನ್ನು ಭಾರತದಲ್ಲಿ ಹರಪ್ಪಾ 
ಸಂಸ್ಕೃತಿಗಿಂತ ಹಿಂದಿನಿಂದಲೂ ಕಾಣಬಹುದು. ಅದಕ್ಕಾಗಿ ಅನೇಕ ಶಿವಾಲಯಗಳು 
ನಿರ್ಮಾಣವಾದವು ಹಾಗೂ ಲಿಂಗಗಳು ಪ್ರತಿಷ್ಕಾಪಿಸಲ್ಪಟ್ಟವು. ಶಿವನ ಅರಾಧನೆ, 
ಶೈವದೇವಾಲಯಗಳ ನಿರ್ಮಾಣ ಮತ್ತು ಶಿವಲಿಂಗಗಳ ಪ್ರತಿಷ್ಠಾಪನೆ ದಕ್ಷಿಣ ಭಾರತದಲ್ಲಿ 
ಅಗಸ್ತ್ಯಯಷಿಯ ಆಗಮನದೊಂದಿಗೆ ಆರಂಭವಾಯಿತೆಂದು ಸ್ಕಾಂದಪುರಾಣ ಮತ್ತು 
ದಕ್ಷಿಣಭಾರತದ ವಿವಿಧ ಸಾಹಿತ್ಯಾಧಾರಗಳಿಂದ ತಿಳಿದುಬರುತ್ತದೆ." ವಾಸ್ತವವಾಗಿ ಸಿಂಧು 
ಬಯಲಿನ ನಾಗರೀಕತೆಯ ಕಾಲಕ್ಕಾಗಲೇ ಆಚರಣೆಗೆ ಬಂದ ಪಶುಪತಿ ಅಥವಾ ಶಿವನ 


ಆರಾಧನೆ ಮತ್ತು ಲಿಂಗಪೂಜೆಯನ್ನು ಒಳಗೊಂಡ ಶೈವ ಸಂಪ್ರದಾಯ ಕಾಲಕ್ರಮೇಣ ಇಡೀ 


ಭಾರತದಾದ್ಯಂತ ಹರಡಿತು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. 


122 


ಕಾವೇರಿ ಕಪಿಲಾ ನದಿಗಳ ಕಣಿವೆ ಪ್ರದೇಶದಲ್ಲಿ ಮೊದಲಿಗೆ ಅಧಿಕಾರಕ್ಕೆ ಬಂದ 
ತಲಕಾಡಿನ ಗಂಗರ ಕಾಲಕ್ಕಾಗಲೇ ದಕ್ಷಿಣ ಕರ್ನಾಟಕದಲ್ಲಿ ಶೈವ, ವೈದಿಕ ಮತ್ತು ಶ್ರಮಣ 
ಸಂಸ್ಕೃತಿಗಳು ಬೇರೂರಿದ್ದವು. ಇಂತಹ ಸಂದರ್ಭದಲ್ಲಿ ರಾಜಕೀಯ ಪರಮಾಧಿಕಾರವನ್ನು 
ಸ್ಥಾಪಿಸಿದ ಗಂಗರು ವೈದಿಕ ಪಂಥದ ಶೈವ, ವೈಷ್ಣವ ಹಾಗೂ ಜೈನಧಮಿೀೀಯರಿಗೆ ವಿಶೇಷ 
ದಾನದತ್ತಿಗಳನ್ನು ನೀಡಿ, ಆ ಧರ್ಮಗಳ ಬೆಳವಣಿಗೆಗೆ ಸಂಪೂರ್ಣವಾಗಿ ಸಹಕರಿಸಿದರು. 
ಅರಿಕುಠಾರ ಅಥವಾ ಚಾಮರಾಜನಗರ ಜಿಲ್ಲೆಯೂ ಸಹ ತಲಕಾಡು ಗಂಗರ ರಾಜಕೀಯ 
ಅಧೀನಕ್ಕೊಳಪಟ್ಟಿದ್ದರಿಂದ ಈ ಪ್ರದೇಶದಲ್ಲೂ ಶೈವಪಂಥ ತನ್ನ ಪ್ರಗತಿಯನ್ನು 


ಸಾಧಿಸಿತ್ತೆಂಬುದನ್ನು ಕೆಲವು ಶಾಸನಾಧಾರಗಳ ಮೂಲಕ ಪರೀಕ್ಷಿಸಲಾಗಿದೆ. 


0 


ಚಾಮರಾಜನಗರ ಜಿಲ್ಲೆಯಲ್ಲಿ ಸ್ಥಾಪಿತವಾಗಿರುವ ಚಾಮರಾಜನಗರದ 
ವೀರಭದ್ರೇಶ್ವರ, ಭುಂಜಗೇಶ್ವರ, ಚಾಮರಾಜೇಶ್ವರ, ಚಾಮಂಡೇಶ್ವರಿ, ಕೊಳ್ಳೇಗಾಲದ 
ಈಶ್ವರ, ಕುದೇರಿನ ಮಲ್ಲಿಕಾರ್ಜುನ, ತೆಳ್ಳನೂರಿನ ಶಂಭುಲಿಂಗೇಶ್ವರ, ಹರದನಹಳ್ಳಿಯ 
ದಿವ್ಯಲಿಂಗೇಶ್ವರ, ಹಳೇ ಆಲೂರಿನ ದೇಶೇಸ್ವರ, ಹಂಡ್ರಕಹಳ್ಳಿಯ ದಿವ್ಯಲಿಂಗೇಶ್ವರ, 
ಹೊಮ್ಮದ ರಾಮೇಶ್ವರ, ಹೊಂಗನೂರಿನ ಆರ್ಕೇಶ್ವರ, ಮಂಗಲದ ಬಸವೇಶ್ವರ, ಎಡೊರಿನ 
ಮಹಾಲಿಂಗೇಶ್ವರ, ಹೆಗ್ಗವಾಡಿಯ ಶಂಭುಲಿಂಗ, ಹಾಗೂ ಮಹಾಲಿಂಗ, ಸೋಮೆಶ್ವರ, 
ಹೆಗ್ಗೊಠಾರದ ರಾಮೇಶ್ವರ, ಅಂಚವಾಡಿಯ ಮಲ್ಲೇಶ್ವರ, ನರಸಮಂಗಲದ 
ಸಪ್ತಮಾತೃಕೆಯರು, ಉಮ್ಮತ್ತೂರಿನ ಶ್ರೀ ಭುಜಂಗೇಶ್ವರ, ತೆರಕಣಾಂಬಿಯ 
ಶ್ರೀಮೂಲಸ್ಥಾನೇಶ್ವರ, ಶಿವನಸಮುದ್ರದ ಶ್ರೀ ಸೋಮೇಶ್ವರ, ತ್ರಿಯಂಬಕಪುರದ 
ತ್ರಿಯಂಬಕೇಶ್ವರ ಮೊದಲಾದ ದೇವಾಲಯಗಳು ಶೈವಪಂಥದ ಸಂಕೇತವಾಗಿದ್ದರೆ;” 
ಹರಳುಕೋಟೆಯ ಜನಾರ್ದನಸ್ವಾಮಿ, ಗಾಳಿಹುರದ ವೆಂಕಟರಮಣಸ್ವಾಮಿ, ಕೂಡಲೂರಿನ 
ಚನ್ನಿಗರಾಯ, ಮೊದಲಾದ ವೈಷ್ಣವ ಪಂಥದ ದೇವಾಲಯಗಳು ನಿರ್ಮಾಣಗೊಂಡಿದ್ದರ 
ಅಂತರಾಳದಲ್ಲಿ ಶೈವ-ವೈಷ್ಣವ ಪಂಥಗಳ ಪರಸ್ಪರ ಸಮನ್ವಯತೆಯನ್ನು ಕಾಣಬಹುದಾಗಿದೆ." 


ತಲಕಾಡಿನ ಗಂಗ ಅರಸರ ಅಧಿಕಾರ ಸ್ಥಾಪನೆಯೊಂದಿಗೆ ಈ ಪ್ರದೇಶದಲ್ಲಿ ಶೈವ ಪಂಥವು 


ಅಧಿಕೃತವಾಗಿ ಮತ್ತು ವಿಧಿವತ್ತಾಗಿ ಪ್ರಸರಣಗೊಂಡಿತು. ತಲಕಾಡಿನ ಗಂಗರ ಕಾಲದಲ್ಲಿ 


123 


ವಿಶೇಷವಾಗಿ ದಕ್ಸಿಣ ಕರ್ನಾಟಕದಲ್ಲಿ ಶೈವ, ವೈದಿಕ ಮತ್ತು ಶ್ರಮಣ(ಜೈನ) ಮುಂತಾದ 


ಧಾರ್ಮಿಕ ಪಂಥಗಳು ಆಳವಾಗಿ ಬೇರೂರಿದವು. 


ಚಾಮರಾಜನಗರ ಜಿಲ್ಲೆಯಲ್ಲಿ ಶೈವ ದೇವಾಲಯಗಳ ನಿರ್ಮಾಣ ಮತ್ತು ಅದಕ್ಕೆ 
ದಾನ ನೀಡಿದ ನಿದರ್ಶನಗಳು ಹೇರಳವಾಗಿ ದೊರೆಯುತ್ತವೆ? ಗಂಗ ದೊರೆ ಪೆರ್ಮಾನಡಿಯ 
ಪ್ರಾಣವಲ್ಲಬೆ  ಜೋಗಬ್ಬ್ಛೆಯ ಮಗಳು ಚಾವುಂಡಬ್ಬೆ ಕ್ರಿ.ಶ.೨ನೆಯ ಶತಮಾನದಲ್ಲಿ 
ಹೆಗ್ಗೊಠಾರದಲ್ಲಿ ಶ್ರೀರಾಮೇಶ್ವರ ದೇಗುಲವನ್ನು ಕಟ್ಟಿಸಿದಳು (ಚಾ.ನ.385).* 
ಕ್ರಿ.ಶ. 982ರಲ್ಲಿ ಮಲ್ಲಯ್ಯನುಂ ಮಾಡಿಸಿದ ಶೈವ ದೇಗುಲಕ್ಕೆ' ಮಳೂರು ಸಾವಿರ 
ಬ್ರಾಹ್ಮಣರು ಭೂದಾನ ಮಾಡಿದ ಸಂಗತಿ ಪುಣಜೂರು ಶಾಸನದಲ್ಲಿ ನಿರೂಪಿತವಾಗಿದೆ(ಚಾ.ನ. 
241).5 ಕ್ರಿ.ಶ. 10ನೆಯ ಶತಮಾನದ ಬಾಗಳಿಯ ಶಾಸನವು ಭುಜಂಗೇಶ್ವರ ದೇವಾಲಯದ 
ಅರ್ಚಕ ಕೂಚಿ ಭಟಾರಕನಿಗೆ ಕೊಟ್ಟ ದತ್ತಿಯನ್ನು (ಚಾ.ನ.114) ಉಲ್ಲೇಖಿಸುತ್ತದೆ. ಈತ 
ನೀರ್ಗುಂದದ ಗೊರವನೆಂದು ಮತ್ತು ಮೊದಲ ಬಾರಿಗೆ ದಾನಿಗಳಿಂದ ನೇಮಿತನಾದವನೆಂದು 
ಶಾಸನವು ವಿವರಿಸುತ್ತದೆ. ಈತ ದೇವಾಲಯದ ಆಡಳಿತ ನಿರ್ವಹಣೆಯನ್ನು 
ನೋಡಿಕೊಳ್ಳಬೇಕಿತ್ತಲ್ಲದೆ, ಹತ್ತು ಮಂದಿ ಪಾತ್ರದವರ ಯೋಗಕ್ಷೇಮದ ಜವಾಬ್ದಾರಿಯನ್ನು 
ವಹಿಸಬೇಕಿತ್ತು." ಹೆಗ್ಗವಾಡಿಯ ಶಂಭುಲಿಂಗೇಶ್ವರ ದೇವಾಲಯವನ್ನು " ಸುಖನಾಸಿ 
ಗರ್ಭಗೃಹಸ್ತೂಪಿಪರಿಯಸ್ತಿ' ಶಂಭೂಗಾಮುಂಡನು ಕ್ರಿ.ಶ. 1242-43ರಲ್ಲಿ ನಿರ್ಮಿಸಿದನು 
(ಚಾನ 85). ಕುದೇರಿನ ಮಲ್ಲಿಕಾರ್ಜುನ ದೇವಾಲಯದ ಮುಂದಿನ ಬಲಿಪೀಠವನ್ನು 
ಮಲ್ಲವಡೆಯ (ಚಾನ 74) ಹಾಗೂ ತೆಳನೂರಿನ ಶಂಭುಲಿಂಗೇಶ್ವರ ದೇವಾಲಯದ 
ಮುಂದಿನ ಬಲಿಪೀಠವನ್ನು ಕೆಂಗೋಜ (ಚಾನ 121) ಮಾಡಿಸಿದರು.* ತೆಳ್ಳನೂರ ಮಹಾ 
ಕಾಳಿದೇವಿಗೆ ಅಕ್ಕಸಾಲೆ ಕಾಲ್ಕೋಜನು ಕ್ರಿ.ಶ. 1388ರಲ್ಲಿ ಕಲ್ಲತೋರಣವನ್ನು ನಿಲ್ಲಿಸಿದನು 
(ಚಾನ 120)" ಚನ್ನಪ್ಪನಪುರದಲ್ಲಿ ಮಂಟಪವೊಂದನ್ನು ನಿರ್ಮಿಸಿದಾತ 
ಯರಪನಾಯಕನೆಂದು ಶಾಸನದಲ್ಲಿ ಕಂಡುಬರುತ್ತದೆ (ಚಾನ 247). ಹರದನಹಳ್ಳಿಯ 
ದಿವ್ಯಲಿಂಗೇಶ್ವರ ದೇವಾಲಯದ ರಂಗಮಂಟಪಗಳನ್ನು ಕಟ್ಟಿಸಿಕೊಟ್ಟವರು ಮಂಚೆಗೌಡ 


(ಚಾ.ನೆ.275, ಕ್ರಿ.ಪ. 1340), ಹಿರಿಯಗೌಡ ಮತ್ತು ಇತರರು (ಚಾ.ನ.276 ರಿಂದ 278), 


124 


ಅದೇ ದೇವಾಲಯದ ಸುಖನಾಸಿಯೊಳಗೆ ಇರುವ ಕಲ್ಲತೊಟ್ಟಿಯನ್ನು ಮಾಡಿಸಿ ಕೊಟ್ಟವನು 
ಬೆನಕ (ಚಾ.ನ.279).* ಈ ದೇವಾಲಯದ ಪಶ್ಚಿಮಭಾಗದಲ್ಲಿ 
ಕ್ರಿ.ಶ. 1645ರಲ್ಲಿ ಲಿಂಗಯ್ಯ ಮಂತ್ರಿಯು ಕಾಳಹಸ್ತೀಶ್ರರನ ಪ್ರತಿಷ್ಠೆ ಮಾಡಿಸಿದ್ದು 
(ಚಾ.ನ.271-272);* ದಕ್ಷಿಣಾ ಮೂರ್ತಿಯನ್ನು ಕ್ರಿ.ಶ. 1753ರಲ್ಲಿ ರಾಮಸಮುದ್ರದ 
ಹನುಮಂತಯ್ಯ ಪ್ರತಿಷ್ಠೆ ಮಾಡಿಸಿದ (ಚಾ.ನ.273).* ಹೀಗೆ ಒಂದು ದೇವಾಲಯದ ವಿವಿಧ 


ಭಾಗಗಳನ್ನು ಮೂರ್ತಿಗಳನ್ನು ವಾಹನಾಲಂಕಾರಗಳನ್ನು ಮಾಡಿಸಿಕೊಟ್ಟ ಹಲವು 


ನಿದರ್ಶನಗಳು ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿವೆ. 


ಚೋಳರು ಗಂಗರನ್ನು ಹತ್ತಿಕ್ಕಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ ಮೇಲೆ ಶೈವ 
ಪಂಥದ ಕಟ್ಟಾ ಅನುಯಾಯಿಗಳಾಗಿದ್ದ ಅವರು ದಕ್ತಿಣ ಕರ್ನಾಟಕ ಪ್ರದೇಶದಾದ್ಯಂತ 
ಪ್ರಧಾನವಾಗಿ ಶೈವಪಂಥವನ್ನು ಪ್ರೋತ್ಸಾಹಿಸಿ ಬೆಳೆಸಿದರು. ಶೈವಪಂಥ ಇವರ ಕಾಲದಲ್ಲಿ 
ಒಂದು ಸ್ಪಷ್ಟವಾದ ಸ್ವರೂಪವನ್ನು ಪಡೆದುಕೊಂಡು; ಚಾಮರಾಜನಗರ ಜಿಲ್ಲೆಯಾದ್ಯಂತ 
ಪ್ರಸಾರಗೊಂಡು ಉತ್ತಮ ಬೆಳವಣಿಗೆಯನ್ನು ಸಾಧಿಸಿತು. ಇದರಿಂದ ಚಾಮರಾಜನಗರ 
ಪ್ರದೇಶದ ಸುತ್ತಮುತ್ತ ಅನೇಕ ಶೈವ ದೇವಾಲಯಗಳು, ಲಿಂಗಗಳು, ಮತ್ತು ಮಂಟಪಗಳು 
ಸ್ಥಾಪನೆಯಾದವಲ್ಲದೆ, ಅವುಗಳ ಉಳಿವು ಮತ್ತು ಬೆಳವಣಿಗೆಗಾಗಿ ಹೆಚ್ಚಿನ ಭೂದಾನಗಳು 
ದೊರೆಯಲ್ಪಟ್ಟವು. ಈ ಪ್ರದೇಶದಲ್ಲಿರುವ ಪ್ರಮುಖ ಶೈವ ದೇವಾಲಯಗಳಾದ ಅದರಂತೆ 


ಚೋಳರ ಆಳ್ವಿಕೆಯಲ್ಲಿ ಈ ಪ್ರದೇಶದೊಳಕ್ಕೆ ಅಗಸ್ತ್ಯ ಯಷಿಯ ಐತಿಹ್ಯ ಮತ್ತು ಕಾವೇರಿ 


ಶಿ 
ದಂಡೆಯಾದ್ಯಂತ ಅಗಸ್ತ್ಯ ದೇವಾಲಯಗಳ ನಿರ್ಮಾಣ ತಮಿಳುನಾಡು ಕಡೆಯಿಂದ 
ಪ್ರವೇಶಿಸಿತೆಂದೂ ಅಭಿಪ್ರಾಯಪಡಲಾಗಿದೆ.” ಚೋಳರ ಕಾಲದಲ್ಲಿ ಈ ಪ್ರದೇಶದ 
ದೇವಾಲಯಗಳಲ್ಲಿ ವಿಶೇಷವಾಗಿ ಶಿವನ ಹೂಜೆ ಮತ್ತು ಆರಾಧನೆಗಳ ಜೊತೆಗೆ 
ತಿರುಮಗಳ್‌ಪೋಲ, ಶ್ರೀಕೋಯಲ್‌, ಪಿಡಿವಿಳಕ್ಕು (ನಂದಾದೀಪ), ತಿರುವಮೋಲಕ್ಕು 
(ಅಮವಾಸ್ಯೆಯ ಪವಿತ್ರಪೂಜೆ), ನಿತ್ಯೋತ್ಸವ, ನೈಮಿತ್ತಿಕೋತ್ಸವ ಮೊದಲಾದ ಶೈವ 


ಧರ್ಮದ ಆಚರಣೆಗಳು ಹೊಸದಾಗಿ ಆರಂಭಗೊಂಡು ಸಾಂಗ್ಯವಾಗಿ ನೆರವೇರುತ್ತಿದ್ದವು. 


125 


ಚೋಳರು ಕರ್ನಾಟಕದಲ್ಲಿ ಕಾಲಿರಿಸಿದಾಗ ಅವರೊಂದಿಗೆ ತಮಿಳುನಾಡಿನ ಶಿಲ್ಪಿಗಳು 
ಸಹ ಆಗಮಿಸಿದರು. ಈ ಹಿನ್ನೆಲೆಯಲ್ಲಿ ಕ್ರಿ.ಶ. 1006ರ ಕಲಿಯೂರ ಶಾಸನವು 
ಮಹತ್ವವಾದುದು. ಸೇನಾನಿ ಅಪ್ರಮೇಯನ ಮೂಲಕ ರಾಜರಾಜಚೋಳ ಕನ್ನಡನಾಡಿನ 
ಕಾವೇರಿ ಕಪಿಲಾ ನದಿಕೊಳ್ಳ ಪ್ರದೇಶಗಳಿಗೆ ಲಗ್ಗೆ ಇಟ್ಟನು. ತಲಕಾಡಿನ ಸಮೀಪ ಕಾವೇರಿ 
ದಂಡೆಯ ಮೇಲಿರುವ ತಡಿಮಾಲಂಗಿಯಲ್ಲಿ ಅವರು ಮೊದಲಿಗೆ ದೇವಾಲಯಗಳನ್ನು 
ಸ್ಥಾಪಿಸಿದರು. ಮುಂದೆ ದಕ್ಷಿಣ ಕರ್ನಾಟಕದಾದ್ಯಂತ ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಯ 
ರಾಘವಷರ, ಗುಂಡ್ಲುಪೇಟೆ, ಕುಲಗಾಣ, ಯಾಳಂದೂರು, ಅಂಬಳೆ, ಅಗರ, ಮಾಂಬಳ್ಳಿ, 
ಮದ್ದೂರು, ಮುದಿಗೊಂಡಂ, ಕೊಳ್ಳೇಗಾಲ, ಚಾಮರಾಜನಗರ, ಆಲೂರು, ಹೊಮ್ಮ, 
ಹೆಗ್ಗೊಠಾರ ಮೊದಲಾದ ಕಡೆಗಳಲ್ಲಿ ಶೈವ ಹಾಗೂ ವೈಷ್ಣವ ದೇವಾಲಯಗಳನ್ನು ಮತ್ತು 
ಅಗ್ರಹಾರಗಳನ್ನು ಸ್ಥಾಪಿಸಿದರು.” 
ಕ್ರಿ.ಶ. 10ನೇ ಶತಮಾನದಲ್ಲಿ ದೊರೆತ ದಾಖಲೆಗಳ ಪ್ರಕಾರ ಈ ಊರನ್ನು 
ಮಲ್ಲೂರು ಎಂದು, ನಂತರ ಇದನ್ನು ಪಿರಿಯಾಮರ್ಲೂರು ಎಂದೂ ಕರೆಯಲಾಗಿದೆ. 18ನೇ 
ಚೋಳ ರಾಜ ರಾಜರಾಜನ ರಾಣಿ ಪಾಂಚವಲಿ ಮಹದೇವಿಯು ಇಲ್ಲಿನ ದೇವಾಲಯಗಳಿಗೆ 
ದಾನ ನೀಡಿರುವುದು ಕಂಡು ಬರುತ್ತದೆ. ಚಕ್ರಪ್ರಾಣೇಶ್ವರನ ದೇವಾಲಯವು ಇಲ್ಲಿರುವ ಒಂದು 
ಬೃಹತ್‌ ದೇವಾಲಯವಾಗಿದ್ದು, ಇದು ಚೋಳರ ಆಳ್ಳಿಕೆಯಲ್ಲಿ ನಿರ್ಮಾಣ ಹೊಂದಿದೆ. ಕ್ರಿ.ಶ. 
1376ರ ದಾಖಲೆಯಂತೆ ಈ ದೇವಾಲಯವನ್ನು ಮೊದಲು ನೀಲಮಣಿಕಂಠ ದೇವಾಲಯ 
ಎಂದು ಕರೆಯಲಾಗುತ್ತಿತ್ತು.* 
ಚೋಳರು ಶೈವಪಂಥಕ್ಕೆ ವಿಶೇಷ ಆದ್ಯತೆಯನ್ನು ನೀಡಿದ್ದಾಗ್ಯೂ ಇತರೆ ಧಾರ್ಮಿಕ 
ಪಂಥಗಳಿಗೂ ಸಹ ಪ್ರೋತ್ಸಾಹ ನೀಡಿದ್ದರೆಂಬುದು ಶಾಸನಾಧಾರಗಳಿಂದ ಕಂಡುಬರುತ್ತದೆ. 
ಕ್ರಿ.ಶ.1103ರ ಕುಲೋತ್ತುಂಗ ಚೋಳನ ಯಳಂ.146, ಅಗರ ಗ್ರಾಮದ ಶಾಸನದ ಕೊನೆಯಲ್ಲಿ 
ಬ್ರಹ್ಮಣ್ಣೇ ನಮ: ವಿಷ್ಣುವೇ ನಮ: ಶಿವಾಯೇ ನಮ: ಗಣಪತಿಯೇ ನಮ: ಎಂದು 
ಬರೆಯಲಾಗಿದೆ ಇದು ಚೋಳರ ಸರ್ವಧರ್ಮ ಸಹಿಷ್ಣುತಾ ನೀತಿಗೆ ಸ್ಪಷ್ಟ 


ಉದಾಹರಣೆಯಾಗಿದೆ.” 


126 


ಹೀಗೆ ಕಟ್ಟಾ ಶೈವ ಸಂಪ್ರದಾಯಸ್ಥರಾದ ಚೋಳರ ಕಾಲದಲ್ಲಿ ಚಾಮರಾಜನಗರ 
ಪ್ರದೇಶದಾದ್ಯಂತ ಅನೇಕ ಹೊಸ ಶಿವನ ದೇವಾಲಯಗಳ ನಿರ್ಮಾಣ ಹಾಗೂ ಹಳೆಯ ಶೈವ 
ದೇವಾಲಯಗಳ ಜೀರ್ಣೋದ್ದಾರದ ಜೊತೆಗೆ ಆ ದೇವಾಲಯಗಳಲ್ಲಿ ನಿತ್ಯಪೂಜೆ, ವಿಶೇಷ 
ಪೂಜೆ, ವಾರ್ಷಿಕ ಪೂಜೆ, ಲಿಂಗ ಪ್ರತಿಷ್ಠಾಪನೆ, ರಥೋತ್ಸವ, ಜಾತ್ರೋತ್ಸವ ಶಿವನ ಆರಾಧನೆ 
ಪ್ರಧಾನವಾಗಿ ಶಿವನ ಅಂಶದವನಾದ ಅಗಸ್ತ್ಯ ಯುಷಿಯ ಪರಿಕಲ್ಪನೆ ಹಾಗೂ ಕಾವೇರಿ ನದಿ 
ದಡದುದ್ದಕ್ಕೂ ಅಗಸ್ತ್ಯ ದೇವಾಲಯಗಳ ನಿರ್ಮಾಣ ಮುಂತಾದ ಶೈವ ಪಂಥದ ಆಚರಣೆಗಳು 
ಅಚರಣೆಗೆ ಬಂದವು ಎಂಬುದಿಲ್ಲಿ ಅತ್ಯಂತ ಗಮನಾರ್ಹ. 

ಗಂಗರು ಮತ್ತು ಚೋಳರ ಆನಂತರ ಈ ಪ್ರದೇಶವು ಹೊಯ್ಸಳರ 
ಅಧೀನಕ್ಕೊಳಪಟ್ಟಿತು. ಕರ್ನಾಟಕ ಮಾತ್ರವಲ್ಲದೆ ಇಡೀ ದಕ್ಷಿಣ ಭಾರತದ ರಾಜಕೀಯ 
ಚರಿತ್ರೆಯಲ್ಲಿ ಬಹುಮುಖ್ಯ ಪಾತ್ರವಹಿಸಿದ ಹೊಯ್ಸಳರು ಧಾರ್ಮಿಕ ಪರಂಪರೆಯ ವಿಕಾಶ 
ಹಾಗೂ ಸಾಂಸ್ಕೃತಿಕ ಇತಿಹಾಸದಲ್ಲೂ ಬಹುಮುಖ ಪಾತ್ರ ನಿರ್ವಹಿಸಿದರೆಂಬುದಕ್ಕೆ ಹಲವಾರು 


ಸಾಕ್ಟ್ಯಾಧಾರಗಳು ದೊರಕಿವೆ. ಇವರ ಸಾಮ್ರಾಜ್ಯದಲ್ಲಿ ಮೂರು ಪ್ರಭಾವಶಾಲಿ ಧಾರ್ಮಿಕ 


ಪಂಥಗಳು ಅಸ್ತಿತ್ವದಲ್ಲಿದ್ದವು. ಅವುಗಳು ()ಶೈವ ಮತ್ತು ವೆ 


ಅಷ ವ ಪಂಥಗಳನೊಳಗೊಂಡ 
ನ ೩ 


ವೈದಿಕಧರ್ಮ (2)ಜೈನಪಂಥ (3)ವೀರಶೈವಪಂಥ. ಶೈವಪಂಥದ ಮಹಾಪೋಷಕರಾಗಿದ್ದ 
ಚೋಳರನ್ನು ದಕ್ಸಿಣ ಕರ್ನಾಟಕದಿಂದ ಉಚ್ಚಾಟಿಸಿದ ಕೀರ್ತಿ ಹೊಯ್ಸಳ ಸಂತತಿಯವರಿಗೆ 
ಸಲ್ಲಿದರೂ, ಶೈವ, ವೈಷ್ಣವ, ಜೈನ, ವೀರಶೈವ ಮೊದಲಾದ ವಿವಿಧ ಧಾರ್ಮಿಕ ಪಂಥಗಳಿಗೆ 
ಸಮಾನ ಹಾಗೂ ವಿಶೇಷ ಪ್ರೋತ್ಸಾಹ ನೀಡುವುದರ ಮೂಲಕ ಧಾರ್ಮಿಕ ಸಹಿಷ್ಣುತೆ, 
ಧಾರ್ಮಿಕ ಸಮನ್ವಯತೆ, ಸರ್ವಧರ್ಮ ಪರಿಪಾಲನೆ ಮೊದಲಾದ ಆದರ್ಶಪ್ರಾಯ 
ರೀತಿನೀತಿಗಳನ್ನು ಪರಿಪಾಲಿಸಿಕೊಂಡು ಬಂದರು. ಇದರಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ 
ಎಂದಿನಂತೆ ಶೈವಸಂಪ್ರದಾಯ ಮುಂದುವರಿದುಕೊಂಡು ಬಂದಿತ್ತಲ್ಲದೆ, ಶೈವ-ವೈಷ್ಣವ 
ಪಂಥಗಳ ಅಸ್ತಿತ್ವ ಮತ್ತು ಆಚರಣೆಯಲ್ಲಿ ಸಮನ್ವಯತೆ ಉಂಟಾಯಿತು. ಇದಕ್ಕೆ 


ಸಂಬಂಧಿಸಿದಂತೆ ಹಲವಾರು ಶಾಸನಾಧಾರಗಳು ಈ ಪ್ರದೇಶದಲ್ಲಿ ಲಭ್ಯವಾಗಿವೆ. 


127 


ಚಾಮರಾಜನಗರ ಜಿಲ್ಲೆಗೆ ಸೇರಿದ ಹರದನಹಳ್ಳಿಗೆ ಮೊದಲು ಮಗೆಯ ಅಥವಾ 
ಮರ್ಗೈ ಎಂಬ ಹೆಸರಿದ್ದು ಅದು ಎಣ್ಣೆನಾಡಿಗೆ ಸೇರಿತ್ತು. ಚಾನ 263ನೇ ಶಾಸನದಲ್ಲಿ 
ಅಣಿಲೇಶ್ವರ ಎಂದು ಕರೆಯಲಾಗಿರುವ ಇಲ್ಲಿನ ದಿವ್ಯಲಿಂಗೇಶ್ತರ ದೇವಾಲಯವನ್ನು 
ಕ್ರಿ.ಶ.1316ರಲ್ಲಿ ಪುರುಷಗೌಡನ ಮಗ ಮಾರಗೌಡ ಕಟ್ಟಿಸಿದ. ಈತ ಹೊಯ್ಸಳ ದೊರೆ 
ಮುಮ್ಮಡಿ ಬಲ್ಲಾಳನ ಕೈಕೆಳಗೆ ಸೇನಾಧಿಪತಿಯಾದ ಮಾಧವದಣ್ಣಾಯಕನ “ಮನೆಗೊಡು' 
(ಮನೆಯ ವ್ಯವಹಾರಗಳನ್ನು ನಿರ್ವಹಿಸುವ ಅಧಿಕಾರಿ) ಎಂಬುದಾಗಿ ಹೇಳಿದೆ.* 


ಕ್ರೈ.ಶ. 1318ರ ಕಿಲಗೆರೆ ಶಾಸನದಲ್ಲಿ ಹದಿನಾಲ ನಾಡುಗಳನ್ನೊಳಗೊಂಡಂತೆ ತೆರಕಣಾಂಬಿ 


% 
ರಾಜ್ಯವನ್ನಾಳುತ್ತಿದ್ದ ಪೆರಮಾಳದಣ್ಣಾಯಕರ ಮಗ ಮಾಧವದಣ್ಣಾಯಕರ ಆದೇಶದಂತೆ 
ಸ್ವಸ್ತಿಪುರದ ರಾಣಿ ಅಲ್ಲಪ್ಪದಣ್ನಾಯಕರ ಪತ್ನಿ ಚಾಮವ್ರೆ ದಣ್ಣಾಯಕಿತಿಯು ತೆರಕಣಾಂಬಿಯ 
ಗೋಪಿನಾಥದೇವರ ಅಂಗಭೋಗ ರಂಗಭೋಗ ಸೇವೆಗಳಿಗೆ ಕಿಲಗೆರೆ ಗ್ರಾಮ ಮತ್ತು 
ಅದನ್ನೊಳಗೊಂಡ ಸರ್ವ ಆದಾಯವನ್ನು ಧಾರೆಯೆರೆದ ವಿಚಾರ ಕಂಡುಬರುತ್ತದೆ. 
ಸ್ತ್ರೀಯೊಬ್ಬಳು ಸೈನಿಕ ಕ್ಷೇತ್ರದ ಅಧಿಕಾರವನ್ನು ಹೊಂದಿದ್ದ ಹಾಗೂ ದೇವಾಲಯವನ್ನು 
ಕಟ್ಟಿಸಿದ ವಿಷಯಗಳು ಈ ಶಾಸನದಲ್ಲಿರುವುದು ವಿಶೇಷವಾಗಿದೆ. ಹಳ್ಳದ ಮಾದಹಳ್ಳಿಯ 
ಶಾಸನವು ಬೆಂಡರವಾಡಿಯ ಸೋಮೇಶ್ವರನಿಗೆ ರಂಗಗಾವುಂಡನ ಮಗ ಕೇತಪ್ಪ ದಾನ ನೀಡಿದ 
ಬಗ್ಗೆ ತಿಳಿಸುತ್ತದೆ. ತೊರೆಕಾರಟ್ಟಿಯ ಅಚಯ್ಯನ ಮಗ ಕೇಶವಭಟ್ಟ ದೇವಾಲಯ ಮಾಡಿಸಿ, 
ತಂದೆ ತಾಯಿಗಳಿಗೆ ಅರ್ಪಿಸಿ, ಮಾದೇವ ಹಾಗೂ ಎಕ್ಕಗೊಂಡ ದೇವರಿಗೆ ದತ್ತಿಬಿಟ್ಟ 
ವಿಷಯವು ಮುಂದಿನ ಭಾಗದಲ್ಲಿದ್ದರೆ, ಶಾಸನದ ಹಿಂಬದಿಯಲ್ಲಿ ಮಮ್ಮಮಾರ ಒಡೆಯನ 
ಮಗ ರಾಚಮ್ಮನ ಬಯಳಬ್ಬೆಯ ಮಗ ಮಾಕಯ್ಯ ಕೇಶವ ಭಟ್ಟನಿಂದ ಭೂಮಿಯನ್ನು 
ಖರೀದಿಸಿ ಚಂದ್ರಶೇಖರ ದೇವರಿಗೆ ದತ್ತಿನೀಡಿದ ಬಗ್ಗೆ ದಾಖಲುಗೊಂಡಿದೆ. ಭೂಮಿ 
ಇಲ್ಲದಿದ್ದರೂ ಭೂಮಿಯನ್ನು ಖರೀದಿಸಿ ಭೂದಾನ ನೀಡಲಾಗುತ್ತಿತ್ತೆಂಬುದಕ್ಕೆ ಇದು ಉತ್ತಮ 
ನಿದರ್ಶನವಾಗಿದೆ.” ಹೆಗ್ಗವಾಡಿಯಲ್ಲಿ ಕ್ರಿ.ಶ. 1327ರಲ್ಲಿ ಕೇತಯ ದಂಡನಾಯಕನ ಕಾಲದಲ್ಲಿ 
ಹಗೆವಾಡಿಯ ಸಿವನಯ್ಯ ದೇವರಿಗೆ ರಾಮಯ್ಯನ ಮಗ ಸಣ್ಣಯ್ಯನಿಗೆ ಆ ಊರಿನ 


ರಾಮಾಚಾರಿಯ ಮಗ ದೇವದಾಯ ದಾನ ನೀಡಿದನು. ಕೆಲಸೂರಿನಲ್ಲಿ ಸೋಮರಾಶಿಯು 


128 


ಸೂರ್ಯ ವಿಗ್ರಹ ಸ್ಥಾಪಿಸಿದ ಬಗೆಗೆ ಶಾಸನದಿಂದ ತಿಳಿದುಬರುತ್ತದೆ. ಇದರಿಂದ 
ಸೂರ್ಯಆರಾಧನೆಯೂ ಇಲ್ಲಿ ಆಚರಣೆಯಲ್ಲಿತ್ತೆಂಬುದು ಗೊತ್ತಾಗುತ್ತದೆ. ಕಂದಾಗಾಲ 
ಶಾಸನದಲ್ಲಿ ಕ್ರಿ.ಶ. 1334ರಲ್ಲಿ ಕೇತಯ ದಂಡನಾಯಕ ಆಳುವಾಗ ಬಮ್ಮಗೌಡನ ಮಕ್ಕಳಾದ 
ರಾಮಗೌಡ, ಕೇತಗೌಡ, ಕರೆಗೌಡ ಮೊದಲಾದವರು ಸೋಮನಾಥ ದೇವರ ನಂದಾ 
ದೀವಿಗೆಯ ಎಣ್ಣೆಗಾಗಿ ತಮ್ಮ ಗಾಣದ ಒಂದು ಸೊಲ್ಲಿಗೆ ಎಣ್ಣೆಯನ್ನು ನೀಡಿದರೆಂಬುದು 
ಕಂಡುಬರುತ್ತದೆ.” ಕ್ರಿ.ಶ. 1359ರ ಮಾಂಬಳ್ಳಿ ಶಾಸನದಲ್ಲಿ ಕುಮಾರ ಕಂಪಣ್ಣವೊಡೆಯರು 
ರಾಜ್ಯವಾಳುತ್ತಿರುವಾಗ ಮಾಂಬಳ್ಳಿ ಅಥವಾ ಹರಿಹರನಾಥಪಟ್ಟಣದ ವೈದ್ಯನಾಥ ದೇವರ 
ಸನ್ನಿಧಾನಕ್ಕೆ ತೆಂಗಿನತೋಟ ಮತ್ತು 15 ಮನೆಗಳನ್ನು ಅಪ್ಪನಾಯಕನೂ ತೀವಗನಾ ಇನಾರಿಗೆ 
ಅಂಡಾರಸೆಟ್ಟಿ ಕಾಳಸೆಟ್ಟಿಯರು ತೆಂಗಿನ ತೋಟವನ್ನೂ ಸೆಟ್ಟಿಯಣ್ಣನು ತೆಂಗಿನತೋಟ ಮತ್ತು 
ಹಲಸಿನ ತೋಟವನ್ನು ವೈಜನಾಥದೇವರಿಗೆ ಧಾರೆಯೆರೆದಿರುವುದು ಉಕ್ತವಾಗಿದೆ.3* 
2.ವೈಷ್ಣವ ಪಂಥ: ಶೈವಪಂಥದಂತೆ ವೈಷ್ಣವ ಪಂಥವು ಸಹ ಕರ್ನಾಟಕದಲ್ಲಿ ಪ್ರಾಚೀನ 
ಕಾಲದಿಂದಲೂ ಅಸ್ತಿ ಶ್ರ ದಲ್ಲಿರುವುದನ್ನು ನಾವು ಕಾಣಬಹುದು. ಚಾಮರಾಜನಗರ 
ಪ್ರದೇಶದಲ್ಲೂ ಸಹ ವಿವಿಧ ರಾಜಸಂತತಿಗಳ ಪ್ರೋತ್ಸಾಹದಿಂದ ವೈಷ್ಣವ ಪಂಥ ವಿಶೇಷವಾಗಿ 
ಹರಡಿತ್ತೆಂಬುದನನ್ನು ಶಾಸನಾಧಾರಗಳು ಮತ್ತು ಇಲ್ಲಿ ಕಂಡುಬರುವ ಸ್ಮಾರಕಗಳ 
ಆಧಾರಗಳಿಂದ ತಿಳಿದುಕೊಳ್ಳಬಹುದು. ಚಾಮರಾಜನಗರ ಜಿಲ್ಲೆಯಲ್ಲಿ ಸ್ಥಾಪಿತವಾಗಿರುವ 
ಚಾಮರಾಜನಗರದ ಲಕ್ಷ್ಮೀಕಾಂತ, ಕೊಳ್ಳೇಗಾಲದ ಲಕ್ಷ್ಮೀನಾರಾಯಣ, ಉಮ್ಮತ್ತೂರಿನ ಶ್ರೀ 
ರಂಗನಾಥೇಶ್ವರ, ತೆರಕಣಾಂಬಿಯ ಶ್ರೀ ಲಕ್ಷ್ಮೀವರದರಾಜ, ವಿಜಯಪುರದ ಶ್ರೀ 


ವಿಜಯನಾರಾಯಣ, ಹರಳುಕೋಟೆಯ ಜನಾರ್ದನಸ್ತಾಮಿ, ಗಾಳಿಪುರದ 


ವೆಂಕಟರಮಣಸ್ವಾಮಿ, ಕೂಡಲೂರಿನ ಚನ್ನಿಗರಾಯ ಮೊದಲಾದ ದೇವಾಲಯಗಳು ವೈ 


ಷ್ಲವ 
[30] 
ಪಂಥದ ಪ್ರಭಾವವನ್ನು ಕಾಣಬಹುದಾಗಿದೆ. 

ಗುಂಡ್ಲುಪೇಟೆ ತಾಲ್ಲೂಕಿನ ಶಾಸನಗಳನ್ನು ಅಧ್ಯಯನ ಮಾಡಿದಾಗ ಈ ತಾಲ್ಲೂಕಿನಲ್ಲಿ 
ವೈಷ್ಣವ ಧರ್ಮಕ್ಕೆ ಸಂಬಂಧಿಸಿದ 20 ಶಾಸನಗಳು ಲಭ್ಯವಾಗುವುದರಿಂದ ಈ ಪಂಥವು 


ಪ್ರಮುಖವಾಗಿ ಆಚರಣೆಯಲ್ಲಿತ್ತೆಂಬುದು ಕಂಡುಬಂದರೆ, ಎರಡನೇ ಸ್ಥಾನವು ಜೈನ 


129 


ತ್ತದೆ. ಕ್ರಿ. ಶ. 11ನೇ 


೪) 
[ವ 


ಧರ್ಮಕ್ಕೂ ನಂತರದ ಸ್ಥಾನವು ಶಾಸನಗಳಿರುವ ಶೈವ ಪಂಥಕ್ಕೆ ಸಲ 
ಶತಮಾನದಿಂದ ಕ್ರಿ. ಶ. 14ನೇ ಶತಮಾನದವರೆಗೆ ಆಳಿದ ಹೊಯ್ಸಳರು, ನಂತರ 14ನೇ 
ಶತಮಾನದಿಂದ 17ನೇ ಶತಮಾನದವರೆಗೆ ಆಳ್ವಿಕೆ ನಡೆಸಿದ ವಿಜಯನಗರ ಸಾಮ್ರಾಜ್ಯದರಸರು 
(ಸಂಗಮ ಸಂತತಿ ಬಿಟ್ಟರೆ ಉಳಿದ 3 ಸಂತತಿಗಳು ವೈಷ್ಣವ ಪಂಥಕ್ಕೆ ಸೇರಿದವರು) 
ಪ್ರಮುಖವಾಗಿ ವೈಷ್ಣವ ಪಂಥದ ಅನುಯಾಯಿಗಳಾಗಿದ್ದರು. ಇದರಿಂದ ಪ್ರಾಯಶ: ಈ 
ಪ್ರದೇಶದಲ್ಲಿ ವೈಷ್ಣವ ಪಂಥದ ದೇವಾಲಯಗಳು ಮತ್ತು ಅಗ್ರಹಾರಗಳ ಸ್ಥಾಪನೆಯಿಂದ 
ಹೆಚ್ಚಿನ ಸಂಖ್ಯೆಯಲ್ಲಿ ವೈಷ್ಣವ ಬ್ರಾಹ್ಮಣ ಪಂಡಿತರು ನೆಲೆಸಿದ್ದು ಮತ್ತು ಆ ವೈಷ್ಣವ ಪಂಥಕ್ಕೆ 
ಸೇರಿದ ಹೆಚ್ಚಿನ ಸಂಖ್ಯೆಯ ಅಧಿಕಾರಿಗಳು ನೇಮಕಗೊಳ್ಳುತ್ತಿದ್ದದು ಸಹ ಈ ಪಂಥವು ಬಹಳ 
ಜನಪ್ರಿಯವಾಗಿತ್ತೆಂದು ಅಭಿಪ್ರಾಯಪಡಬಹುದು. ಇದಕ್ಕೆ ಪೂರಕವಾಗಿ ಗುಂಡ್ಲುಪೇಟೆ 
ಪ್ರದೇಶದಲ್ಲಿ ವಿಜಯನಾರಾಯಣ, ವೆಂಕಟರಮಣಸ್ವಾಮಿ, ಗೋಪಾಲಸ್ವಾಮಿ, 
ವರದರಾಜಸ್ವಾಮಿ, ಚೆನ್ನಿಗರಾಯ, ರಂಗನಾಥಸ್ವಾಮಿ ಮುಂತಾದ ವೈಷ್ಣವ ದೇವಾಲಯಗಳು 
ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ಮಾಣಗೊಂಡಿರುವುದನ್ನು ಗಮನಿಸಬಹುದು. 

ಅದಾಗ್ಯೂ ವೈಷ್ಣವ ಪಂಥದಂತೆ ಶೈವ ಹಾಗೂ ಜೈನ ಪಂಥಗಳಿಗೂ ಸಹ 
ಹೊಯ್ಸಳರು ಮತ್ತು ವಿಜಯನಗರದರಸರು ಸೂಕ್ತ ಮನ್ನಣೆ ನೀಡಿ ಸರ್ವಧರ್ಮ ಸಹಿಷ್ಣುತಾ 
ನೀತಿಯನ್ನು ಅನುಸರಿಸಿದರು ಎಂಬುದನ್ನು ಮರೆಯುವಂತಿಲ್ಲ. ಈ ಪ್ರದೇಶದಲ್ಲಿ ವೈಷ್ಣವ 
ಪಂಥಕ್ಕೆ ಹೇಗೆ ವಿವಿಧ ಆಳುವ ವರ್ಗ ಮತ್ತು ಸಾರ್ವಜನಿಕರು ಪ್ರೋತ್ಸಾಹ 
ನೀಡಿದ್ದರೆಂಬುದನ್ನು ಶಾಸನಾಧಾರಗಳ ಸಮೇತ ಚರ್ಚಿಸಲಾಗಿದೆ. ಉದಾಹರಣೆಗೆ: 11ನೇ 
ಶತಮಾನದಲ್ಲಿ ಕುಜ್ಞಪ್ಪೇರಿ ಪೆರುಮಾಳ್‌ನ ಪತ್ನಿಯಾದ ಮಣ್ಣಿಯು ಅಗರದ 
ವರದರಾಜಸ್ವಾಮಿಗೆ ಅನೇಕ ದಾನಗಳನ್ನು ನೀಡಿದುದು ತಿಳಿದುಬರುತ್ತದೆ.” ಕ್ರಿ.ಶ. 1322ರ 
ತಗ್ಗಲೂರಿನ ಶಾಸನದಲ್ಲಿ ಸಮಸ್ತ ಪ್ರಭುಗಾವುಂಡರು ಶ್ರೀಮಾನ್‌ ಮಹಾಪ್ರಧಾನ ರಾಮಪ್ಪ 
ಶೆಟ್ಟಿಯ ಜೊತೆಗೂಡಿ ನಾರಾಯಣ ದೇವರಿಗೆ ಭೂಮಿ ನೀಡಿದ ವಿಷಯ ದಾಖಲಾಗಿದೆ.” 


ಹೀಗೆ ಮೇಲ್ಕಂಡ ಶಾಸನಗಳ ವಿಶ್ಲೇಷಣೆಯಿಂದ ರಾಜರಾಣಿಯರು, 


ಮಂತ್ರಿದಂಡನಾಯಕರು, ಮಹಾಜನರು, ಶ್ರೀಮಂತರು, ಸ್ಥಳೀಯ ಪ್ರಭುಗಳು 


130 


ಮೊದಲಾದವರು ವೈಷ್ಣವ ಪಂಥದ ದೇವಾಲಯಗಳನ್ನು ಮತ್ತು ವಿಗ್ರಹಗಳನ್ನು ಹೊಸದಾಗಿ 
ಸ್ಥಾಪಿಸುವ ಮತ್ತು ಪುನರ್‌ನಿರ್ಮಾಣ ಮಾಡುವ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳುವುದರ 
ಮೂಲಕ ಚಾಮರಾಜನಗರ ಪ್ರದೇಶದಲ್ಲಿ ವೈಷ್ಣವಪಂಥ ಜನಪ್ರಿಯವಾಗಲು 
ಕಾರಣಕರ್ತರಾದರು. ಇದರಿಂದ ವೈಷ್ಣವ ಪಂಥದ ಬ್ರಾಹ್ಮಣರು, ಮಹಾಜನರು, ಪುರೋಹಿತ 
ಪಂಡಿತವರ್ಗದವರು ಮುಂತಾದವರು ಇಲ್ಲಿ ಸ್ಥಾಪನೆಗೊಂಡ ವೈಷ್ಣವ ಪಂಥದ 
ಅಗ್ರಹಾರಗಳಲ್ಲಿ ನೆಲೆಸಿ, ಆ ಮೂಲಕ ವೈಷ್ಣವ ಪಂಥದ ಪ್ರಸಾರ ಕಾರ್ಯದಲ್ಲಿ ಸಕ್ರೀಯವಾಗಿ 
ಪಾಲ್ಗೊಂಡರು. ಉದಾಹರಣೆಗೆ ಆನೇಕ ಗ್ರಾಮಗಳು ತಮ್ಮ ಹಿಂದಿನ ಹೆಸರುಗಳನ್ನು 
ಬದಲಾಯಿಸಿಕೊಂಡು ವೈಷ್ಣವ ಅಗ್ರಹಾರಗಳಾಗಿ ರೂಪಾಂತರಗೊಂಡವು. ಇದರಿಂದ ಈ 


ಪ್ರದೇಶದಲ್ಲಿ ನಾವು ವೆ 


ಅಷ್ಟವ ಪಂಥದ ಪ್ರಸಾರ ಆಸ್ತಿತ್ತ ಮತ್ತು ಜನಪ್ರಿಯತೆಗಳನ್ನು 


ಪಡೆದುಕೊಂಡಿದ್ದನ್ನು ಅರಿತುಕೊಳ್ಳಬಹುದು. 


3. ಶ್ರೀ ವೈಷ್ಣವ ಪಂಥ: ಚಾಮರಾಜನಗರ ಜಿಲ್ಲೆಯ ಜನಪ್ರಿಯ ಧಾರ್ಮಿಕ ಪಂಥಗಳಲ್ಲಿ ಶ್ರೀ 
ವೈಷ್ಣವಪಂಥವೂ ಸಹ ಒಂದು. ಶ್ರೀ ವೈಷ್ಣವ ಪಂಥವೆಂದರೆ ಲಕ್ಸ್ಮಿಸಮೇತನಾದ 
ನಾರಾಯಣನ ಆರಾಧನೆ ಎಂದರ್ಥ.ಈ ಪ್ರದೇಶ ಹಾಗೂ ಸುತ್ತಮುತ್ತಲಿನ ಪರಿಸರ ಇಡೀ 
ಕರ್ನಾಟಕದಲ್ಲಿಯೇ ಶ್ರೀ ವೈಷ್ಣವ ಪಂಥದ ಪವಿತ್ರ ಪ್ರದೇಶವೆಂಬುದು ಗಮನಾರ್ಹ. 
ಚೋಳರ ಧಾರ್ಮಿಕ ಅಸಹಿಷ್ಣುತಾ ನೀತಿಯಿಂದ ನೊಂದು, ತಮಿಳು ನಾಡಿನಿಂದ 
ಶ್ರೀರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬಂದ ಘಟನೆಯು ಐತಿಹಾಸಿಕವಾಗಿ 
ಪ್ರಮುಖವಾಗಿದೆ.ಇದು ತಮಿಳುನಾಡಿಗೆ ನಷ್ಟವನ್ನುಂಟು ಮಾಡಿದರೆ, ಕರ್ನಾಟಕಕ್ಕೆ ಧಾರ್ಮಿಕ 
ಹಾಗೂ ಸಾಮಾಜಿಕ ಲಾಭವನ್ನುಂಟು ಮಾಡಿತೆಂದು ಅಭಿಪ್ರಾಯಪಡಬಹುದು. 
ಶ್ರೀ ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬಂದು ಶ್ರೀವೈಷ್ಣವಧರ್ಮ ಅಥವಾ 
ವಿಶಿಷ್ಟಾದ್ವೈತಪಂಥವನ್ನು ತೀವ್ರವಾಗಿ ಪ್ರಚಾರ ಮಾಡುವುದರ ಮೂಲಕ ಕನ್ನಡ ನಾಡಿನ 


ಧಾರ್ಮಿಕ ಇತಿಹಾಸಕ್ಕೆ ತಮ್ಮದೇ ಆದ ಅಪೂರ್ವಭೂತ ಕೊಡುಗೆಗಳನ್ನು ನೀಡಿದರು. 


131 


ಶ್ರೀ ರಾಮಾನುಜರ ಭಕ್ತಿಪಂಥ ದೇವಾಲಯ ನಿರ್ಮಾಣ ಮತ್ತು 
ದೇವಾಲಯದೊಳಗಿನ ವಿಧಿಪೂರ್ವಕ ಪೂಜೆಪುರಸ್ಕಾರಗಳನ್ನು ಭಕ್ತಿಯೊಂದಿಗೆ 
ಅನುಮೋದಿಸಿತು. ರಾಮಾನುಜರ ಧಾರ್ಮಿಕ ಮತ್ತು ಭಕ್ತಿ ಆಂದೋಲನಕ್ಕೆ ಸಂಪೂರ್ಣವಾಗಿ 
ಸಹಕರಿಸಿದವರೆಂದರೆ ದ್ವಾರಸಮುದ್ರದ ಹೊಯ್ಸಳರು. ಹೊಯ್ಸಳ ಚಕ್ರವರ್ತಿ ವಿಷ್ಣವರ್ಧನನು 
ರಾಮಾನುಜರಿಗೆ ವಿಶೇಷ ಆಶ್ರಯ ನೀಡಿದ ನಂತರ ತೊಣ್ಣೂರು, ಮೇಲುಕೋಟೆ, 
ಸಾಲಿಗ್ರಾಮಗಳು ಪ್ರಧಾನವಾಗಿ ಶ್ರೀ ವೈಷ್ಣವ ಅಗ್ರಹಾರಗಳಾಗಿ ಮಾರ್ಪಟ್ಟವು. ಇವುಗಳ 
ಜೊತೆಗೆ ಅಷ್ಟೇ ಪ್ರಸಿದ್ಧವಾಗಿದ್ದ ಐದು ಶ್ರೀವೈಷ್ಣವ ನೆಲೆಗಳನ್ನು ವಿದ್ವಾಂಸರು ಗುರುತಿಸಿದ್ದಾರೆ. 
ಅವುಗಳಾವುವೆಂದರೆ ಬಿಂಡಿಗನವಿಲೆ, ಮಾಯಸಂದ್ರ, ನುಗ್ಗೇಹಳ್ಳಿ, ನೊಣವಿನಕೆರೆ ಮತ್ತು 
ಕಡಬ. ಈ ನೆಲೆಗಳಲ್ಲಿ ಧಾರ್ಮಿಕ ಪರಂಪರೆಯ ಅಧ್ಯಯನ ಮತ್ತು ಅಧ್ಯಾಪನಗಳು 
ನಡೆಯುತ್ತಿದ್ದವು. ಪ್ರಮುಖ ಶ್ರೀವೈಷ್ಣವ ಕೇಂದ್ರಗಳಾದ ತೊಣ್ಣೂರು, ಮೇಲುಕೋಟೆ, 
ಶ್ರೀರಂಗಪಟ್ಟಣ, ಮೈಸೂರು, ಸೋಮನಾಥಪುರ, ತಿ.ನರಸೀಪುರ, ಉಮ್ಮತ್ತೂರು, 
ತೆರಕಣಾಂಬಿ, ತ್ರಿಯಂಬಕಪುರ, ಸರ್ವಜ್ಞ ಶ್ರೀ ವಿಜಯಪುರ ಮೊದಲಾದವುಗಳೊಡನೆ ಈ 
ಪ್ರದೇಶವು ಹೊಂದಿದ್ದ ನಿಕಟ ಸಂಪರ್ಕವನ್ನು ಕಂಡುಕೊಂಡಾಗ ದಕ್ಷಿಣ ಕರ್ನಾಟಕದಲ್ಲಿ 
ವ್ಯವಸ್ಥಿತವಾಗಿ ಶ್ರೀವೈಷ್ಣವ ಪರಂಪರೆಯು ಒಂದು ಜಾಲವೇ ನಿರ್ಮಾಣವಾಗಿತ್ತೆಂದು 
ಹೇಳಬಹುದು. ಈ ಪರಂಪರೆಗೆ ವಿವಿಧ ರಾಜಕೀಯ ಶಕ್ತಿಗಳು ಭೂದಾನ ಮತ್ತು 
ಅನುದಾನಗಳನ್ನು ನೀಡುವುದರ ಮೂಲಕ ಈ ಧಾರ್ಮಿಕ ಪಂಥವನ್ನು ಹೋಷಿಸಿ, 


ಸರ್ವಧರ್ಮ ಸಹಿಷ್ಣುತೆ ಹಾಗೂ ಸಮನ್ವಯತೆಯನ್ನು ಪಾಲಿಸಿಕೊಂಡು ಬಂದಿರುವುದನ್ನು 


ಹಲವಾರು ಆಧಾರಗಳಿಂದ ಕಂಡುಕೊಳ್ಳಬಹುದು. 


ಕ್ರಿ.ಶ.1184ರ ಯಳಂ.110 ಮತ್ತು 112ನೇ ಶಾಸನಗಳಲ್ಲಿ ದುರ್ಗಿಯಾರ್‌ ಅಗರದ 
ರಾಮೇಶ್ವರ ದೇವರ ನಂದಾದೀವಿಗೆಗೂ ನೈವೇದ್ಯಕ್ಕೂ ದಾಮೋದರ ನಾರಾಯಣನೂ, 
ಪರದೇಶಿ ಮಲೆಯಾಳನೂ ಬಣ್ಣಚ್ಚಿ ರಾಮಶೆಟ್ಟಿ ಮತ್ತು ದೇವದಾಸಿಯಾದ ಸೆಲ್ರಾಣ್ಣಿಯೂ 
ಭೂದಾನ ಮಾಡಿರುವುದು ಕಂಡುಬರುತ್ತದೆ. ಇದರಿಂದ ವೈಷ್ಣವ ಪಂಥಕ್ಕೆ ಸೇರಿದ ಅಧಿಕಾರಿ, 


ವ್ಯಾಪಾರಿ ವಿಶೇಷವಾಗಿ ದೇವದಾಸಿಯು ಶೈವ ಪಂಥಕ್ಕೆ ಸೇರಿದ ದೇವಾಲಯದ 


132 


ಸೇವೆಮಾಡಿರುವುದು ವೆ 


್ರಷ್ಟವರು ಶೈವರೊಂದಿಗೆ ಹೊಂದಿದ್ದ ಸೌಹಾರ್ದಯುತ ಬಾಂಧವ್ಯಕ್ಕೆ 
5) [ ವಿಕ 


ಸಾಕ್ಷಿಯಾಗಿದೆ.” ಯಳಂ.56, ಅಗರದ ಕ್ರಿ.ಶ. 1290ರ ಶಾಸನದಲ್ಲಿ ಧಾರ್ಮಿಕ ಸಂಘರ್ಷದ 
ವಿಷಯವೊಂದು ಸೌಹಾರ್ದಯುತವಾಗಿ ಬಗೆಹರಿದಿರುವುದು ಕಂಡುಬರುತ್ತದೆ. ಮೂರನೇ 
ನರಸಿಂಹನ ಕಾಲದಲ್ಲಿ ರಾಮೇಶ್ವರ ದೇವಾಲಯದ ಪೂಜೆ ಪುನಸ್ಕಾರಗಳನ್ನು ನಿರ್ವಹಿಸುವ 
ಸಂಬಂಧ ಆ ದೇವಾಲಯದ ಅರ್ಚಕರಾದ ಗೌತಮಗೋತ್ರದ ವೈಷ್ಣವ ಆಳ್ವಾರ್‌ ಭಟ್ಟರಿಗೂ 
ಮತ್ತು ಹರದನಹಳ್ಳಿ, ತಲಕಾಡು ಮೊದಲಾದ 5 ಗ್ರಾಮಗಳ ಶಿವಾಲಯಗಳಲ್ಲಿರುವ 
ಅರ್ಚಕರಿಗೂ ಒಪ್ಪಂದವಾಯಿತ್ತೆಂಬುದು ತಿಳಿದುಬರುತ್ತದೆ. ಇದರಿಂದ ಮೂರನೇ 
ನರಸಿಂಹನು ಅಗರದ ರಾಮೇಶ್ವರ ದೇವಾಲಯದ ವೈಷ್ಣವ ಅರ್ಚಕ ಹಾಗೂ ಶೈವ ಅರ್ಚಕರ 
ನಡುವಣ ಸಂಘರ್ಷವನ್ನು ವೈಷ್ಣವ ಅನುಯಾಯಿಯಾಗಿ ಅತ್ಯಂತ ಸೌಹಾರ್ದಯುತವಾಗಿ 
ಪರಿಹರಿಸಿದನು. ಇದು ಹೊಯ್ಸಳರ ಧಾರ್ಮಿಕ ಸಹಿಷ್ಣುತೆಗೆ ನಿದರ್ಶನವಾಗಿದೆ. 

4. ಜೈನಧರ್ಮ: ಕನ್ನಡನಾಡಿನಲ್ಲಿ ಐತಿಹಾಸಿಕ ಯುಗದ ಪ್ರಾರಂಭದಿಂದಲೂ ಜೈನ ಮತ್ತು 
ಬೌದ್ದದರ್ಶನಗಳು ಪ್ರಚಾರಕ್ಕೆ ಬಂದಿರುವುದಾಗಿ ದೊರೆತಿರುವ ಆಧಾರಗಳಿಂದ 
ವೇದ್ಯವಾಗುತ್ತದೆ. ಚಾಮರಾಜನಗರ ಪ್ರದೇಶದಲ್ಲಿರುವ ಅನೇಕ ಬಸದಿಗಳು ಅದರಲ್ಲೂ 
ಮುಖ್ಯವಾಗಿ ಮಲೆಯೂರು (ಕನಕಗಿರಿ), ಉಮ್ಮತ್ತೂರು, ತೆರಕಣಾಂಬಿ, ಕೆಲಸೂರು, 
ತ್ರಿಯಂಬಕಪುರ, ಕುಲಗಾಣ, ಕೊಳ್ಳೇಗಾಲ, ಧನಗೆರೆ,  ಬಸದಿಪುರ ಮೊದಲಾದ 
ಕಡೆಗಳಲ್ಲಿರುವ ಜೈನದೇವಾಲಯಗಳ ಸಮೂಹ ಅಮೂಲ್ಯವಾದ ಮತ್ತು ಜೀವಂತ 
ಸಾಕ್ಷಿಯಾಗಿ ಇಂದಿಗೂ ಕಂಗೊಳಿಸುತ್ತಿವೆ. ಜೊತೆಗೆ ಈ ಪ್ರದೇಶದ ವಿವಿಧ ಜೈನಧರ್ಮ 
ಕೇಂದ್ರಗಳು ಮತ್ತು ಬಸದಿಗಳಿಗೆ ಬೇರೆ ಬೇರೆ ರಾಜಮಹಾರಾಜರು, ರಾಣಿಮಹಾರಾಣಿಯರು, 
ಅಧಿಕಾರಸ್ವರು, ಶ್ರೀಮಂತವರ್ತಕರು ನೀಡಿರುವ ದತ್ತಿಗಳ ಬಗ್ಗೆ ಮಾಹಿತಿಗಳನ್ನೊದಗಿಸುವ 
ಶಾಸನಾಧಾರಗಳು ಹೇರಳವಾಗಿವೆ. ಇವುಗಳನ್ನು ತೀವ್ರತರದ ಅಧ್ಯಯನಕ್ಕೊಳಪಡಿಸುವುದರ 


ಮೂಲಕ ಈ ಪ್ರದೇಶದ ಜೈನಧರ್ಮದ ಪರಂಪರೆ ಮತ್ತು ಇತಿಹಾಸವನ್ನು ಗುರುತಿಸಬಹುದು. 


ಅರಿಕುಠಾರ ಅಥವಾ ಚಾಮರಾಜನಗರ ಪ್ರದೇಶಕ್ಕೆ ಸೇರಿದ ಮಲೆಯೂರು ಪ್ರಮುಖ 


ಜೈನ ಪಂಥದ ಕೇತವಾಗಿದ್ದು,, ಪಾಚೀನ ಕಾಲದಿಂದಲೂ ಧಾರ್ಮಿಕ ಹಾಗೂ ಆಧ್ದಾತ್ಮಿಕ 
ದ) ಬ (ತ) Dp "ಲ 


133 


ಪರಂಪರೆಗೆ ಹೆಸರುವಾಸಿಯಾಗಿದೆ. ಇದು ಜೈನ ಮುನಿ ಪೂಜ್ಯಪಾದರು ತಮ್ಮ ಕೊನೆಯ 
ದಿನಗಳನ್ನು ಕಳೆದ ಪುಣ್ಯಭೂಮಿಯೂ ಹೌದು. ಉತ್ತರ ಭಾರತದಿಂದ ಜೈನಮುನಿ 
ದಕ್ಟಿಣಾಭಿಮುಖವಾಗಿ ಕರ್ನಾಟಕಕ್ಕೆ ಬಂದಿದ್ದಾಗ ಆತನೊಡನೆ ಆಗಮಿಸಿದ್ದ ಆನೇಕ 
ಜೈನಮುನಿಗಳು ಬೆಟ್ಟಗುಡ್ಡಗಳನ್ನಾಶ್ರಯಿಸಿ ಸಲ್ಲೇಖನ ಹೊಂದಿರುವುದು ತಿಳಿದಿರುವ 


ಸಂಗತಿಯಾಗಿದೆ. 


ಶ್ರವಣಬೆಳಗೊಳದಿಂದ ಆರಂಭಗೊಂಡು ಕರ್ನಾಟಕದಾದ್ಯಂತ ಅಲ್ಲಲ್ಲಿ ಸಮಾಧಿ 
ಸ್ಮಾರಕಗಳನ್ನು ಕಾಣಬಹುದು. ಅವುಗಳನ್ನು ನಿಸಿಧಿಗಳೆಂದು ಕರೆಯುವರು ಈ ಸಮಾಧಿ 
ಸ್ಮಾರಕಗಳು 7ನೇ ಶತಮಾನದಿಂದ ಆರಂಭವಾದರೂ 12ನೇ ಶತಮಾನದವರೆಗೆ ಹೆಚ್ಚು 
ಪ್ರಚಾರಕ್ಕೆ ಬರಲಿಲ್ಲವೆಂದು ಪ್ರಖ್ಯಾತ ಇತಿಹಾಸತಜ್ಞರಾದ ಷ.ಶೆಟ್ಟರ್‌ ಅಭಿಪ್ರಾಯಪಟ್ಟಿದ್ದಾರೆ. 
ಈ ಹಿನ್ನೆಲೆಯಲ್ಲಿ ಮಲೆಯೂರಿನ ನಿಸಿಧಿಗಳು ಪ್ರಸಿದ್ಧವಾಗಿವೆ. ಅರಿಕೊಠಾರ ಪ್ರದೇಶವು ಸಹ 
ಜೈನಪಂಥದ ಪ್ರಧಾನ ಕೇಂದ್ರವಾಗಿತ್ತೆಂಬುದಕ್ಕೆ ಪೂರಕವಾಗಿ ಅನೇಕ ಶಾಸನಗಳ 
ಸಾಕ್ಟ್ಯಾಧಾರಗಳು ದೊರೆತಿವೆ. ಉದಾಹರಣೆಗೆ: ಮೂಗೂರಿನ ಶಾಸನವೊಂದರಲ್ಲಿ 
ಮೂಗೂರಿನ ಸಮಸ್ತ ಗಾವುಂಡಗಳು ತಮ್ಮ ಗುರುಗಳಾದ ಮೂಲಸಂಘ ದೇಶಿಗಣ 
ಪುಸ್ತಕಗಚ್ಛ ಕೊಂಡಕುಂದಾನ್ವಯ ಇಂಗಣೇಶ್ವರ ಸಂಘದ ಶ್ರೀ ಭಾನುಕೀರ್ತಿ ಪಂಡಿತದೇವರ 
ಶಿಷ್ಯರಾದ ಕಾನ ನಂದಿದೇವರ ಗುಡ್ಡುಗಳಪ್ಪನವರ ಸೇವಾರ್ಥ ಮೂಗೂರ ಬಸದಿಯನ್ನು 


ಜೀಣೋದ್ದಾರ ಮಾಡಿಸಿರುವುದು ಉಕ್ತವಾಗಿದೆ.* 


ಗು.ಪೇ.92ನೇ ಸಂಪಿಗೆಪುರದ ಅರ್ಕೇಶ್ವರ ದೇವಾಲಯದಲ್ಲಿರುವ ಕ್ರಿ.ಶ. 9ನೇ 
ಶತಮಾನದ ಶಾಸನವು ಮಾಂಬಳ್ಳಿ ಮಹಾರಾಜರು ಕೊಜ್ಜಳ್ಳಿಯ ಪುದಿಗೆರೆಯ, ಕೊಣವೊರ, 
ತಮ್ಮೂರ ಇವರಿಂದ ಪಡೆದ ಧನವನ್ನು ಬಸದಿಗೆ ಹಾಗೂ ಅತಿಥಿಗಳಿಗಾಗಿ ನೀಡಿದ ದಾನವನ್ನು 
ತಿಳಿಸುತ್ತದೆ. ಹಳೇ ಆಲೂರಿನಲ್ಲಿರುವ ಚಾ.ನ. 195ನೇ ಶಾಸನದ ಪ್ರಕಾರ ಅಲ್ಲಿರುವ 
ಚಂದ್ರನಾಥ ಬಸದಿಯನ್ನು ವೇಲರು,, ಕೋವರು, ಕುನಿಂದರು, ನಲ್ಲೊಡೆಯರು 


ಜೀರ್ಣೋದ್ದಾರ ಮಾಡಿಸಿ, ದಕ್ಷಿಣ ಕರ್ನಾಟಕದ ಅಯ್ಯಾವೊಳೆ ಎಂದೇ ಬಣ್ಣಿಸಲಾಗಿದ್ದ 


134 


ಆಲೂರು ಮತ್ತು ಆ ಊರಿನ ಗದ್ದೆ ಬೆದ್ದಲು ತೋಟ, ಮನೆ ಇತ್ಯಾದಿಗಳನ್ನು ಸಮರ್ಪಿಸಿ ಆ 
ಬಸದಿಯ ಉಸ್ತುವಾರಿಗೆ ಕವಿಗಮಕವಾದಿ ಮಲ್ಲಿಸೇನ ಮಲದಾರಿ ದೇವರ ಶಿಷ್ಯರಾದ 


ಪಾರಿಸದೇವರನ್ನು ಕೋರಿಕೊಂಡದ್ದು ಶಾಸನದಲ್ಲಿದೆ. 


ಗಂಗರ ಕಾಲದಲ್ಲಿ ಜೈನಧರ್ಮವು ಈ ಪ್ರದೇಶದಲ್ಲಿ ಪ್ರಸಾರಗೊಂಡು, ಮುಂದೆ 
ಸಾಕಷ್ಟು ಜನಪ್ರಿಯವಾಗಿತ್ತೆಂಬುದು ತಿಳಿದಿರುವ ವಿಚಾರ. ಚಾ.ನ. 137ನೇ ಮಂಗಲದ ಕ್ರಿ.ಶ. 
10-11ನೇ ಶತಮಾನದ ಶಾಸನವು ಶ್ರೀ ಮತ್ಕೊನ್ನಕಂದಾನ್ವಯದ....ಚಾರ್ಯ ಭಟರರ ಶಿಷ್ಯರ್‌ 
ಗುಣನಂದಿ ಕರ್ಮಪ್ರಕೃತಿ ಭಟ್ಟಾರರು 31ದಿವಸ ಉಪವಾಸ ಮಾಡಿ ಸನ್ಯಸನ ವಿಧಿಯಿಂದ 
ನೋನ್ತು ಮುಡುಪಿದವರಿಗೆ ನಿಷಿಧಿಯಾದ ಉಲ್ಲೇಖವಿದೆ. ಕೊ.ಗಾ.77ನೇ ಶಾಸನವು 
ಮಹದೇಶ್ವರ ಬೆಟ್ಟದ ದೇವಸ್ಥಾನದ ಸುಕನಾಸಿ ಬಾಗಿಲ ಮೇಲಿದೆ. ಹೊನ್ನಣ್ಣ ಸೆಟ್ಟಿಯ ಮಗ 
ಗುರುವ ಸೆಟ್ಟಿಯು ಬಸದಿಯನ್ನು ಕಟ್ಟಿಸಿದ ಉಲ್ಲೇಖವಿದೆ. 

ಕ್ರಿಶ 1181ರ ಚಾನನ. 371ನೇ ಮಲೆಯೂರು ಶಾಸನವು ಚಿಕ್ಕತಾಯಿಗೆ 
ಸಂಬಂಧಪಟ್ಟದ್ದಾಗಿದೆ. ಆಕೆಯು ಅತಿಥಿ ಸತ್ಕಾರ, ದಾನಧರ್ಮಗಳಿಗೆ ಹೆಸರುವಾಸಿ 
ಯಾಗಿದ್ದಳೆಂದು ಶಾಸನದಿಂದ ತಿಳಿದುಬರುತ್ತದೆ. ಆಕೆಯು ಪಾರ್ಶ್ವನಾಥನ ಪಂಚಪರ್ವಕ್ಕೆ ನಿತ್ಯ 
ಅನ್ನದಾನಕ್ಕೆಂದು ಕಿನ್ನರಿಪುರವನ್ನು ದತ್ತಿ ನೀಡಿದ್ದಳೆಂದು ಶಾಸನ ತಿಳಿಸುತ್ತದೆ." ಹೀಗೆ ಆಕೆಯ 
ಧಾರ್ಮಿಕ ಮತ್ತು ಸಾಮಾಜಿಕ ಸೇವೆಯು ಗಮನಾರ್ಹವಾಗಿತ್ತೆಂದು ತಿಳಿದುಬರುತ್ತದೆ. 

ಕೆಲಸೂರಿನಲ್ಲಿ ಕ್ರಿ.ಶ. 12ನೇ ಶತಮಾನಕ್ಕೆ ಸೇರಿದ 3 ಶಾಸನಗಳು ದೊರೆಕಿವೆ. 
ಮೊದಲನೇ ಶಾಸನವು ಕುಡುಗುನಾಡಿನ ಬಸದಿಯ ಶ್ರೀಕಾರ್ಯಕ್ಕೆ ದತ್ತಿ ನೀಡಿದ ಮಾಹಿತಿ 
ನೀಡಿದರೆ. ಮತ್ತೊಂದು ಶಾಸನ ಬಸದಿಗೆ ಕುಡುನೂರುನಾಡಿನ ಕಲೂರು ಗ್ರಾಮದ 12 
ಖಂಡುಗ ಭೂಮಿ ದಾನ ನೀಡಿದ್ದು ಕಂಡುಬರುತ್ತದೆ. ಇನ್ನೊಂದು ಶಾಸನದಲ್ಲಿ ಸಹ ಇದೇ 
ಬಸದಿಗೆ ದಾನ ನೀಡಿರುವುದು ಉಲ್ಲೇಖಗೊಂಡಿದೆ." ಕ್ರಿ.ಶ. 1196ರಲ್ಲಿ ಗುಂಡ್ಲುಪೇಟೆಯಲ್ಲಿ 
ಮಹಾಪ್ರಧಾನ ಕುಮಾರ ಲಕ್ಷ್ಮಣ ದಂಡನಾಯಕನು ಆಳುವಾಗ ಕೊಡುಗುನಾಡ-300 ಪ್ರಭು 
ಗಾವುಂಡರು ಮಿರ್ದು ತಪೂರ ಜಿನಾಲಯಕ್ಕೆ ಮಾದಹಳ್ಳಿಯನ್ನು ದಾನ ಮಾಡಿದ್ದು ಶಾಸನದಲ್ಲಿ 


ಕಂಡುಬರುತ್ತದೆ." 


135 


ಹೀಗೆ ಗಂಗ ಹೊಯ್ಸಳರ ರಾಜ್ಯದಲ್ಲಿ ಜೈನ ಧರ್ಮವು ಒಂದು ಪ್ರಮುಖ 
ಧರ್ಮವಾಗಿತ್ತು. ಗಂಗರ ಕಾಲದಲ್ಲಿ ರಾಜಾಶ್ರಯ ಪಡೆದು ಜನಪ್ರಿಯವಾಗಿದ್ದ ಜೈನ 
ಧರ್ಮವು ಹಲವಾರು ಕಾರಣಗಳಿಂದ ವಿರಿಳಿತವನ್ನು ಕಂಡು ನಂತರ ಹೊಯ್ಸಳರು 
ಸ್ವತಂತ್ರರಾಗಿ ಆಳ್ವಿಕೆಗೆ ಬಂದಾಗ ವಿಷ್ಣುವರ್ಧನ, ಎರಡನೇ ಬಲ್ಲಾಳ ಇತ್ಯಾದಿ ರಾಜರು, ರಾಣಿ 
ಶಾಂತಲೆ, ಮತ್ತು ಅವರ ಕಾಲದಲ್ಲಿದ್ದ ಪ್ರಖ್ಯಾತ ದಂಡನಾಯಕ ಗಂಗರಾಜ ಮೊದಲಾದ 
ಜೈನ ಅಧಿಕಾರಿಗಳ ಪ್ರೋತ್ಸಾಹದಿಂದ ಜೈನಧರ್ಮವು ಮತ್ತೊಮ್ಮೆ ಪ್ರಬಲವಾಗಿ ಬೆಳೆಯಿತು. 
ಚಾಮರಾಜನಗರ ದೊರೆತ್ತಿರುವ 5 ಜೈನ ಶಾಸನಗಳಲ್ಲಿ ಚಾಮರಾಜನಗರ ಪಟ್ಟಣದ 
ಪಾರ್ಶ್ರನಾಥಸ್ವಾಮಿ ಬಸದಿಯಲ್ಲಿರುವ ಕಲ್ಲಿನಲ್ಲಿ ಎರಡು ಹಾಗೂ ಕುಲಗಾಣ ಎಂಬಾ 
ಊರಲ್ಲಿ ಮೂರು ಶಾಸನಗಳು ಕಾಣಸಿಗುತ್ತವೆ." ಈ ಶಾಸನಗಳಲ್ಲಿ ಹೊಯ್ಸಳ ದೊರೆಗಳಾದ 


ವಿಷ್ಣುವರ್ಧನ ಮತ್ತು ಒಂದನೇ ನರಸಿಂಹನ ಬಿರುದುಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ. 


ಚಾಮರಾಜನಗರದ ಇನ್ನೊಂದು ಶಾಸನದಲ್ಲಿ ಹೊಯ್ಸಳರ ಕಾಲದ ಪ್ರಮುಖ 
ಅಧಿಕಾರಿಯಾದ ಪುಣಿಸಮ್ಮಯ್ಯ ಚಾಮರಾಜನಗರದಲ್ಲಿರುವ ಪಾರ್ಶ್ರ್ಯನಾಥಸ್ವಾಮಿ 
ಬಸದಿಯನ್ನು ಕಟ್ಟಿಸಿ, ಗಂಗವಾಡಿ - 96,000 ಪ್ರದೇಶದಲ್ಲಿನ ಆನೇಕ ಬಸದಿಗಳನ್ನು 
ಜೀರ್ಣೋದ್ದಾರಗೊಳಿಸಿದನೆಂದು ಕಂಡುಬರುತ್ತದೆ. ಮತ್ತೊಂದು ಶಾಸನದಲ್ಲಿ ಎಣ್ಗೆನಾಡ 
ಆರುಕುಠಾರದಲ್ಲಿ ತ್ರಿಕೂಟ ಬಸದಿಯನ್ನು ನಿರ್ಮಿಸಿ, ಆ ಬಸದಿಗೆ ದಾನ ನೀಡಿದ 
ಉಲ್ಲೇಖವಿದೆ." ಹೀಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ದೊರೆತಂತಹ ಹೊಯ್ಸಳರ ಕಾಲದ 
ಜೈನ ದಾನಶಾಸನಗಳು ಅವರ ಕಾಲದ ರಾಜಕೀಯ, ಆಡಳಿತ, ಧಾರ್ಮಿಕ, ಆರ್ಥಿಕ 
ಚಟುವಟಿಕೆಗಳನ್ನು ಸಹ ತಿಳಿದುಕೊಳ್ಳಲು ಸಹಕಾರಿಯಾಗಿವೆ. ಪ್ರಧಾನವಾಗಿ ವಿಷ್ಣುವರ್ಧನನ 
ಸಂಧಿವಿಗ್ರಹಿಯಾದ ಶಪುಣಿಸಮ್ಮಯ್ಯನ ವಂಶಾವಳಿ, ದಂಡಯಾತ್ರೆಗಳು ಮೊದಲಾದ 


ವಿಷಯಗಳನ್ನು ತಿಳಿಯಲು ಸಹಕಾರಿಯಾಗಿವೆ. 


ಕ್ರಿ.ಶ. 1196ರ ಗುಂಡ್ಲುಪೇಟೆಯ ಬಸ್ತಿಮಾಳದಲ್ಲಿರುವ ಶಾಸನದಲ್ಲಿ ಇಮ್ಮಡಿ 


0 


ಬಲ್ಲಾಳನ ಆಳ್ವಿಕೆಯಲ್ಲಿ ಕೂಡುಗನಾಡ ಸಮಸ್ತ ಪ್ರಭು ತುಪ್ಪೂರ ಬಿತ್ತಿ ಜಿನಾಲಯಕ್ಕೆ ಮಡಳ್ಳಿ 


136 


ಗ್ರಾಮವನ್ನು ದತ್ತಿಬಿಟ್ಟ ವಿಷಯವು ಕಂಡುಬರುತ್ತದೆ. ಮುಂದುವರೆದು ವಜ್ರನಂದಿ ಸಿದ್ದಾಂತ 
ದೇವರ ಶಿಷ್ಯ ನಾಗಪಂಡಿತರ ಮಗ ಕನಕನಂದಿ ಪಂಡಿತನ ಕಾಲು ತೊಳೆದು, ಸಮಸ್ತ 
ಗೌವುಂಡರು ಜಿನಾಲಯದ ಜೀರ್ಣೋದ್ದಾರ, ದೇವರ ಅಷ್ಟವಿಧ್ಯಾರ್ಚನೆಗೆ ಮತ್ತು ಮುನಿಗಲ 
ಆಹಾರಧಾನ್ಯಕ್ಕೆ ಭೂದಾನ ನೀಡಿದನ್ನು ತಿಳಿಸುತ್ತದೆ." 

ಗು.ಪೇ.100ರ ಕೆಲಸೂರ ಬಸದಿಯಲ್ಲಿರುವ ಕ್ರಿ.ಶ. 1229ರ ಶಾಸನವು ಇಮ್ಮಡಿ 
ವೀರನರಸಿಂಹನ ಕಾಲದಲ್ಲಿ ಹಿರಿಯನಾಡ ಮಹಾಪ್ರಭು ಕೊಲ್ಲಣದ ಶಂಕರ, ಗೋಪಯ್ಯ, 
ರಂಗಣ್ಣ ಇವರುಗಳು ಕುಡುಗುನಾಡ ಕೆಲಸೂರು ಜೈನಬಸದಿಯ ಶ್ರೀಕಾರ್ಯಕ್ಕೆ ದಾನವಾಗಿ 
ನೀಡಿದ ಭೂದತ್ತಿಯ ಬಗ್ಗೆ ತಿಳಿಸುತ್ತದೆ. ಮಲೆಯೂರಿನ ಪ್ರಕಟಿತ 20 ಶಾಸನಗಳಲ್ಲಿ 10 
ನಿಸಿಧಿ ಶಾಸನಗಳಿವೆ. ಈ ಶಾಸನಗಳು ಸಮಾಧಿ ಮರಣವನ್ನಪ್ಪಿದವರ ಗೌರವಾರ್ಥ ನಿಲ್ಲಿಸಿದ 
ಸ್ಮಾರಕಗಳಾಗಿವೆ. ನಿಸಿಧಿ ಪದವು ಧ್ಯಾನಾಸಕ್ತನು ಆಯ್ದುಕೊಂಡ ಸ್ಥಳ ಹಾಗೂ ಭಂಗಿಗಳನ್ನು 
ಸೂಚಿಸುವುದೆಂದು ಅರ್ಥೈಸಲಾಗಿದೆ. ಮುನಿಗಳು ಧ್ಯಾನಕ್ಕಾಗಿ ಬಂಡೆಗಳು ಸುತ್ತುವರೆದ 
ಸ್ಥಳಗಳನ್ನು ಆಯ್ಕೆಮಾಡಿಕೊಳ್ಳುವುದು ಸರ್ಮೇಸಾಮಾನ್ಯವಾಗಿತ್ತು. ನಿಸಿಧಿಗಳನ್ನು ಬಂಡೆಕಲ್ಲು 
ಮತ್ತು ಗುಂಡುಕಲ್ಲುಗಳ ಮೇಲೆ ಕೆತ್ತುವುದು ರೂಢಿಯಲ್ಲಿತ್ತು. ಮಲೆಯೂರಿನಲ್ಲೂ ಅಂತಹ 
ಬಂಡೆಕಲ್ಲು ಮತ್ತು ಗುಂಡುಕಲ್ಲುಗಳನ್ನೇ ಬಳಸಿಕೊಳ್ಳಲಾಗಿದೆ. ಕಾರಣ ಅಲ್ಲಿಯ ಕನಕಗಿರಿ 
ಬೆಟ ತಪಸ್ಸಿಗೆ ಯೋಗ್ಯವಾಗಿದ್ದು, ಪ್ರಾಚೀನ ಕಾಲದಿಂದಲೂ ಯಷಿಮುನಿಗಳನ್ನು 


w 


ಆಕರ್ಷಿಸುತಿ ತು. 


—H ಮ 


ಮಲೆಯೂರಿನಲ್ಲಿ ಬಂಡೆಕಲ್ಲುಗಳಿಗಿಂತ ಗುಂಡುಕಲ್ಲು ನಿಸಿಧಿಗಳು ಹೆಚ್ಚು 
ಕಲಾತ್ಮಕವಾಗಿ ಕಂಡುಬರುತ್ತವೆ. ಉದಾಹರಣೆಗೆ ಕ್ರಿ.ಶ. 1355ರ ಚಾ.ನ. 365ನೇ ಶಾಸನದ 
ಮೇಲ್ಭಾಗದಲ್ಲಿ ಬ್ರಹ್ಮದೇವರ ಶಿಲ್ಪವಿಜಯ ಪಾರ್ಶ್ವನಾಥ ಶಿಲ್ಪ ಆಚಾರ್ಯರ ಓಲಗರ 
ಉಬ್ಬುಶಿಲ್ಪಗಳಿವೆ. ಈ ಶಿಲ್ಪಗಳ ಭಂಗಿಗಳನ್ನು ಗನಿಸಿದಾಗ ಏಕಪಾರ್ಶ ನಿಯಮವನ್ನನುಸರಿಸಿ 
ಸಮಾಧಿ ಮರಣ ಅನುಭವಿಸಿದಂತೆ ಕಂಡುಬರುತ್ತದೆ." 14ನೇ ಶತಮಾನದ್ದೆಂದು ಅಂದಾಜು 
ಮಾಡಲಾಗಿರುವ ಪಾರ್ಶ್ಪ್ರನಾಥ ಬಸದಿಯ ಪ್ರಾಕಾರದಲ್ಲಿ ದಕ್ಷಿಣ ಕಡೆ ನಿಲ್ಲಿಸಿರುವ 


ಚಾ.ನ. 369ನೇ ಮಲೆಯೂರು ಶಿಲಾಶಾಸನವು ಬಾಹುಬಲಿ ಪಂಡಿತದೇವರ ನಿಸಿದಿಯಾಗಿದೆ. 


137 


ಇವನು ಸಕಲ ವಿದ್ಯಾಚಕ್ರವರ್ತಿಯೆನಿಸಿದ್ದು ದ್ವಿಭಾಷಾ ಕವಿತಾ ತತ್ರಿಣೇತ್ರನೆಂದೂ 
ಜ್ಯೋತಿಷ್ಯಶಾಸ ಸರ್ವಜನೆಂದೂ ವರ್ಣಿಸಲಟಿದಾನೆ* ಹೀಗೆ ದೇವಚಂದನ ನಾಡಾದ 
ಮು ಜ ಬಲ ಐ ಳ್‌, 
ಮಲೆಯೂರು (ಕನಕಗಿರಿ) ಜೈನಯತಿ ಪರಂಪರೆಗೆ ಪ್ರಸಿದ್ಧಿ ಪಡೆದಿದ್ದು ಅನೇಕ ಯತಿಗಳ 
ತಪಸ್ಸಿನ ತಾಣವಾಗಿತ್ತು. ಎಸ್‌. ಶೆಟ್ಟರ್‌ರವರ " ಸಾವಿಗೆ ಆಹ್ವಾನ' ಕೃತಿಯು ಈ ಪ್ರಾಂತ್ಯದ 


ಜೈನ ಪರಂಪರೆಯ ಅನೇಕ ಮಾಹಿತಿಗಳನ್ನು ಒದಗಿಸುತ್ತದೆ. 


ಕ್ರಿ.ಶ. 1492ರ ಮಲೆಯೂರಿನ ಮತ್ತೊಂದು ಶಾಸನದ ಪ್ರಕಾರ ಮಲೆಯೂರಿನ ಶ್ರೀ 
ವಿಜಯನಾಥ ಬಸದಿಯ ಆರತಿ ಸೇವೆಗೆ ಆ ಊರಿನ ದಿಮ್ಮಣ್ಣಸೆಟ್ಟಿ ಎಂಬುವವನು 
ತಿಂಗಳೊಂದಕ್ಕೆ 10 ಹೊನ್ನಿಗೆ 2 ಹಣ ಬಡ್ಡಿಯಂತೆ 20 ಹೊನ್ನನ್ನು ಠೇವಣಿಯಿರಿಸಿ ಅದರಿಂದ 
ಬರುವ ಒಟ್ಟು 4 ಹಣವನ್ನು ಆರತಿ ಸೇವೆಗೆ ಬಳಸಿಕೊಳ್ಳುವಂತೆ ಸೂಚಿಸಿರುವ ವಿಚಾರ 
ತಿಳಿದುಬರುತ್ತದೆ.” ಹೀಗೆ ಜೈನಪಂಥವು ಅರಿಕೊಠಾರ ಅಥವಾ ಈಗಿನ ಚಾಮರಾಜನಗರ 


ಪ್ರದೇಶದಲ್ಲಿ ವಿಶೇಷವಾಗಿ ಹರಡಿತ್ತೆಂಬುದನ್ನು ಕಂಡುಕೊಳ್ಳಬಹುದು. 


ಕೊಳ್ಳೇಗಾಲದಿಂದ ಸುಮಾರು 5 ಕಿ.ಮೀ.ದೂರದಲ್ಲಿರುವ ಧನಗೆರೆ ಗ್ರಾಮದ 
ಪೂರ್ವಭಾಗದಲ್ಲಿರುವ ಒಂದು ಜಮೀನಿನಲ್ಲಿ ಜೈನ ಅವಶೇಷಗಳು ದೊರೆತಿವೆ. 
ಅವುಗಳಲ್ಲಿನ ಒಂದು ಶಿಲ್ಪವನ್ನು ಪ್ರಸ್ತುತ ಶ್ರೀರಂಗಪಟ್ಟಣದಲ್ಲಿರುವ ಪ್ರಾಚ್ಯವಸ್ತು 
ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿ ಇಡಲಾಗಿದೆ.” ಸಿ.ಹಯವದನರಾವ್‌ ಅಭಿಪ್ರಾಯಪಟ್ಟಿರುವ 
ಪ್ರಕಾರ ಮಳಲಿಯಲ್ಲಿ ಎರಡು ಪ್ರಮುಖ ಬಸದಿಗಳಿರುವುದಲ್ಲದೆ, ಹೆಚ್ಚಿನ ಸಂಖ್ಯೆಯಲ್ಲಿ 
ಜೈನರು ವಾಸವಾಗಿದ್ದರು.” ಈಗಲೂ ಸಹ ಗುಂಡ್ಲುಪೇಟೆ, ತೆರಕಣಾಂಬಿ, ಕೆಲಸೂರು, 
ಹರದನಹಳ್ಳಿ, ಮಲೆಯೂರು, ಹಳೇ ಆಲೂರು, ಕುಲಗಾಣ, ಹರವೆ, ಹೊಮ್ಮ, ಸಾಗಡೆ, 
ಉಮ್ಮತ್ತೂರು, ಅಂಚವಾಡಿ, ಹೆಗ್ಗಡದೇವನಕೋಟೆ, ಸರಗೂರು ಮುಂತಾದ 


ನಗರಪಟ್ಟಣಗಳಲ್ಲಿ ಜಿನಾಲಯಗಳಿವೆ ಹಾಗೂ ರಾಜಸ್ಥಾನದಿಂದ ವಲಸೆ ಬಂದಿರುವ 


ಮಾರ್ವಾಡಿ ಜೈನರು ಅಲ್ಲಲ್ಲಿ ವಾಸವಾಗಿದ್ದಾರೆ. 


138 


ಮೇಲಿನ ಅಂಶಗಳನ್ನು ಗಮನಿಸಿದರೆ, ಚಾಮರಾಜನಗರ ಜಿಲ್ಲೆಯಾದ್ಯಂತ 
ಕ್ರಿ.ಶ. ಸುಮಾರು 6-7ನೇಯ ಶತಮಾನಗಳಿಂದಲೇ ಜೈನಧರ್ಮವು ಪ್ರಚಾರವಾಗಿತ್ತೆಂದು 
ಹೇಳಬಹುದು. ಭಾಷೆಗೆ ಸಂಬಂಧಿಸಿದಂತೆ ಚಾಮರಾಜನಗರ ಪ್ರದೇಶದ ಜೈನ ಪಂಡಿತರು 


ಕನ್ನಡದ ಜೊತೆಗೆ ಸಂಸ್ಕ 


ತೆ ತಮಿಳು ಭಾಷೆಗಳನ್ನು ತಿಳಿದವರಾಗಿದ್ದರು ಎಂಬುದಕ್ಕೆ 


ಕೊಳ್ಳೇಗಾಲ, ಗುಂಡ್ಲುಪೇಟೆಯ ಕೆಲವು ಶಾಸನಗಳು ಸಾಕ್ಸಿಯಾಗಿವೆ. 

5. ವೀರಶೈವ ಪಂಥ: ಚಾಮರಾಜನಗರ ಜಿಲ್ಲೆಯಲ್ಲಿ ವೀರಶೈವಪಂಥವು ಸಹ 
ಅಸ್ಲಿ ದಲ್ಲಿದ್ದು ಈಗಲೂ ಸಹ ಒಂದು ಪ್ರಮುಖ ಹಾಗೂ ಪ್ರಬಲ ಧಾರ್ಮಿಕ ಪಂಥವಾಗಿ 
ಮುಂದುವರಿಯುತ್ತಿದೆ. ಜನಸಾಮಾನ್ಯರೊಡನೆ ನಿಕಟ ಸಂಬಂಧವನ್ನಿಟ್ಟುಕೊಂಡಿದ್ದ ವೀರಶೈವ 
ಧರ್ಮವು ಈ ಪ್ರದೇಶದ ಸಾಂಸ್ಕೃತಿ ಪರಂಪರೆಯ ಮೇಲೆ ತನ್ನದೇ ಆದ ಪ್ರಭಾವ ಬೀರಿತ್ತು. 
12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಕಲ್ಯಾಣದಲ್ಲಿ ಕ್ರಾಂತಿಯನ್ನುಂಟುಮಾಡಿ, 
ಅನುಭವಮಂಟಪವನ್ನು ಸ್ಥಾಪಿಸಿ, ವಚನಸಾಹಿತ್ಯವನ್ನು ಹೇರಳವಾಗಿ ರಚಿಸಿ, ಧಾರ್ಮಿಕ ಮತ್ತು 
ಸಾಮಾಜಿಕ ಕ್ಷೇತ್ರಗಳಲ್ಲಿ ಹೊಸ ಸುಧಾರಣೆಗಳನ್ನು ತರಲು ಪ್ರಯತ್ನಿಸಿದರು. ಆದರೆ 
ಬಸವೇಶ್ವರರ ನಂತರ ಶಿವಶರಣರು ನಾಡಿನಾದ್ಯಂತ ಚದುರಿಹೋದರು.ತದನಂತರ 
ವಿಜಯನಗರದ ಕಾಲದವರೆಗೂ ನಾವು ವೀರಶೈವ ಧಾರ್ಮಿಕ ಚಟುವಟಿಕೆಗಳನ್ನು ಹೆಚ್ಚಾಗಿ 


ಕಾಣಲಾಗುವುದಿಲ್ಲ. 


ಸ್ಥಳೀಯ ಪ್ರಭುಗಳಾದ ಉಮ್ಮತ್ತೂರು, ಮೈಸೂರು ಒಡೆಯರು, ಅರಿಕುಠಾರ, 
ತೆರಕಣಾಂಬಿ, ಹದಿನಾಡು ಮುಂತಾದ ಸ್ಥಳೀಯ ಪ್ರಭುಗಳ ಕಾಲದಲ್ಲಿ ವೀರಶೈವ ಧರ್ಮವು 
ಹೊಸ ಜೀವಂತಿಕೆಯನ್ನು ಪಡೆದುಕೊಂಡು ಬಸವಾದಿ ಶಿವಶರಣರ ಹಾದಿಯಲ್ಲೇ ಮತ್ತೆ 
ಸಾಗುವಂತಾಯಿತು. ಅದೇ ರೀತಿ ಬಸವೇಶ್ವರರ ನಂತರ ಅನೇಕ ಶರಣರು ಕಲ್ಯಾಣವನ್ನು 
ತ್ಯಜಿಸಿ ಕರ್ನಾಟಕದ ಅನೇಕ ಕಡೆ ನೆಲೆಸಿ ಅಲ್ಲೆಲ್ಲ ಮಠಗಳನ್ನು ಸ್ಥಾಪಿಸಿದರು. ಇಂತಹ 
ಮಠಗಳಿಗೆ ಮಧ್ಯಯುಗದಲ್ಲಿ ರಾಜರು ಮತ್ತು ಶ್ರೀಮಂತರುಗಳ ಆಶ್ರಯ ದೊರಕಿತು. ಈ 
ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿಯೂ ವೀರಶೈವ ಪರಂಪರೆಯು 


ಕಾಣಿಸಿಕೊಂಡಿತು. ಇದಕ್ಕೆ ಬೆಂಬಲವಾಗಿ ಈ ಪ್ರದೇಶದಲ್ಲಿದ್ದ ವೀರಶೈವ ಮುಖಂಡರಾದ 


139 


ಎಡೆಯೂರು ಸಿದ್ದಲಿಂಗೇಶ್ವರ, ಸೋಸಲೆ ರೇವಣಾರಾಧ 


ನ್ಯ, ಮುದ್ದುವೀರಸ್ವಾಮಿ 


ಮೊದಲಾದವರ ಕಾರ್ಯಚಟುವಟಿಕೆಗಳೂ ಸಹ ಪೂರಕವಾಗಿದ್ದವು. ಅಂತೆಯೇ 
ಕ್ರಿ.ಶ. 1305ಕ್ಕೆ ಸೇರಿದ ಶಾಸನವೊಂದರಲ್ಲಿ ಶಿವಶರಣರನೇಕರನ್ನು ಹೆಸರಿಸಿದ ಒಂದು 
ಪ್ರಶಸ್ತಿಯಿದೆ. ಕರಿಕಾಲ ಚೋಳ, ಆಂಡವಲ, ಭೋಗದೇವ, ಬಾಣ, ಮಯೂರ, ಕಾಳಿದಾಸ 
ಮೊದಲಾದವರನ್ನು ಮಹಾಶಿವಭಕ್ತರೆಂದು ಪರಿಗಣಿಸಲಾಗಿದೆ. ನವಿಲೆಯ ದಾಸಯ್ಯ, 
ಏಕಾಂತದ ರಾಮಯ್ಯ, ಕುಂಬಾರಗುಂಡ, ಸೊನ್ನಲಿಗೆಯ ರಾಮಯ್ಯ, ನೆಲುವಿಗೆಯ ಸಾಂತಯ್ಯ 
ಮೊದಲಾದ ಭಕ್ತರ ಹೆಸರುಗಳೂ ಇವೆ." ಇದರಿಂದ ಈ ಪ್ರದೇಶದೊಡನೆ ಶಿವಶರಣರ 
ಪ್ರಭಾವವಿದ್ದು, ಈ ಪ್ರದೇಶದಲ್ಲಿ ಶಿವಶರಣರ ಚಳುವಳಿ ಸಾಂಗ್ಯವಾಗಿ ನಡೆಯುತ್ತಿತ್ತೆಂದು 


ಅಭಿಪ್ರಾಯಪಡಬಹುದು. 


ಕ್ರಿ.ಶ. 1492ರ ನೇರಳೆ ಶಾಸನದಲ್ಲಿ ಶ್ರೀ ಮನ್ಮಹಾಮಂಡಲೇಶ್ವರ ಶ್ರೀ ವೀರನಂಜ- 
ರಾಯವೊಡೆಯರ ನಿರೂಪದಂತೆ ಅವರ ಭುಜಪ್ರತಾಪದೇವರಾಯರಾದ ನೇರಳೆಯ 
ಒಡೆಯರಾದ ದೇವರಾಯ ಒಡೆಯರು ಶಿವಭಕ್ತರಾದ (ವೀರಶೈವ ಗುರು) ನಂಜಪಯ್ಯ 
ನಂಜುಂಡಯ್ಯನವರ ಸೇವೆಗೆ ಭೂದಾನ ನೀಡಿರುವುದು ತಿಳಿದುಬರುತ್ತದೆ." ಕ್ರಿ.ಶ. 1506ರ 
ಸರಗೂರು ಶಾಸನದಲ್ಲಿ ಉಮ್ಮತ್ತೂರು ಪ್ರಭು ವೀರನಂಜರಾಯ ಒಡೆಯರು ಆಳ್ವಿಕೆ 
ನಡೆಸುತ್ತಿರುವಾಗ ಅವರ ಪ್ರಧಾನಿ ಸಿವಯ್ಯದೇವುಡೇರು ಸರಗೂರಿನ ಮಲ್ಲಿಕಾರ್ಜುನ 
ದೇವರಿಗೆ ಮತ್ತು ಹದಿನಾಡಿನ ಗಣಚಾರ ಮಠಕ್ಕೆ ಹಾಗೂ ಗಣಚಾರಿ ದೇವಪ್ಪನವರಿಗೆ 
ಸರಗೂರಿನಲ್ಲಿ ಭೂಮಿ, ತೆರಿಗೆ, ಸುಂಕಗಳನ್ನು ದಾನ ನೀಡಿರುವುದು ದಾಖಲಿಸಲ್ಪಟ್ಟಿದೆ.್‌ 
16ನೇ ಶತಮಾನಕ್ಕೆ ಸೇರಿದ ಹೊಂಗನೂರು ಶಾಸನದಲ್ಲಿ ಸ್ಥಳೀಯ ಆಡಳಿತಗಾರನಾದ ಶ್ರೀ 
ವೀರ ಸೋಮರಾಯನು ಹುಲಿಯೂರು ನಿರಾಳದ ವೊಡೆಯರ ಮೊಮ್ಮಗ ಹಾಗೂ 
ಮಲಪೊಡೆಯರ ಮಗ ಆರಾಧ್ಯವೊಡೆಯರಿಗೆ ಭಕ್ತಿಪೂರ್ವಕವಾಗಿ ನೀಡಿದ ದತ್ತಿಯ ಬಗ್ಗೆ 


ಕಂಡುಬರುತ್ತದೆ. 


140 


ಕ್ರಿ.ಶ. 1512ರ ಕೊಳ್ಳೇಗಾಲದಲ್ಲಿರುವ ಕುಂತೂರಿನ ಶಾಸನವು ಉಮ್ಮತ್ತೂರಿನ ರಾಜ 
ಶ್ರೀ  ಮನ್ಮಹಾವೀರನಂಜರಾಜ ವೊಡೆಯರ ಪುತ್ರರಾದ ಶ್ರೀ ಮನ್ಮಹಾವೀರ ಇಮ್ಮಡಿ 
ಚಿಕ್ಕರಾಯವೊಡೆಯರು ಸಾಲೂರ ಮಹಾಮಹತ್ತಿನ ಮಠದ ಶಾಂತ ದೇವರು ಮತ್ತು 
ಅವರೊಂದಿಗಿದ್ದ 50 ಒಡೆಯರ (ಜಂಗಮರ) ಜೀವನ ಪೋಷಣೆಗೆ ಹದಿನಾಡು ರಾಜ್ಯದ 
ಕುಂತೂರು ಗ್ರಾಮ, ಆ ಗ್ರಾಮಕ್ಕೆ ಸಲ್ಲುವ ಗದ್ದೆ ಬೆದ್ದಲು ತೋಟ ತುಡಿಕೆ ಬೇಡಿಗೆ 
ಬಿನುಗುದೆರೆ ಕುಂಬಾರದೆರೆ ಆಡದೆರೆ ಗಣಾಚಾರ ವಿಶೇಷ ವಿಕ್ರಯ ಉಬಯಮಾರ್ಗ್ಗ 
ವೊಳವಾರು ಹೊರವಾರು ಸುಂಕ ಮೊದಲಾದ ಸಮಸ್ತ ಸರ್ವಾದಾಯಗಳನ್ನು 
ಧಾರಾಪೂರ್ವಕವಾಗಿ ಸಮರ್ಪಿಸಿರುವುದು ಉಕ್ತವಾಗಿದೆ. ಈ ಶಾಸನದಿಂದ ಸಾಲೂರು 
ವೀರಶೈವಮಠ ಮತ್ತು ಆ ಮಠದ ಮುಖ್ಯಸ್ಥರಾಗಿದ್ದ ಶಾಂತದೇವರು ಉಮ್ಮತ್ತೂರು ರಾಜ್ಯದ 
ವಿಶೇಷ ಪೋಷಣೆಗೆ ಒಳಪಟ್ಟಿದ್ದ ಅಂಶವು ವ್ಯಕ್ತವಾಗುತ್ತದೆ. 

ಕ್ರಿ.ಶ. 1539ರ ಕುಂತೂರು ಶಾಸನದಲ್ಲಿ ವೀರ ಅಚ್ಯುತರಾಯನ ಕಾಲದಲ್ಲಿ ಅವನ 
ಭುಜಬಲಪ್ರತಾಪನಾದ ರಾಮಾಭಟ್ಟಯ್ಯನವರು ಕುಂತೂರು ಮಠದ ಸಾಲೂರ 
ನಂಜಯದೇವರಿಗೆ ಕುಂತೂರಿನಿಂದ ವಸೂಲು ಮಾಡಿದ ಅರಮನೆಯ ಸಂಬಂಧದ ಸಂಬಳ 


ಸರತಿಯ ಬಾಬ್ರಿನಲ್ಲಿ 30 ವರಾಹಗಳನ್ನು ಸಮರ್ಪಿಸಿದರೆಂಬುದು ಉಕ್ತವಾಗಿದೆ.” 


ಕಲ್ಯಾಣದ ಕ್ರಾಂತಿಯಿಂದ ಪ್ರಭಾವಿತರಾದ ಸ್ಪಳೀಯ ಜನನಾಯಕರಾದ ಮಾದಪ್ಪ, 
ಮಂಟೇಸ್ವಾಮಿ ಮೊದಲಾದವರು ಕಲ್ಯಾಣಕ್ಕೆ ಹೋತಿ ಅಲ್ಲಿ ಪ್ರಭಾವಿತರಾಗಿ ಇಲ್ಲಿಗೆ ಬಂದು 
ನೆಲೆಸಿದ ಮೇಲೆ ಈ ಉಮ್ಮತ್ತೂರು ಪ್ರದೇಶದಾದ್ಯಂತ ಮಾತ್ರವಲ್ಲದೆ ಸುತ್ತಮುತ್ತಲ 
ಪ್ರದೇಶಗಳಲ್ಲಿ ಧಾರ್ಮಿಕ ಹಾಗೂ ಸಾಮಾಜಿಕ ಬದಲಾವಣೆಯನ್ನುಂಟು ಮಾಡುವಲ್ಲಿ 
ಯಶಸ್ವಿಯಾದರು ಮುಂದೆ ಇವರ ಶಿಷ್ಯಂದಿರಾದ ಸಿದ್ದಪ್ಪಾಜಿ, ರಾಚಪ್ಪಾಜಿ, ಧರೆಗೆದೊಡ್ಡವರು 
ಮೊದಲಾದವರು ತಮ್ಮ ಮುಂದಾಳತ್ವದಲ್ಲಿ ಧಾರ್ಮಿಕ ಚಳುವಳಿಯನ್ನು ನೀಲಗಾರರ 
ಪರಂಪರೆಯ ರೂಪದಲ್ಲಿ ಮುಂದುವರಿಸಿಕೊಂಡು ಹೋದರು. ಹೀಗೆ ಚಾಮರಾಜನಗರ 


ಜಿಲ್ಲೆಯಲ್ಲಿ ವೀರಶೈವ ಧಾರ್ಮಿಕ ಪಂಥಧ ಪರಿಸರವು ನೆಲೆಗೊಂಡಿತ್ತೆಂದು 


141 


ಅಭಿಪ್ರಾಯಪಡಬಹುದು. ಮುಂದೆ ಈ ಪ್ರದೇಶದಲ್ಲಿ ಕಂಡುಬರುವ ದೇವಾಲಯ ಮತ್ತು 


ತೀರ್ಥಕೇತಗಳ ಬಗೆ ಕಿರುಪರಿಚಯವನ್ನು ಮಾಡಿಕೊಡುವ ಪಯತ ಮಾಡಲಾಗಿದೆ. 
De ೧ ಪ್ಲ ಸತ್‌ ಲ್ಲ 


ದೇವಾಲಯ ತೀರ್ಥಕ್ಷೇತ್ರ ಸಂಕೀರ್ಣಗಳು ಕೇವಲ ಭಕ್ತಿ, ಪೂಜೆ ಪುರಸ್ಕಾರಗಳ 
ಕೇಂದ್ರಗಳಾಗಿರದೆ, ಉದ್ಯೋಗ ಒದಗಿಸಿಕೊಡುವ ಕೇಂದ್ರಗಳಾಗಿಯೂ ಮತ್ತು ವ್ಯಾಪಾರ 
ವಾಣಿಜ್ಯಗಳ ಬೆಳವಣಿಗೆಗೆ ಪೂರಕ ಕೇಂದ್ರಗಳಾಗಿಯೂ ಕಾರ್ಯನಿರ್ವಹಿಸುವುದರ ಮೂಲಕ 
ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಯಲ್ಲೂ ಪ್ರಮುಖಪಾತ್ರ ವಹಿಸಿದವು. ಆಚಾರ್ಯರು, 
ಪೂಜಾರಿ ಪುರೋಹಿತರ, ಅಪ್ಪಣಿಯವರು, ಆರತಿಯವರು, ನಂಬಿಯರು, ಮಾಲೆಗಾರರು, 
ಸಿಂಗಾರಿಗಳು, ವಾದ್ಯದವರು, ಬಾಣಸಿಗರು, ಪರಿಚಾರಕರು, ದವಸಿಗರು, ಕುಂಬಾರರು, 
ಕಮ್ಮಾರರು, ಅಕ್ಕಸಾಲಿಗರು, ತೋಟಿಗ, ಅಗಸ, ನಾಯಿಂದ, ಸೇನುಭೋವ, ಭಂಡಾರಿ, 
ಅಧ್ಯಕ್ಷ, ದೇವದಾಸಿ ಮುಂತಾದ ನಿಯೋಗಗಳು ಈ ಪ್ರದೇಶದ ದೇವಾಲಯಗಳ 
ನಿರ್ವಹಣೆಯಲ್ಲಿ ಪ್ರಮುಖಪಾತ್ರ ವಹಿಸುತ್ತಿದ್ದರು. ಈ ಉದ್ಯೋಗಿಗಳನ್ನು ಸಾಮಾನ್ಯವಾಗಿ 
ದೇವರಪರಿವಾರ, ಪರಿಚಾರಕವರ್ಗ, ದೇವರ ಸರ್ವ ನಿಯೋಗಿಗಳು ಎಂದು 
ಸಂಬೋಧಿಸಲಾಗಿದೆ. ಸುಮಾರು 12-13ನೆಯ ಶತಮಾನದ ಸಿಂಗಪುರ ಚಾ.ನ.142 
ಶಾಸನವು ನಂಬಿ, ಪಾರಿಚಾರಕ, ಗಣಿಕ, ಹನವಡೆಗ, ದವನಿಗ, ಹಾಡುಗಾರ, ವಾದ್ಯವಾದಕ, 
ಪಾತ್ರದವರು ಮುಂತಾದವರನ್ನು ಉಲ್ಲೇಖಿಸುವುದರಿಂದ ಆ ಕಾಲದ ದೇವಾಲಯವು ಆರ್ಥಿಕ, 


ಸಾಮಾಜಿಕ ಹಾಗೂ ಧಾರ್ಮಿಕ ಅಂಶಗಳನ್ನೊಳಗೊಂಡ ಒಂದು ಸಂಕೀರ್ಣ 


ಸಂಸ್ಥೆಯಾಗಿತ್ತೆಂಬುದು ತಿಳಿದುಬರುತ್ತದೆ.” 


ಹೀಗೆ ದೇವಾಲಯ ತೀರ್ಥಕ್ಷೇತ್ರಗಳು ಒಂದು ಪ್ರದೇಶದ ಆರ್ಥಿಕ ಪರಿಸ್ಥಿತಿಯ ಮೇಲೆ 
ಪ್ರಭಾವ ಬೀರುವುದರ ಮೂಲಕ ಆ ಸ್ಥಳವು ಪುರ ಪಟ್ಟಣವಾಗಿ ಮಾರ್ಪಾಡು 
ಹೊಂದುತ್ತಿತ್ತೆಂಬುದನ್ನು ತಿಳಿದುಕೊಳ್ಳಬಹುದು. ಉಮ್ಮತ್ತೂರು ರಾಜ್ಯದಲ್ಲಿ ಕಂಡುಬರುವ 
ಪ್ರಮುಖ ತೀರ್ಥಕ್ಷೇತ್ರಗಳ ಬಗ್ಗೆ ವಿವಿಧ ರೀತಿಯ ನಂಬಿಕೆ ಮತ್ತು ಹಿನ್ನೆಲೆಯನ್ನು 


ಬೆಸೆಯಲಾಗಿದೆ. ಇದು ಭಾರತೀಯ ಸಾಂಸ್ಕೃತಿಕ ಪರಂಪರೆಯಲ್ಲಿ ಧಾರ್ಮಿಕ ಸ್ಪಳಗಳಿತಿರುವ 


142 


ಪ್ರಾಮುಖ್ಯತೆಯನ್ನು ತೋರಿಸಿಕೊಡುವ ಒಂದು ಪರಿಕಲ್ಪ್ಲನೆಯೆಂದು ಅಭಿಪ್ರಾಯಪಡಬಹುದು. 
ಮುಂದೆ ಈ ಪ್ರದೇಶದಲ್ಲಿ ಕಂಡುಬರುವ ಧಾರ್ಮಿಕ ಮಠಗಳ ಬಗ್ಗೆ ಕಿರುಪರಿಚಯವನ್ನು 


ಮಾಡಿಕೊಡುವ ಪ್ರಯತ್ನ ಮಾಡಲಾಗಿದೆ 


6. ಧಾರ್ಮಿಕ ಮಠಮಾನ್ಯಗಳ ಪರಂಪರೆ: ಈ ಪ್ರದೇಶದಲ್ಲಿ ಶೈವ, ವೈಷ್ಣವ, ಶ್ರೀವೈಷ್ಣವ, 
ವೀರಶೈವ, ಮೊದಲಾದ ಹಲವಾರು ಮಠಗಳು ಅಸ್ತಿತ್ವಕ್ಕೆ ಬಂದವು. ತಮ್ಮ ತತ್ತ ಪಂಥದ 
ಸಿದ್ಧಾಂತ ಮತ್ತು ನಂಬಿಕೆಗಳನ್ನು ಪ್ರಸಾರ ಮಾಡುವುದೇ ಈ ಮಠಗಳ ಉದ್ದೇಶವಾಗಿತ್ತು. 
ಮಠ ಎಂಬ ಪದಕ್ಕೆ ಇರುವ ಮೂಲ ಅರ್ಥ ಸನ್ಯಾಸಿಗಳು ವಾಸಿಸುವ ಕುಟೀರ. ಇದು ತಪಸ್ಸಿ 
ಮೂಲಕ ಜ್ಞಾನಾನ್ವೇಷಣೆ ಮಾಡುವ ಧಾರ್ಮಿಕ ಕೇಂದ್ರ. ಕ್ರಮೇಣ ಆಶ್ರಮ ಅಥವಾ 


ಮಠಗಳು ಗುರುಮನೆ, ಗುರುಕುಲಗಳಾಗಿ ಕಾಲ ಉರುಳಿದಂತೆ ಇವು ವಿದ್ಯಾಪ್ರಸಾರ, 


ಮತಪ್ರಸಾರ ಕೇಂದ್ರಗಳಾಗಿ ಬೆಳೆದುಬಂದಿವೆ. 


ಬಸವೇಶ್ವರರ ವೀರಶೈವ ಧಾರ್ಮಿಕ ಕ್ರಾಂತಿ, ರಾಜಕೀಯ ಆಂದೋಲನಕ್ಕೂ 
ಕಾರಣವಾಗಿ ಅನೇಕ ಶರಣರು ಕಲ್ಯಾಣವನ್ನು ತ್ಯಜಿಸಿ ಕರ್ನಾಟಕದ ಅನೇಕ ಕಡೆ ನೆಲೆಸಿ ಅಲ್ಲಿ 
ಮಠಗಳನ್ನು ಸ್ಥಾಪಿಸಿದರು. ಇಂತಹ ಮಠಗಳಿಗೆ ಮದ್ಯಯುಗದಲ್ಲಿ ರಾಜರು ಮತ್ತು 
ಶ್ರೀಮಂತರುಗಳ ಆಶ್ರಯ ದೊರಕಿತು. ಇದರಿಂದ ಗ್ರಾಮ ಮತ್ತು ನಗರಪಟ್ಟಣ ಪ್ರದೇಶಗಳಲ್ಲಿ 
ವೀರಶೈವ ಮಠಗಳು ಸ್ಥಾಪನೆಯಾದವು. ಅದರಲ್ಲೂ ಮುಖ್ಯವಾಗಿ ಸ್ಪಳೀಯ ಪ್ರಭುಗಳು 
ವೀರಶೈವ ಮಠಗಳ ಸ್ಥಾಪನೆ ಮತ್ತು ಪೋಷಣೆಯಲ್ಲಿ ಪ್ರಮುಖಪಾತ್ರವಹಿಸಿದರೆಂದು 
ಅಭಿಪ್ರಾಯಪಡಬಹುದು. ಈ ರೀತಿ ಸ್ಥಾಪಿಸಲ್ಪಟ್ಟ ಮಠಗಳು ಗ್ರಾಮಜೀವನದ 
ಸಂಘಟನೆಯಲ್ಲಿ ಪರೋಕ್ಷವಾಗಿ ತಮ್ಮದೇ ಆದ ಪಾತ್ರವನ್ನು ನಿರ್ವಹಿಸುತ್ತಿದ್ದವು. 
ಚಾಮರಾಜನಗರ ಜಿಲ್ಲೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸೋಸಲೆ ಹಾಗೂ ಸರಗೂರಿನ 
ವ್ಯಾಸರಾಜಮಠದ ಶಾಖೆಗಳು, ಮಳಲಿಯ ಚೆಂನ್ನಯ್ಯನಮಠ, ಕಿತ್ತೂರಿನ ಕೆಂಬಿರುಮಠ, 
ಮೆದಹಳಿಯ ಮಠ, ನಂಜಲುಗೂಡಿನ ಬೋಳನಂಜೇದೇವರು ಮಠ ಉಮ್ಮತ್ತೂರಿನ 


ಕಲ್ಲುಮಾಳಿಗೆ ಮಠ, ನಿರಾಷಿಮಠ, ಉಪ್ಪರಿಗೆಮಠ, ಕುಂತೂರುಮಠ, ಸಾಲೂರುಮಧಠ, 


143 


ಹುಲಿಯೂರ ಮಠ, ನಿರಾಳಮಠ, ಸುತ್ತೂರುಮಠ, ಹರದನಹಳ್ಳಿ ಮಠ, ನೇರಳೆಮಠದ, 
ಕೇತಹಳ್ಳಿ ಮಠ, ಕಳಲೆಮಹಮತ್ತಿನಮಠ ಮುಂತಾದವುಗಳು ತಮ್ಮದೇ ಆದ ಪಾತ್ರವನ್ನು 
ವಹಿಸಿದವು. 9 ಈ ಮಠಗಳಿಗೆ ರಾಜಮಹಾರಾಜರು ಹಾಗೂ ಅಧಿಕಾರಿ ವರ್ಗದವರು 


ದಾನಗಳನ್ನು ನೀಡುವುದರ ಮೂಲಕ ಪ್ರೋತ್ಸಾಹಿಸಿದರು. 


~ 


ಒಟ್ಟಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವ ವಿವಿಧ ಧಾರ್ಮಿಕ ಪಂಥಗಳ 
ಮಠಗಳು, ದೇವಾಲಯಗಳಂತೆ ಸಂಸ್ಕೃತಿಯ ಮೂರ್ತ ಹಾಗೂ ಸಂಸ್ಥಾ ಸ್ವರೂಪಗಳನ್ನು 
ಪಡೆದುಕೊಂಡು ತಮ್ಮ ತಮ್ಮ ಧಾರ್ಮಿಕ ನಂಬಿಕೆ, ಆಚರಣೆ, ತತ್ತ ಮೊದಲಾದವುಗಳನ್ನು 
ಉಳಿಸಿ, ಬೆಳೆಸಿ ಅವುಗಳನ್ನು ಪ್ರಚಾರ ಮಾಡುತ್ತಾ ಧಾರ್ಮಿಕ ಜಾಗೃತಿ ಮತ್ತು ಸಾಮಾಜಿಕ 


ಸೇವಾಕಾರ್ಯಗಳನ್ನು ನಿರ್ವಹಿಸುತ್ತಾ ಬಂದವೆಂದು ಹೇಳಬಹುದು. 


144 


10. 


11. 


12; 


13% 


14. 


IS; 


ಕೊನೆ ಟಿಪ್ಪಣಿಗಳು 


ಅನಂತರಂಗಾಚಾರ್‌ ಎನ್‌, ಭಾರತೀಯ ತೀರ್ಥ ಕಲಾಕ್ಟೇತ್ರ ಸಂದರ್ಶಿನಿ, ಮೈಸೂರು, 
1984, ಹುಪು 28-49 & ವೆಂಕಟರಮಣ ಶಾಸ್ತ್ರ, ಯುಗಭಾರತೀ, ಸಂ-2, 
ಬೆಂಗಳೂರು,1984, ಪುಮ 240-242 


§ ರಾಧಾಕೃಷನ್‌.ಎಸ್‌,ಯುಗಯಾತ್ತಿ ಭಾರತೀಯ ಸಂಸ್ಕೃತಿ,ಸಂ-2,ಪುಪು125- 130. 


. ಎಕೆ. ಸಂ-3 ರಲ್ಲಿರುವ ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಶಾಸನಗಳು & 


ತಿಪ್ಪೇರುದ್ರಸ್ವಾಮಿ.ಎಚ್‌, ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ, ಮೈಸೂರು, 1984, ಪುಮ 
537-538 

ಕ್ಯೂ.ಜೆ.ಎಂ.ಎಸ್‌, ಸಂಚಿಕೆ-17, ಬೆಂಗಳೂರು, 1927, ಪುಪು.185-186 & ಮುಗಳಿ 
ಆರ್‌.ಎಸ್‌, ಕನ್ನಡ ಸಾಹಿತ್ಯ ಚರಿತ್ರೆ, ಸಂ-1, ಮೈಸೂರು, 1960, ಪು.169. 


ಎ.ಕ.-3 & 4,ರಲ್ಲಿರುವ ಶಾಸನಗಳು & ಕ್ಷೇತ್ರಕಾರ್ಯದ ವರದಿ. 


ಎ.ಕೆ.-3 & 4,ರಲ್ಲಿರುವ ಶಾಸನಗಳು ೩ ಕ್ಷೇತ್ರಕಾರ್ಯದ ವರದಿ. ಎಕ-4, 
ಚಾನ74 


. ಎಕ-4, ಚಾನ- 12, 40, 73, 83, 108, 128, 135, 139, 147, 155, 


. ಎಕ-4, ಚಾನ- 385 


. ಎಕ-4, ಚಾನ- 241 


ಎಕ-4, ಚಾನ- 114 


ಎಕ-4, ಚಾನ- 85 


ಎಕ-4, ಚಾನ- 74 


ಎಕ-4, ಚಾನ- 121 


ಎಕ-4, ಚಾನ- 120 


ಎಕ-4, ಚಾನ- 247 


145 


16. 


17. 


18. 


19; 


20. 


21. 


22. 


23. 


24. 


25. 


26. 


27. 


28. 


2ರ 


ಎಕ-4, ಚಾನ- 275 


ಎಕ-4, ಚಾನ- 276-278 


ಎಕ-4, ಚಾನ- 279 


ಎಕ-4, ಚಾನ- 271-272 


ಎಕ-4, ಚಾನ- 273 


ಎ.ಕೆ. 3. ಹೆ.ಕೋ.156 


ಎಕ- 3 & 4 ರಲ್ಲಿರುವ ಶಾಸನಗಳು 


ಎಕ-4, ಯಳಂ- 49 


ಎಕ-4, ಯಳಛಂ-146 


ಎಕ-4, ಚಾನ- 263 


ಎಕ-4, ಚಾನ- 306 


ಎಕ-4, ಚಾನ- 347 


ಎಕ-4, ಚಾನ- 83-88 


ಎಕ-3, ಗು.ಪೇ- 155 


29ಎ. ಯೆಳೆಂ-155 


30. 


ಎಕ-3, ಗು.ಪೇ- ಶಾಸನಗಳು 


31. ಎಕ-4, ಯಳಂ- 67, 70, 118 


146 


ಡಿಪಿ 


23 


34. 


Co 


36. 


ತ] 


38. 


39, 


40. 


41. 


42. 


43. 


44. 


45. 


46. 


47. 


48. 


49. 


ಎಕ-4, ಯಳಛಂ- 155 
ಎಕ-4, ಯಳಂ- 110, 112 
ಎಕ-3 & 4, ರಲ್ಲಿರುವ ಶಾಸನಗಳು 
ಎಕ-5, ತಿ.ನ- 67, 

ಎಕ-5, ಗು.ಪೇ- 92, 
ಎಕ-4, ಚಾ.ನ- 195, 
ಎಕ-4, ಚಾ.ನ- 137, 
ಎಕ-4, ಕೊ.ಗಾ- 77, 
ಎಕ-4, ಚಾ.ನ- 371 
ಎಕ-3, ಗುಪೇ- 100, 103 
ಎಕ-3, ಗುಪೇ- 3, 27 
ಎಕ- 4, ಚಾನ 2, 3,4 
ಎಕ-4, ಚಾನ-2, 155, 373 


ಎಕ-3, ಗುಪೇ- 3 
ಎಕ-3, ಹೆ.ಕೋ- 132 
ಎಕ-3, ಹೆ.ಕೋ. 54 
ಎಕ-4, .ಚಾ.ನ 369 


ಎಕ-4, .ಚಾ.ನ 355 


147 


50. 


ol; 


52, 


ಶತ 


54. 


ಖ್‌ 
56. 


57 


58. 


ವಿ9; 


60. 


ಕ್ಷೇತ್ರಕಾರ್ಯದಲ್ಲಿ ಶ್ರೀ ರಂಗಪಟ್ಟಣದಲ್ಲಿರುವ ಪ್ರಾಚ್ಯವಸ್ತು ಸಂಗ್ರಹಾಲಯಕ್ಕೆ ಭೇಟಿ 
ನೀಡಲಾಗಿದೆ. 

ಸಿ ಹಯವದನರಾವ್‌, ಮೈಸೂರ್‌ ಗೆಜೆಟಿಯರ್ಸ್‌, ಸಂ.6, 1930, ಬೆಂಗಳೂರು, 
ಹು. 286 & 717. 


ಎಕ-3, ನಂ.ಗೂ-334 
ಎಕ-3, ಹೆ. ಕೋ-12 
ಎ.ಕ-3, ಹೆ.ಕೋ-95 


ಎ.ಕ-4, ಚಾ.ನ-163 


ಎಕ-4, ಕೊಗಾ- 7 

ಎಕ-4, ಕೊಗಾ- 8 

ಹಾಮಾನಾ (ಸಂ),ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ, ಹು.ಪು. 1115-1119 
ಎ.ಕ-4, ಚಾ.ನ-142 


ಎ.ಕ ಸಂ 3&4 ರಲ್ಲಿರುವ ಶಾಸನಗಳು. 


Kk kkk 


148 


ಅಧ್ಯಾಯ - 6 

ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ದೊರಕುವ ಸಾಮಾಜಿಕ ಅಂಶಗಳು 
ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ದೊರಕುವ ಸಾಮಾಜಿಕ ಅಂಶಗಳನ್ನು 
ಕುರಿತು ಈ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ವಿವಿಧ ಸಾಮಾಜಿಕ ಅಂಶಗಳು ಮತ್ತು 
ಸಂಸ್ಥೆಗಳಾದ ವೈವಾಹಿಕ ಪದ್ದ , ಕುಟುಂಬ ವ್ಯವಸ್ಥೆ, ಜಾತಿ ಸಮುದಾಯ ವ್ಯವಸ್ಥೆ, 
ಬುಡಕಟ್ಟು ಸಂಸ್ಕೃತಿ, ಜಾನಪದ ಸಂಸ್ಕೃತಿ, ಶಿಷ್ಟಸಂಸ್ಕೃತಿ, ಗ್ರಾಮೀಣ ವ್ಯವಸ್ಥೆ, 
ಅಗ್ರಹಾರಗಳು, ಪುರನಗರಪಟ್ಟಣಗಳು, ದೇವಾಲಯ ಗುಡಿಗೋಪಹುರಗಳ್ಲು ತೀರ್ಥಕ್ಷೇತ್ರಗಳು, 
ಶಿಕ್ಷಣವ್ಯವಸ್ಥೆ, ಮಠಮಾನ್ಯಗಳು, ಸಾಮಾಜಿಕ ರೂಢಿ-ಸಂಪ್ರದಾಯಗಳು, ನಂಬಿಕೆಗಳು, 
ಆಚರಣೆಗಳು, ಹಬ್ಬಹರಿದಿನ ಉತ್ಸವಗಳು, ಜಾತ್ರಾಮಹೋತ್ಸವಗಳು, ದಾನದಾಸೋಹಗಳು, 
ಪಾಪಪುಣ್ಯ ಸ್ವರ್ಗನರಕಗಳ ಕಲ್ಪನೆ, ವೀರಗಲ್ಲು ಮಾಸ್ತಿಕಲ್ಲುಗಳ ಅಸ್ತಿತ್ರ, ಸ್ತ್ರೀಯರ 
ಸ್ಥಾನಮಾನ, ದೇವದಾಸಿ ಪದ್ದತಿ, ಸತಿಸಹಗಮನಪದ್ದ ತಿ, ಬಹುಪತ್ತಿತ್ವ, ಸಾರ್ವಜನಿಕ 
ವಿನೋದಾವಳಿ ಮತ್ತು ಮನರಂಜನೆ ಮೊದಲಾದವುಗಳನ್ನು ಚಾಮರಾಜನಗರ ಜಿಲ್ಲೆಯ 

ಶಾಸನಗಳನ್ನು ಆಧರಿಸಿ ಈ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ. 
ಚಾಮರಾಜನಗರ ಜಿಲ್ಲೆಯ ಸಾಮಾಜಿಕ ರಚನೆಯನ್ನು ಪರಿಶೀಲಿಸಿದಾಗ, ಸಮಾಜದ 
ಮೂಲನೆಲೆಯಾಗಿ ಕುಟುಂಬ ವ್ಯವಸ್ಥೆ ಹಾಗೂ ಅನೇಕ ಕುಟುಂಬಗಳನ್ನೊಳಗೊಂಡ ಸಮೂಹ 
ಅಥವಾ ಸಮುದಾಯಗಳ ಆರಂಭವನ್ನು ಕಾಣುತ್ತೇವೆ. ಕುಟುಂಬ ಹಾಗೂ ಸಮುದಾಯಗಳ 
ನೆಲೆಯಾಗಿ ಹಾಡಿ, ಪಹೋಡು, ದೊಡ್ಡಿ ಹುಂಡಿ, ಕೊಪ್ಪಲು, ಊರು, ಕೇರಿ, ಹಳ್ಳಿ, ಗ್ರಾಮ, 
ಪುರ, ಪಟ್ಟಣನಗರ ಮೊದಲಾದವುಗಳು ಕ್ರಮೇಣವಾಗಿ ಹಾಗೂ ಹಂತಹಂತವಾಗಿ ಅಸ್ತಿತ್ರಕ್ಕೆ 


ಬಂದವು. 


ಹಾಡಿಪೋಡುಗಳು ಅಡವಿ ಅರಣ್ಯಗಳನ್ನವಲಂಬಿಸಿದ ಆದಿಮಾನವ ಅಥವಾ 
ಬುಡಕಟ್ಟು (ಗಿರಿಜನ) ವಾಸಿಗಳ ವಾಸಸ್ಪಳವಾದರೆ, ದೊಡ್ಡಿ, ಹುಂಡಿ, ಕೊಪ್ಪಲುಗಳು 


ಪಶುಪಾಲನೆಗೆ ಪೂರಕವಾಗಿ ಅಸ್ತಿತ್ವಕ್ಕೆ ಬಂದ ಮಾನವ ನೆಲೆಗಳಾಗಿವೆ.ಮುಂದೆ ಪಶುಪಾಲನೆ 


149 


ಹಾಗೂ ಕೃಷಿಗಳೆರಡನ್ನೂ ಅವಲಂಬಿಸಿದಂತೆ ಹಳ್ಳಿ, ಗ್ರಾಮ, ಉಪಗ್ರಾಮ, ಊರುಕೇರಿ 
ಮೊದಲಾದ ಜನವಸತಿ ನೆಲೆಗಳು ಸೃಷ್ಟಿಯಾದವು.ಈ ಸಂಧರ್ಬದಲ್ಲಿಯೇ ಸಹಜವಾಗಿ 
ಬುಡಕಟ್ಟು ಸಂಸ್ಕೃತಿ ಮತ್ತು ಗ್ರಾಮೀಣ ಅಥವಾ ಜಾನಪದ ಸಂಸ್ಕೃತಿಗಳು 
ಹುಟ್ಟಿಕೊಂಡವು.ಮುಂದೆ ಗ್ರಾಮೀಣ ಅಥವಾ ಜಾನಪದ ಸಂಸ್ಕೃತಿಗಳ ಅಡಿಪಾಯದ ಮೇಲೆ 
ಅಗ್ರಹಾರ, ನಾಡು, ಪುರ, ಪಟ್ಟಣ, ನಗರಗಳು ಸ್ಥಾಪನೆಗೊಂಡು, ಈ ನೆಲೆಗಳಲ್ಲಿ ನಯವಾದ 
ಶಿಷ್ಟಸಂಸ್ಕೃತಿ ಅಥವಾ ಶಿಷ್ಟಧರ್ಮಗಳನ್ನು (ವೈದಿಕ, ಜೈನ, ಬೌದ್ದ ಹಾಗೂ ಇತರ 


ಧರ್ಮಗಳು) ಅವಲಂಬಿಸಿದ ವಿವಿಧ ಸಾಂಸ್ಕೃತಿಕ ಪ್ರಕಾರಗಳು ರೂಪುಗೊಂಡವು." 


ಚಾಮರಾಜನಗರ ಜಿಲ್ಲೆಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆದಿವಾಸಿ ಅಥವಾ 
ಬುಡಕಟ್ಟು ಜನರ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಬದಲಾವಣೆಗಳ ಮುಂದುವರಿದ 
ಪ್ರಕ್ರಿಯೆಯಾಗಿ ಆದಿಕರ್ನಾಟಕ ಜನರು ಕಾಣಿಸಿಕೊಳ್ಳುತ್ತಾರೆ.ಅಡವಿ ಅರಣ್ಯ ಬೆಟ್ಟಗುಡ್ಡ ನದಿ 
ಹಳ್ಳಕೊಳ್ಳಗಲಿಗೆ ಗಿರಿಜನರ ವಾಸಸ್ಥಾನವಾಗಿದ್ದ ಹಾಡಿಪೋಡುಗಳು ಹೊಂದಿಕೊಂಡಿದ್ದರೆ, 
ಅರಣ್ಯದಾಚೆಗಿನ ದೊಡ್ಡಿ, ಹುಂಡಿ, ಹಳ್ಳಿ ಊರುಕೇರಿಗಳು ಪಂಚಮ ಜನಾಂಗದವರ 
ನೆಲೆಯಾಗಿತ್ತು.ಮತ್ತು ಈ ನೆಲೆಗಳಲ್ಲಿ ಪಶುಪಾಲನೆ ಹಾಗೂ ಕೃಷಿಚಟುವಟಿಕೆಗಳು ಅವರ 


ಸಾಮಾಜಿಕ ಜೀವನದ ಬೆಳೆವಣಿಗೆಯ ಮೇಲೆ ಹೆಚ್ಚಿನ ಪರಿಣಾಮಗಳನ್ನುಂಟು ಮಾಡಿದವು. 


ಚಾಮರಾಜನಗರ ಜಿಲ್ಲೆಯಲ್ಲಿ ಶಾಸನಗಳಲ್ಲಿ ಅನೇಕ ವೀರೈವ ಮಠಗಳ ಉಲ್ಲೇಖ 
ಕಂಡುಬರುತ್ತದೆ.ಚಂದ್ರಣಿ ಮಠ, ಕಂಚಿ ತೆಲುಗಾಣ್ಯದ ಮಠ, ವಾಣಿಜ್ಯಷುರಿ ಮಠ, 


ಬೆಂಬಲ್ಲುಮಠ ಹಾಗೂ ಮಹಾಲಿಂಗಿಮಠ (ಚಾನ 292). ಉಮ್ಮತ್ತೂರ ಉಪ್ಪರಿಗೆಯ 


ಮಠಕ್ಕೆ (ಚಾನ 229) "ನಿರಾಸಿ ಮಠ'ವೆಂಬ ಹೆಸರಿತ್ತು. 


ವ್ಯಕ್ತಿಗಳಿಗೆ ನೀಡಲಾದ ದಾನಗಳೂ ವಿವಿಧ ಬಗೆಯವು: ಯುದ್ದದಲ್ಲಿ ಹೋರಾಡಿ 
ಮಡಿದ ವೀರನಿಗೆ ' ಬಾಳ್ಗಚ್ಚು' ಆಗಿ (ಚಾನ 79), ಕ್ರಿ.ಶ. 971-72, ' ರಕ್ತಕೊಡಗೆಯಾಗಿ 
(ಚಾನ 75,)” 16-17ನೆಯ ಶತಮಾನ ನೆತ್ತರು ಕೊಡಿಗೆಯಾಗಿ (ಚಾನ 252, ಕ್ರಿ.ಶ. 1380),° 


ತನ್ನ ತಂದೆತಾಯಿಗಳಿಗೆ ' ತ್ರಿಸಂಧ್ಯಾ ಕಾಲದಲ್ಲು ಪುಣ್ಯವಾಗಬೇಕೆಂದು' (ಚಾನ 229, 


150 


1563), ದಾನ ನೀಡಲಾಯಿತು.” ಹೊಂಗನೂರಿನ ಒಂದು ಶಾಸನ (ಚಾನ 159) 
ವಿಶಿಷ್ಟವಾದುದು; ಇದರ ಕಾಲ ಕ್ರಿ.ಶ. 1435. ಲಂಖಣ ಎಂಬ ವ್ಯಕ್ತಿಯು ತನ್ನ ಕುಟುಂಬಕ್ಕೆ 


ಅಡಿಗೆ ಮಾಡಿಯಿಕುವ' ಬ್ರಾಹ್ಮಣನೊಬ್ಬನಿಗೆ ಒಂದು ಖಂಡುಗ ಗದ್ದೆಯನ್ನು ದಾನವಿತ್ತ. 


ಹಿಂದಿನ ಕಾಲದಲ್ಲಿನ ಜನರು ಬೇರೆ ಬೇರೆ ಮತಧರ್ಮಕ್ಕೆ ಸೇರಿದವರಾಗಿದ್ದರೂ 
ಸಾಮಾಜಿಕ ಸಾಮರಸ್ಯದಿಂದ ಬಾಳಿದರು. ಕ್ರಿ.ಶ. 1278ರಲ್ಲಿ ಹಳೇ ಆಲೂರು ಶಾಸನದಲ್ಲಿ 
(ಚಾನ 195) ವೇಳ, ಕೋವ, ಕುಣಿಂದ, ನಲ್ಲೊಡೆಯ ಮುಂತಾದ ವಿವಿಧ ವರ್ಗದ ಜನರು 
ಚಂದ್ರನಾಥ ಬಸದಿಯ ಜೀರ್ಣೋದ್ದಾರ ಮಾಡಿದ ಉಲ್ಲೇಖವಿದೆ ಕವಿ ಹಾಗೂ ಗಮಕಿ 
ಎಂದು ವರ್ಣಿತನಾದ ಮಲ್ಲಿಸೇನ ಮಲಧಾರಿಯ ಶಿಷ್ಯರಾದ ಆದಿಯಣ್ಣ ಮತ್ತು ಚೆಲುವಣ್ಣ 
ಭೂದಾನ ಪಡೆದರು. ಸ್ವಾರಸ್ಯದ ಸಂಗತಿ ಎಂದರೆ ಶಿವ ಮತ್ತು ವಿಷ್ಣು ದೇವಾಲಯಗಳ 
ಸ್ಥಾನಪತಿಗಳು ಈ ದತ್ತಿಗೆ ಸಾಕ್ಟಿಗಳಾಗಿದ್ದುದು ಹಾಗೂ ಅದರ ರಕ್ಷಣೆಗೆ 


ಹೊಣೆಗಾರರಾಗಿದ್ದರು. 


ಪ್ರಧಾನವಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಆನೇಕ ತೀರ್ಥಕ್ಟೇತ್ರಗಳಿರುವುದರಿಂದ, 
ತೀರ್ಥಕೇತದ ಹಿನೆಲೆಯಲಿ ಈ ಪದೇಶದ ಸಾಮಾಜಿಕ ಪರಿಸರವನು 
RW, Ki [ae] KS) 1 
ತಿಳಿದುಕೊಳ್ಳಬೇಕಾಗುತ್ತದೆ. ಭರತಖಂಡದ ಸಂಸ್ಕೃತಿಯನ್ನು ಒಂದಾಗಿ ಬೆಸೆಯುವುದರಲ್ಲಿ 
ತೀರ್ಥಕೆ ಕೇತ್ರಗಳ ಪಾತ್ರ ಅತ್ಯಂತ ಗಮನಾರ್ಹವಾದುದು. ಉತ್ತರದವರಿಗೆ ದಕ್ಷಿಣ ತುದಿಯಾದ 
ರಾಮೇಶ್ವರ ಪವಿತ್ರ €ತವಾದರೆ, ದಕಿಣದವರಿಗೆ ಕಾಶಿಕೇದಾರಗಳು ಪುಣ್ಣಪೂಜ್ನವೆನಿಸಿವೆ. 
UD RU ಬಿ ಬಿ 
ಈ ತೀರ್ಥಕ್ಷೇತ್ರಗಳ ಆಧ್ಯಾತ್ಮಿಕ ಮೌಲ್ಯ ಏನೇ ಇರಲಿ, ಈ ದೇಶ, ಈ ಜನ ಒಂದು ಎಂಬ 
ಸಾಮಾಜಿಕ ಬಂಧುತ್ವ ಇದರಿಂದ ಸಾಧ್ಯವಾಯಿತು. ದೇಶದ ಭೌಗೋಳಿಕ ಎಲ್ಲೆಯ ಅರಿವು 
ಬೆಳೆಯಲು ಪವಿತ್ರ ಕೇತ ತ್ರಗಳ ಸಾಪನೆ ಹಾಗೂ ತೀಥ್ಥಯಾತೆಗಳು ಬಹುಮಟಿಗೆ 
WW J [a Ns w 
ಸಹಕಾರಿಯಾಗಿವೆ. ತೀರ್ಥಕ್ಷೇತ್ರ ಗಳು ತಮ್ಮನ್ನು ಪರಸ್ಪರ ಅರಿತುಕೊಳ್ಳಲು ಜನರಿಗೆ 


ಅವಕಾಶವನ್ನು ಮಾಡಿಕೊಟ್ಟವು. ಹೀಗೆ ತೀರ್ಥಕ್ಲೇತ್ರವು ಸಾಮಾಜಿಕವಾಗಿ ಸಂಪರ್ಕ 


151 


ಮಾಧ್ಯಮವಾಗಿ ಪರಿವರ್ತನೆ ಯಾಗುವುದರಿಂದ ತೀರ್ಥಕ್ಲೇತ್ರದ ಸಾಮಾಜಿಕ ವ್ಯವಸ್ಥೆಯು 


ಸಂಕೀರ್ಣವಾಗಿಯೂ, ವೈವಿಧ್ಯಯತೆಯಿಂದಲೂ ಕೂಡಿರುತ್ತದೆ. 


ವಿವಿಧ ರಾಜಮಹಾರಾಜರುಗಳ ಕಾಲದಲ್ಲಿ ಚಾಮರಾಜನಗರ ಜಿಲ್ಲೆಯಾದ್ಯಂತ 
ಅನೇಕ ಅಗ್ರಹಾರಗಳು ಸ್ಥಾಪಿಸಲ್ಪಟ್ಟವು ಮತ್ತು ಅಗ್ರಹಾರಗಳಾಗಿ ಮಾರ್ಪಟ್ಟ ಊರುಗ್ರಾಮ 
ಮತ್ತು ನಗರಪಟ್ಟಣಗಳ ಹೆಸರುಗಳು ಸಹ ಬದಲಾವಣೆಗೊಂಡವೆಂಬುದನ್ನು ಈ ಪ್ರದೇಶ 
ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಶಾಸನಗಳು ಪ್ರಕಟಿಸುತ್ತವೆ. ಉದಾಹರಣೆಗೆ:ಮದ್ದೂರು 
ಗ್ರಾಮದ ಕ್ರಿ.ಶ. 982ರ ಶಾಸನದಲ್ಲಿ ಮಳ್ಳೂರು ಎಂದು ಕರೆಯಲ್ಪಟ್ಟಿದೆ. ಪಿರಿಯ 
ಮರಡೂರು, ಉಪೇಂದ್ರಷುರ, ಶ್ರೀ ಸವನ ಮಾದೇವಿ ಚತುರ್ಮೇದಿ ಮಂಗಲಂ, ಪಂಚವಲಿ 
ಮಹದೇವಿ ಚತುರ್ವೇದಿ ಮಂಗಲಂ, ಹಾಗೂ ಶ್ರೀ ಮತ್ಸರ್ವನಮಸ್ಯ ಮಹಾಗ್ರಹಾರಂ 
ಉದುಭವ ಸರ್ವಜ್ಞ ಶ್ರೀಮಧುಪೇಂದ್ರಪುರ ಮುಂತಾದ ಹೆಸರುಗಳು ಮದ್ದೂರು 
ಗ್ರಾಮಕ್ಕಿರುವುದು ತಿಳಿದುಬರುತ್ತದೆ. ಮದ್ದೂರಿನ ಶ್ರೀ ದೇಶೇಸ್ವರ ದೇವಾಲಯದ 
ಉತ್ತರಗೋಡೆಯಲ್ಲಿರುವ ಶಾಸನವು ಮಳ್ಳೂರಿನ ಸಾವಿರ ಬ್ರಾಹ್ಮಣರು ಪೊಲ್ಲಯ್ಯನು 
ಕಟ್ಟಿಸುತ್ತಿದ್ದ ದೇವಾಲಯಕ್ಕೆ 10ಖಂಡುಗ ನೀರ್ಮಣ್ಣು ಭೂಮಿಯನ್ನು ನೀಡಿದರೆಂಬ ಮಾಹಿತಿ 
ಇದೆ. ಇದರಿಂದ ಭೂದಾನ ಪಡೆದುಕೊಳ್ಳುತ್ತಿದ್ದ ಬ್ರಾಹ್ಮಣರೇ ವಿಶೇಷ ಸಂಧರ್ಬಗಳಲ್ಲಿ 


೪-2 ಎ 


ಭೂಮಿಯನ್ನು ದಾನಮಾಡುತ್ತಿದ್ದರೆಂಬುದು ಕಂಡುಬರುತ್ತದೆ." 


ಕೊಳ್ಳೇಗಾಲ ತ್ರಿಭುವನ ಮಾದೇವಿಚ್ಛ್ಚತುರ್ವೇದಿ ಮಂಗಲಂ ಎಂದೂ ಪುನರ್‌ 
ನಾಮಕರಣಗೊಂಡಿರುವುದನ್ನು ಕಾಣಬಹುದು." ಇನ್ನೊಂದು ಕುತೂಹಲಕರವಾದ 
ಸಂಗತಿಯೇನೆಂದರೆ ಶೂದ್ರಕೇರಿ ಅಥವಾ ವಾಸಸ್ಥಳವನ್ನೂ ಸಹ ಅಗ್ರಹಾರವನ್ನಾಗಿ ಪರಿವರ್ತಿಸಿ 
ಅಭಿವೃದ್ಧಿ ಪಡಿಸಿರುವುದನ್ನು ಶಾಸನವೊಂದರಿಂದ ತಿಳಿದುಕೊಳ್ಳಬಹುದು. ಉದಾಹರಣೆಗೆ 
ಚಾ.ನ.306ನೇ ಕೆಳಗೆರೆ ಗ್ರಾಮದ ದೇವರಾಯನ ಶಾಸನದ ಪ್ರಕಾರ, ಹೊನೆಯನಾಯಕರ 
ಮಗ ವರದೆಯನಾಯಕನು ಮೊದಲು ಶೂದ್ರವಾಡವಾಗಿದ್ದ ಕೆಲ್ಲಂಗೆರೆಯನ್ನು ಅಗ್ರಹಾರವನ್ನಾಗಿ 


ಮಾಡಿ ಅದನ್ನು ವರದರಾಜಪುರವೆಂದು ಹೆಸರನ್ನಿಟ್ಟನೆಂಬುದಾಗಿ ತಿಳಿದುಬರುತ್ತದೆ.” 


152 


ಶ್ರೀ ದೇಶೀನಾಥ ದೇವರ ಗುಡಿಯಲ್ಲಿ ವೇದ ಮತ್ತು ಧರ್ಮ ಪುರಾಣದ ವಾಚನ 
ನಡೆಯುತ್ತಿತ್ತು. ಅಭ್ಯಾಗತರಿಗಾಗಿ ನಿತ್ಯಾಹಾರದ ವ್ಯವಸ್ಥೆಯನ್ನು ಸಹ ಮಹಾಜನಗಳು 
ನಡೆಸಿಕೊಡುತ್ತಿದ್ದರು. ಅದಕ್ಕಾಗಿ ಈ ಪುರಾಣಭಟ್ಟರಿಗೆ 150 ಖಂಡುಗ ಗದ್ದೆಯನ್ನು 
ಬಿಟ್ಟುಕೊಡಲಾಗಿತ್ತು. ಮದ್ದೂರಿನ ಮಹಾಜನರು ಕೇವಲ ದೇವಾಲಯ ನಿರ್ಮಾಣ, ವೇದ 
ಪಾರಾಯಣ, ಅನ್ನ ಸಂತರ್ಪಣೆಯಂಥ ಕೆಲಸಗಳಿಗೆ ಮಾತ್ರ ತಮ್ಮನ್ನು ಸೀಮಿತಗೊಳಿಸಿಕೊಳ್ಳದೆ, 
ಅಗ್ರಹಾರದಲ್ಲಿರುವ ಕರಕುಶಲ ಕೆಲಸಗಾರರಿಗೆ ಪ್ರೋತ್ಸಾಹ ನೀಡುತ್ತಿದ್ದರು. ಕಂಚುಗಾರ 
ಪೆಂಮೋಜನ ಮಗನಾದ ಮಂಬೋಜನು ತನ್ನ ಕೌಶಲ್ಯದ ಕೆಲಸಗತಿಯಿಂದ ಮಹಾಜನರನ್ನು 
ಮೆಚ್ಚಿಸಿದ್ದನು. ಇದರಿಂದ ಸಂತಸಗೊಂಡ ಆ ಮಹಾಜನರು ಕಂಚುಗಾರ ಮಂಬೋಜನಿಗೆ 
ಕರುಣೆಯಿಟ್ಟು ಮನೆಯೊಂದನ್ನು ಕಟ್ಟಿಸಿಕೊಟ್ಟರು. 3ನೇ ಬಲ್ಲಾಳದೇವನ ಕಾಲದ ಶಾಸನವು 
ಉಪೇಂದ್ರಪುರದ ಮಹಾಜನರ ಇನ್ನೊಂದು ಮಹಾ ಉದಾರದ ಘಟನೆಯನ್ನು ತಿಳಿಸುತ್ತದೆ. 
ಹೊಸದಾಗಿ ಕಟ್ಟಿದ ಉಪೇಂದ್ರ ಪಟ್ಟಣದ ಮನೆಗಳಲ್ಲಿ ಪಟ್ಟಣ ಸ್ವಾಮಿಗಳಿಗೆ 6 ಮನೆ, 
ಬಿರಣಗರಿಗೆ 2ಮನೆಗಳನ್ನು ನೀಡಿ ಉಳಿದ ಮನೆಗಳನ್ನು ಸಾಮಾಜಿಕವಾಗಿ ಅತ್ಯಂತ ಕೆಳಸ್ನರದ 
“ಬಿನುಗು'ಜನಾಂಗದವರಿಗೆ ಮೀಸಲಿಟ್ಟರೆಂಬುದು ಅತ್ಯುತ್ತಮ ಸೇವಾಕಾರ್ಯವಾಗಿತ್ತು. 
ಕಮ್ಮಾರರು, ತೆಲ್ಲಿಗರು, ನಾಯಿಂದರು ಮತ್ತು ಅಗಸರನ್ನು ಬಿನುಗು ಪ್ರಜೆಗಳೆಂದು 
ಪರಿಗಣಿಸಲಾಗಿತ್ತು. 

ಹಂಡ್ರಕಹಳ್ಳಿ ಗ್ರಾಮದ ಕ್ರಿ.ಶ. 1240ರ ಶಾಸನದಲ್ಲಿ "ಶ್ರೀ ಮತ್ಸರ್ಬನಮಸ್ಯದ 


ಮಹಾಗ್ರಹಾರ' ಎಂದು ಸೂಚಿಸಲಾಗಿದೆ. ಇಲ್ಫೆಮರಡೊರು, ರಾಜಕೇಶರಿ ನಲ್ಲೂರು, 
ಬ್ಯಾಲೆಂಡುಪುರ, ಯಲೆಯಿಂದೂರು,  ಯಳವಂದೂರು ಮೊದಲಾದ ಹೆಸರುಗಳಿಂದ 


ಕರೆಯಲಾಗುತ್ತಿದ್ದ ಯಳಂದೂರು ಪದಿನಾಲ್ಲು 


]ಿ ನಾಡಿಗೆ ಸೇರಿತ್ತು. ಕ್ರಿ.ಶ 1244-45ರ 


ಸೋಮೇಶ್ವರನ ಕಾಲದಲ್ಲಿ “ಚೋಳೇಂದ್ರ ಸಿಂಹ ಚತುರ್ಮೇದಿಮಂಗಲಂ' ಎಂಬ 

ಅಗ್ರಹಾರವಾಗಿ ಅಭಿವೃದ್ಧಿ ಹೊಂದಿತ್ತು. ಇಲ್ಲಿನ ಮಹಾಜನರು ಕಪಾಲೀಶ್ವರ ಮುದೈೈಯಾರ್‌ 

ದೇವರ ದೀಪಕ್ಕೆ ವ್ಯವಸ್ಥೆ ಮಾಡಿದರು. ಮುಡಿಗೊಣ ಗಾಮದ ಯಳಂ.121, ಕಿ.ಶ.1250ರ 
® ದ a ಅ JD 


ದುರ್ಗೈಯಾರಗರಂ ಮಹಾಜನರ ದುಷ್ಟಶಿಕ್ಷೆ ಶಿಷ್ಟರಕೆ ನೀತಿಗೆ ಸಾಕಿಯಾಗಿದೆ. ಅದೇನೆಂದರೆ 


ಊಟ ಊ 


153 


ಶೆ 


ಶ್ರವದೇವಾಯಲಕ್ಕೆ ಸೇರಿದ ಭೂಮಿಯನ್ನು ಮಹಾಜನರು ದೇಶೀಯರ ಸಮ್ಮುಖದಲ್ಲಿ 


ಅಯ್ಗ್ದಪಿಳೆ 


ಪಿಳ್ಳೈ ಎಂಬ ವೈಷ್ಟವನಿಗೆ ಮಾರುತ್ತಾರೆ. ಆದರೆ ದುಷ್ಪನಾದ ಅಯ್ಯಪಿಳ್ಳೈ 


ಮೋಸಮಾಡಲು ಪ್ರಯತ್ನಿಸಿದನು ಆದರೆ ಮಹಾಜನರು ಭೂಮಿ ಮಾರಿದ ಹಣದೊಂದಿಗೆ 
ದಂಡವನ್ನು ಸಹ ವಸೂಲಿಮಾಡಿದರು. ದುರ್ಗ್ಗೇಯಾರಗರಂ ಮಹಾಜನರು ಅಗರದ 


ತಿರುವೀರಮೀಶ್ವರಂ ದೇವರಿಗೆ ನಾಲು 


ಿ ಸಾಲುಗಳಲ್ಲಿ ಮನೆಗಳನ್ನು ಕಟ್ಟಿಸಿಕೊಟ್ಟು ಅವುಗಳ 


ಸಿದ್ದಾಯವನ್ನು ಕಾರ್ತಿಕಮಾಸದಲ್ಲಿ ನಡೆಯುವ ಉತ್ಸವಗಳ ಖರ್ಚು ವೆಚ್ಚಗಳನ್ನು 
ನಿರ್ವಹಿಸುವಂತೆ ಒಪ್ಪಂದವಾಗಿತ್ತು." ಮಹಾಪ್ರಧಾನ ಪೆರುಮಾಳ ದಂಡನಾಯಕನ 
ಚೋಳೇಂದ್ರ ಸಿಂಹ ಚತುರ್ಮೇದಿಮಂಗಲಂ ಅಗ್ರಹಾರದ ಮಹಾಜನರಿಂದ ಭೂಮಿಯನ್ನು 
ಖರೀದಿಸಿ ಅದರ ಉತ್ಪನ್ನವನ್ನು ಕಪಾಲೀಶ್ವರ ಮುದೈಯಾರ್‌ ದೇವರ ಹೂಜೆ, ನೈವೇದ್ಯ, 
ದೀಪಕ್ಕೆ ವ್ಯವಸ್ಥೆ ಮಾಡಿದ್ದನು. ಈ ಅಗ್ರಹಾರವನ್ನು ಅರುಳ್ಳೆ ಎಂದೂ ಸಹ 
ಕರೆಯಲಾಗುತ್ತಿತ್ತು. 


ಸುಮಾರು ಕ್ರಿ.ಶ. 12-13ನೇ ಶತಮಾನದ ವೇಳೆಯಲ್ಲಿ ಯಳಂದೂರಿನ 


ಗಣಿಗನೂರನ್ನು "ಶ್ರೀಮತ್‌ತಿರುವರಂಗನಾರಾಯಣ ಚತುರ್ಮೇದಿಮಂಗಲಂ' ಅಗ್ರಹಾರವೆಂದು 
ಕರೆಯಲಾಗುತ್ತಿತ್ತು.” ಕಾವೇರಿ ನದಿ ದಂಡೆಯ ಮೇಲಿರುವ ಸದೇಗಲ್‌ ಅಥವಾ ಸತ್ಯಗಾಲ 
ಗ್ರಾಮವು ಹೊಯ್ಸಳರ ಕಾಲದಲ್ಲಿ “ಪ್ರಸನ್ನ ಮಾಧವಪುರ ಅಗ್ರಹಾರ'ವೆಂದು ಖ್ಯಾತಿ 
ಪಡೆದಿತ್ತು.” ಅದರಂತೆ ಕಾವೇರಿ ನದಿ ದಂಡೆಯ ಮೇಲಿರುವ, ಸಾಹಿತ್ಯ ಪುರಾಣಗಳಲ್ಲಿ 
ಮಧ್ಯರಂಗ ಎಂದೇ ಪ್ರಸಿದ್ದ ತೀರ್ಥಕ್ಟೇತ್ರವಾಗಿದ್ದ ಸತ್ಯಗಾಲ ಗ್ರಾಮದ ಸಮೀಪವಿರುವ ಶಿವನ 
[) J 7೯) ಬಿ ್ಫೌ 
ಸಮುದ್ರದ ಸೋಮೇಶ್ವರ ದೇವಾಲಯದ ಗರ್ಭಗೃಹದ ಅಡಿಪಾಯದ ಮೇಲಿರುವ ಕ್ರಿಶ. 
12-13ನೇ ಶತಮಾನದ ಶಾಸನದಲ್ಲಿ "ಮುದಿಗೊಂಡ ಚೋಳ ಮಂಡಲಂನ ಉದೆಯಾರ್‌ 


ದೇಶೀ ಉಯ್ಯಕೊಂಡ ಚೋಳ ಪಟ್ಟಣ ಎಂಬ ಅಗ್ರಹಾರವಾಗಿತ್ತೆಂದು ಕೊರೆಸಲಾಗಿದೆ. 


ಕ್ರೈ.ಶ.1295ರ ಶಾಸನದಲ್ಲಿ ಹೊಮ್ಮ ಮತ್ತು ಆಲೂರು ಗ್ರಾಮಗಳನ್ನು ವೀರಬಲ್ಲಾಳನ 
ಅನುಮತಿಯೊಂದಿಗೆ  ಅಗ್ರಹಾರವನ್ನಾಗಿ ಅಭಿವೃದ್ದಿಪಡಿಸಿ, "ಅರಸುಗೊಂಡ ರಾಮ 


ಚತುರ್ಮೇದಿಮಂಗಲ' ಎಂದು ಹೆಸರಿಡಲಾಯಿತು. ಅದೇ ವರ್ಷದ ಇನ್ನೊಂದು ಶಾಸನವು 


154 


ಅರಸುಗೊಂಡ ರಾಮ ಚತುರ್ಮೇದಿಮಂಗಲವನ್ನು "ಸರ್ಬ್ಬ್ಣನಮಸ್ಯದ ಅಗ್ರಹಾರ' ಎಂದು 
ಸಂಭೋದಿಸಿದೆ.* ಕ್ರಿ.ಶ. 1301ರ ಮೂರನೇ ಬಲ್ಲಾಳನ ಮಾಂಬಳ್ಳಿ ಶಾಸನದಲ್ಲಿ ಆ ಊರನ್ನು 
ಮುಂಪಲ್ಲಿ ಎಂದು ಸಂಭೋದಿಸಲಾಗಿದೆ. ಮುಂದೆ ಕ್ರಿ.ಶ. 13ನೇ ಶತಮಾನದ ಶಾಸನಗಳಲ್ಲಿ 
ಮಾಂಬಳ್ಳಿಯನ್ನು ವೀರಬಲ್ಲಾಳ ಪಟ್ಟಣಂ (ಅಗ್ರಹಾರ) ಎಂದು ಕರೆಯಲಾಗಿದೆ.” 

ಬಸವಾಪುರದ ಕ್ರಿ.ಶ.1315ರ ಶಾಸನವು 3ನೇ ಬಲ್ಲಾಳನ ಕಾಲಕ್ಕೆ ಸೇರಿದೆ. ಈ 
ಶಾಸನದಲ್ಲಿ ಪೆರುಮಾಳ ಡಣ್ಣಾಯಕನ ಮಗನಾದ ಮಾದಪ್ಪ ಡಣ್ಣಾಯಕನು "ವಿದ್ಯಾನಿಧಿ 
ಪ್ರಸನ್ನ ಕೇಶವಾಪುರ' ಎಂಬ ಅಗ್ರಹಾರವನ್ನು ಸಾಪಿಸಿದನೆಂಬುದು ಗೊತಾಗುತದೆ.* 

a) — — 
ಕ್ರಿ.ಶ.1376ರ ದೊಡ್ಡಕವಲಂದೆಯ ಶಾಸನದಲ್ಲಿ ವೀರಬುಕ್ಕನ ಮೊಮ್ಮಗ, ಕಂಪಣ್ಣರಾಯನ 
ಮಗ ನಂಜಣ್ಣವೊಡೆಯನ ಆಳ್ವಿಕೆಯನ್ನು ಕುರಿತು ಮಾಹಿತಿಯಿದೆ.ಪರಮ ಮಹಾಪಾಸುಪತ 
ವೃತಾಚಾರ್ಯ ಸಾಂಖ್ಯಾದಿಗುರುಅಯ್ಯನವರ ವನೆಯಬ್ರರಿಗೆ ಅಗ್ರಹಾರವೃತ್ತಿಯನ್ನು ಹಂಚಿದ್ದು 
ಈ ಶಾಸನದಲ್ಲಿದೆ.” ಹೊಮ್ಮ ಗ್ರಾಮದ ಕ್ರಿ.ಶ. 1380ರ ವಿಜಯನಗರ ಕಾಲದ ಶಾಸನವು 
ಹೊಮ್ಮಗ್ರಾಮವನ್ನು “ಸರ್ವಜ ವಿಷುಪುರ' ವೆಂದೂ, "ಅಕಳಾಂಕ ಚತುರ್ಮೇದಿಮಂಗಲ' 
ಇ ಣ 

ವೆಂದೂ ಕರೆಯಲಾಗಿದೆ. 

ಹೊನ್ನೂರಿಗೆ ತುಳಿವಲ ಮಹಾದೇವಿ ಚತುರ್ಮೇದಿಮಂಗಲಂ ಅಗ್ರಹಾರ ಎಂಬ 
ಹೆಸರಿತ್ತು. ಕೊಳ್ಳೇಗಾಲ ಪಟ್ಟಣವನ್ನು ಶಾಸನಗಳಲ್ಲಿ “ತ್ರಿಭುವನ ಮಾದೇವಿ 
ಚತುರ್ಮೇದಿಮಂಗಲಂ' ಅಗ್ರಹಾರ ಎಂದು ಕರೆಯಲಾಗುತ್ತಿತ್ತು.” ಕೊಳ್ಳೇಗಾಲ ಪಟ್ಟಣದ 
ಸಮೀಪವಿರುವ ಮುದಿಗುಂಡ ಎಂಬ ಊರನ್ನು ಸಹ ಅಗ್ರಹಾರವಾಗಿ ಪರಿವರ್ತಿಸಲಾಗಿತ್ತು. 
ರಾಜರಾಜಚೋಳನಿಗಿದ್ದ ಮುದಿಗೊಂಡ ಚೋಳ ಎಂಬ ಹೆಸರಿನಲ್ಲಿ ಈ ಅಗ್ರಹಾರವನ್ನು 
ಸಾಪಿಸಲಾಯಿತು. ಕೊಳೇೇಗಾಲ ಪಟ ಣದ ಸಮೀಪವಿರುವ ಮುಳೂರು ಎಂಬ ಗಾಮವನು 
6) ಛ ಆಟ 5) Ns) ಲ್ಲ 
ಸಹ ಅಗ್ರಹಾರವಾಗಿ ಪರಿವರ್ತಿಸಿ, ಆ ಅಗ್ರಹಾರಕ್ಕೆ ಶ್ರೀ ವಿಜಳರಾಳ ಚತುರ್ಮೇದಿಮಂಗಲಂ 
ಎಂದು ಪುನರ್‌ನಾಮಕರಣ ಮಾಡಲಾಯಿತು. ಕೊ.ಗಾ.63ನೇ ಶಾಸನದಲ್ಲಿ ಕಂಡುಬರುವಂತೆ 


ಹೆಚ್ಚಿನ ಶಾಸನಗಳಲ್ಲಿ ಮೋಡೆಹಳ್ಳಿ, ಕೆಂಪರಾಜಪುರ ಎಂದು ಕರೆಯಲ್ಪಟ್ಟ ಈಗಿನ ಕಾಮಗೆರೆ 


155 


ಹತ್ತಿರದ ಮೋಡೆಹಳ್ಳಿ ಶಾಸನದ ಪ್ರಕಾರ ಕ್ರಿ.ಶ. 1392ರ ಸುಮಾರಿಗೆ ಅಸಂಖ್ಯಾತ 
ಮಹಾಜನರಿದ್ದ ಅಗ್ರಹಾರವಾಗಿತ್ತು.” 

ಅಗ್ರಹಾರಗಳಲ್ಲಿ ಮಹಾಜನರು ಸಭೆಸೇರಲು ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗುತ್ತಿತ್ತು.ಈ 
ಸಂಗತಿಯು ಗಣಿಗನೂರಿನ "ಶ್ರೀಮತ್‌ತಿರುವರಂಗನಾರಾಯಣ ಚತುರ್ಮೇದಿಮಂಗಲಂ' 
ಅಗ್ರಹಾರದಿಂದ ತಿಳಿದುಬರುತ್ತದೆ. ಮಾಂಬಳ್ಳಿ ಗ್ರಾಮವು ಶಾಸನದಲ್ಲಿ ಮಾಂಪಳ್ಳಿ, 
ವೀರವಲ್ಲಾಳ ಪಟ್ಟಣ, ಹರಿಹರರಾಯಪಟ್ಟಣ,  ಮಾಂಬನಳಿ, ಮಾಂಬಳ್ಳಿ ಎಂದು 
ಗುರುತಿಸಲ್ಪಟ್ಟಿದೆ.” ಗುಂ.ಪೇ. 40ನೇ ಶಾಸನದ ಪ್ರಕಾರ ಗೊಮ್ಮಟನಹಳ್ಳಿ ಮತ್ತು ಕಾಚಗೌಡನ 
ಮಾದೇಯ ಹಳ್ಳಿ ಎಂಬ ಎರಡು ಹಳ್ಳಿಗಳನ್ನು ಒಟ್ಟುಗೂಡಿಸಿ, ಮಹಾಪ್ರಧಾನರಾದ ಕೇತಯ್ಯ 
ದಣ್ಣಾಯಕರು ರಾಘವಪುರ ಎಂಬ ಅಗ್ರಹಾರವನ್ನು ಸ್ಥಾಪಿಸಿದರು. ಅದನ್ನು ರಾಘವಪುರದ 
ನಾರಾಯಣ ದೇವರಿಗೆ ಸರ್ವಮಾನ್ಯವಾಗಿ ಅರ್ಪಿಸಿದರು ಮತ್ತು ಈ ಅಗ್ರಹಾರವನ್ನು 30 
ವೃತ್ತಿಗಳಾಗಿ ವಿಭಾಗಿಸಿ, ತೆರಿಗೆ ರಹಿತವಾಗಿ 30 ಬ್ರಾಹ್ಮಣರಿಗೆ ದಾನವಾಗಿಯೂ ಸಹ 
ನೀಡಲಾಯಿತು. 

ಚಾಮರಾಜನಗರ ತಾಲ್ಲೂಕಿನ ಕೆಂಪನಪುರದಲ್ಲಿ ದೊರೆತಿರುವ ಕ್ರಿ.ಶ. 991ಕ್ಕೆ ಸೇರಿದ 
ಶಾಸನವು ಶೈಕ್ಷಣಿಕ ದತ್ತಿಗಾಗಿ ಕಿರಿಹಿರೂರಿನಲ್ಲಿ ಎರಡು ಖಂಡುಗಗಳ ಗದ್ದೆಯನ್ನು ಮತ್ತು 
ನಲ್ಲಿಗುಂದದಲ್ಲಿ 1 ತೋಟ, 10ಖಂಡುಗಗಳ ಗದ್ದೆಯನ್ನು ಕೆಲ್ಲೂರಿನ ಪೋಳಿಯ್ಯನು 
ಸೋಮಾರಸಿ ಭಟ್ಟಾರಕನಿಗೆ ದಾನ ನೀಡಿದನೆಂದು ಉಲ್ಲೇಖಿಸುತ್ತದೆ. ಚಾ.ನ. 186ನೇ ಕ್ರಿ.ಶ. 
1058ರ ಹಳೇ ಆಲೂರಿನ ಶಾಸನವು ಆಲೂರನ್ನು ಕೋಮುಮ್ಮಾನ ಶೋಳಚ್ಚಾದಿರ ನಲ್ಲೂರು 
ಎಂದು ಮರು ನಾಮಕರಣ ಮಾಡಿದ ಮಾಹಿತಿಯನ್ನು ನೀಡುತ್ತದೆ. ಕ್ರಿ.ಶ.1167ರ ಚಾ.ನ. 
222ನೇ ಹರಳುಕೋಟೆಯ ಶಾಸನವು ಹಟ್ಟಿಲ ಗ್ರಾಮಕ್ಕೆ ಪ್ರತಿನಾಮಧೇಯವಾದ ಕೇರಳಾಂತಕ 
ಚತುರ್ವೇದಿ ಮಂಗಲವಾಗಿತ್ತೆಂಬುದನ್ನು ಉಲ್ಲೇಖಿಸುತ್ತದೆ. 

ಹೀಗೆ ಚಾಮರಾಜನಗರ ಜಿಲ್ಲೆಯಾದ್ಯಂತ ಪ್ರಮುಖ ಸ್ಥಳೆಗಳಲ್ಲಿ ಅಗ್ರಹಾರಗಳು 
ಸ್ಥಾಪನೆಗೊಂಡವು. ಚೋಳರು, ಹೊಯ್ಸಳರು, ವಿಜಯನಗರದರಸರು, ಉಮ್ಮತ್ತೂರು 


ಅರಸರು ಮೈಸೂರು ಒಡೆಯರು ಮುಂತಾದ ರಾಜಮನೆತನಗಳ ಅಗ್ರಹಾರಗಳು ಹೆಚ್ಚು 


156 


ಜನಪ್ರಿಯಗೊಂಡವು. ಈ ಅಗ್ರಹಾರಗಳು ಉನ್ನತ ಶಿಕ್ಷಣದ ಕೇಂದ್ರಗಳು ಮಾತ್ರವಲ್ಲದೆ 
ಸ್ವಯಂ ಆಡಳಿತ ಪದ್ದತಿಯ ಮಾದರಿಗಳಾಗಿದ್ದವು. ಚಾಮರಾಜನಗರ ಜಿಲ್ಲೆಯ ಆಯಕಟ್ಟಿನ 
ಪ್ರದೇಶಗಳಲ್ಲಿ ಅಗ್ರಹಾರಗಳು ನೆಲೆಗೊಂಡು ಶೈಕ್ಟಣಿಕ ಪ್ರಗತಿಗೆ ಕಾರಣವಾಗಿದ್ದವು. ಧಾರ್ಮಿಕ 
ಪೂಜಾಕಾರ್ಯಗಳೊಂದಿಗೆ ಬೋಧನೆಮಾಡುವ ಕಾರ್ಯ ಬ್ರಾಹ್ಮಣ ಪಂಡಿತರ ನಿತ್ಯ 
ವೃತ್ತಿಯಾಗಿತ್ತು. ಏಕೆಂದರೆ ವಿದ್ಯೆ ಅವರ ಸ್ವತ್ತಾಗಿತ್ತು. ಬ್ರಾಹ್ಮಣರಂತೆ ಕ್ಷತ್ರಿಯರು ಮತ್ತು 
ವೈಷ್ಯರು ಸಹ ವಿದ್ಯೆಯನ್ನು ಪಡೆಯಲು ಪ್ರಾರಂಭಿಸಿದರು. ಆದರೆ ಶೂದ್ರವರ್ಗ ಶಿಕ್ಷಣದಿಂದ 
ವಂಚಿತವಾಗಿತ್ತು. ಆದರೂ ಅಗ್ರಹಾರಗಳು ಜನರಲ್ಲಿ ನೈತಿಕ ಮತ್ತು ಧಾರ್ಮಿಕ ಮೌಲ್ಯಗಳ 
ತಿಳುವಳಿಕೆಯನ್ನು ಮೂಡಿಸುವುದರಲ್ಲಿ ಪ್ರಮುಖ ಪಾತ್ರವಹಿಸಿದರು. ಅಗ್ರಹಾರಗಳಲ್ಲಿನ 
ಮಹಾಜನರು ದೇವಸ್ಥಾನಗಳಲ್ಲಿ ಸಭೆ ಸೇರಿ ಗ್ರಾಮಗಳ ಆಡಳಿತಕ್ಕೆ ಸಂಬಂಧಪಟ್ಟ 
ವಿಷಯಗಳನ್ನು ಚರ್ಚಿಸಿ ನಿರ್ಣಯಿಸುತ್ತಿದ್ದರು. ಊರಿವ ಅಭಿವೃದ್ಧಿ, ಕೃಷಿ ಅಭಿವೃದ್ಧಿ, 
ಧಾರ್ಮಿಕ ಸೇವೆಗಳನ್ನು ನಡೆಸುವುದು, ದೇವಸ್ಥಾನ ಹಾಗೂ ಮಠಗಳ ಅಭಿವೃದ್ಧಿ ಮುಂತಾದ 
ಕೆಲಸ ಕಾರ್ಯಗಳೊಂದಿಗೆ ಗ್ರಾಮಗಳ ವಿವಾದಗಳನ್ನು ಪರಿಹರಿಸುತ್ತಿದ್ದರು. ಒಟ್ಟಾರೆ 
ಅಗ್ರಹಾರಗಳು ಕಲಿಕಾ ಕೇಂದ್ರಗಳಾಗಿ ಅಂದಿನ ಧಾರ್ಮಿಕ ಮತ್ತು ಸಾಮಾಜಿಕ ವ್ಯವಸ್ಥೆಗಳನ್ನು 
ಸಂಘಟಿಸುವುದರಲ್ಲಿ ತಮ್ಮದೇಯಾದ ಮಿತಿಯೊಳಗೆ ಯಶಸ್ವಿ ಮಾದ್ಯಮಗಳಾಗಿದ್ದವು. 

ಹೀಗೆ ಆಳುವವರ್ಗ ಮತ್ತು ಅವರ ಅಧೀನ ಆಡಳಿತ ವರ್ಗದವರು ನಿರ್ಮಿಸಿದ 
ಅಗ್ರಹಾರಗಳು ಚಾಮರಾಜನಗರ ಜಿಲ್ಲೆಯಾದ್ಯಂತ ಆಸ್ತಿತ್ವಕ್ಕೆ ಬಂದವು. ಇದಲ್ಲದೆ ಈ 
ಪ್ರದೇಶದ ಸುತ್ತಮುತ್ತ ಅಸ್ತಿತ್ತದಲ್ಲಿದ್ದ ನಂಜನಗೂಡು, ತೆರಕಣಾಂಬಿ, ತಿ.ನರಸೀಪುರ, 
ಬನ್ನೂರು, ಸೋಸಲೆ, ಮೂಗೂರು, ಮೈಸೂರು, ಶ್ರೀರಂಗಪಟ್ಟಣ, ನಾಗಮಂಗಲ, 
ಮೇಲುಕೋಟೆ, ತೊಣ್ಣೂರು, ಸಾಲಿಗ್ರಾಮ ಮೊದಲಾದ ಮಹಾ ಅಗ್ರಹಾರಗಳ ಅಸ್ತಿತ್ವವೂ 
ಸಹ ಈ ಪ್ರದೇಸದ ಸಾಮಾಜಿಕ ಪರಂಪರೆಯ ಮೇಲೆ ಪ್ರಭಾವ ಬೀರಿದವು.ಇದರಿಂದ 
ವ್ಯಕ್ತವಾಗುವುದೇನೆಂದರೆ ಬ್ರಾಹ್ಮಣ ಪಂಡಿತವರ್ಗದವರ ನಿಷ್ಠೆಯನ್ನು ಸಂಪಾದಿಸಿಕೊಳ್ಳುವ 
ಸಲುವಾಗಿ ಆಳುವ ವರ್ಗದವರು ಅಗ್ರಹಾರಗಳನ್ನು ಸ್ಥಾಪಿಸಿ, ಧಾರ್ಮಿಕ ಸಂಸ್ಥೆಗಳನ್ನು ಕಟ್ಟಿ, 


ಅವರಿಗೆ ಬೇಕಾದ ಸವಲತ್ತುಗಳನ್ನು ಒದಗಿಸಿಕೊಡುತ್ತಿದ್ದರು. ಈ ಅಗ್ರಹಾರಗಳಲ್ಲಿ 


157 


ವಾಸಮಾಡುತ್ತಿದ್ದವರನ್ನು ಮಹಾಜನರೆಂದು ಕರೆಯುತ್ತಿದ್ದರು. ಇವರು ಸದಾ ಜ್ಞಾನಾರ್ಜನೆ 
ಹಾಗೂ ವೇದಶಾಸ್ತ್ರಗಳ ಅಧ್ಯಯನದಲ್ಲಿ ತೊಡಗಿರುತ್ತಿದ್ದರು. ದೇವಾಲಯಗಳು ಮತ್ತು 
ಧಾರ್ಮಿಕ ಸಂಸ್ಥೆಗಳು ಸಾಮಾನ್ಯವಾಗಿ ಅಗ್ರಹಾರಗಳಲ್ಲಿ ನಿರ್ಮಾಣಗೊಳ್ಳುತ್ತಿದ್ದುದರಿಂದ 
ಅಗ್ರಹಾರಗಳ ಕಾರ್ಯಕ್ಟೇತ್ರ ವಿಸ್ತಾರ ವಾಗತೊಡಗಿತು. ಚಾಮರಾಜನಗರ ಜಿಲ್ಲೆಯಲ್ಲಿ 


ವೃತ್ತಿನಿರತ ಜಾತಿಗಳನ್ನು ಫಣಗಳೆಂದು ಕರೆಯುತ್ತಿದ್ದರು. ಅವುಗಳ ಸಂಖ್ಯೆ 18 ಆಗಿತ್ತು. 


ಚೋಳರು ಮುಡಿಗೊಂಡ ಚೋಳ ಮಂಡಲದಲ್ಲಿ ದೇವಾಲಯಗಳನ್ನು ನಿರ್ಮಿಸಿ, 
ಅಗ್ರಹಾರಗಳನ್ನು ಸಾಪಿಸಿ, ಬ್ರಾಹ್ಮಣರನ್ನು ಧಾರ್ಮಿಕವಾಗಿ ಪೋಷಿಸುವ ಪರಂಪರೆಯನ್ನು 


[) 


ಆರಂಭಿಸಿದರು. ಅಗ್ರಹಾರಗಳನ್ನು ಸ್ಥಾಪಿಸಿ ಚತುರ್ಮೇದಿಗಳಾದ ಖಗ್ರೇದಿಗಳು, 
ಸಾಮವೇದಿಗಳು ಯಜುರ್ಮೇದಿಗಳು ಹಾಗೂ ಅಥರ್ವಣವೆದೀಗಳು ನೆಲೆಗೊಳ್ಳುವಂತೆ 
ಮಾಡುತ್ತಿದ್ದರು. ನಾಲ್ಕೂ ವೇದಗಳನ್ನು ಬಲ್ಲ ತಮಿಳು ಬ್ರಾಹ್ಮಣ ಪಂಡಿತರನ್ನು ಪ್ರತ್ಯಕ್ಷವಾಗಿ 
ಬೆಂಬಲಿಸುತ್ತಿದ್ದರು. ಆದುದರಿಂದಲೇ, ಚೋಳರು ಸ್ಥಾಪಿಸಿದ ಅಗ್ರಹಾರಗಳನ್ನು ಚತುರ್ಮೇದಿ 
ಮಂಗಲಗಳೆಂದು ಕರೆಯುತ್ತಿದ್ದರು. ಅಗ್ರಹಾರಗಳಲ್ಲಿ ನೆಲೆಗೊಂಡ ತಮಿಳು ಬ್ರಾಹ್ಮಣರು 
ದೇವಾಲಯಗಳು ಹಾಗೂ ಭೂಬಡೆತನಗಳನ್ನು ಕ್ರಮೇಣ ತಮ್ಮ ಕೈಗೆ ತೆಗೆದುಕೊಂಡರು. 

ಚಾ.ನೆ.146,ಕೆಂಪನಷಪುರ ಶಾಸನವು ರಾಜೇಂದ್ರ ಚೋಳನಿಗೆ ಸಂಬಂಧಿಸಿದ್ದು (ಕ್ರಿ.ಶ. 
1018-1054), ಕೆಂಪನಪುರವನ್ನು ವೇಲೂರು ಅಥವಾ ರಾಜಾಧಿರಾಜ ಚತುರ್ವೇದಿ ಮಂಗಲ 
ಅಗ್ರಹಾರವಾಗಿ ಪರಿವರ್ತಿಸಿದ್ದನ್ನು ವಿವರಿಸುತ್ತದೆ. ಮುಂದುವರೆದು ವಿವಿಧ ವರ್ತಕ 
ಸಂಘಗಳಾದ ನಾನಾದೇಶಿ ಹಾಗೂ ಅಯ್ಯಾವೊಳೆ ಐನೂರ್ರರ್‌ ಸೇರಿಕೊಂಡು 
ಎರಿವೀರಪಟ್ಟಣಂ ಎಂಬ ವ್ಯಾಪಾರ ಕೇಂದ್ರವನ್ನು ಅಭಿವೃದ್ದಿಗೊಳಿಸಿದ ಮಾಹಿತಿಗಳು 
ದೊರಕುತ್ತವೆ.” 

ಕ್ರಿ.ಶ. 1067ರಲ್ಲಿ ಕೋಗಳಿ 500ರಲ್ಲಿನ ನೀರ್ಗುಂದ ಹಳ್ಳಿಯನ್ನು ಅಗ್ರಹಾರವನ್ನಾಗಿ 
ಪರಿವರ್ತಿಸಿ ತಮಿಳುನಾಡಿನಿಂದ ವೇದಗಳು, ವೇದಾಂಗಗಳು ಮತ್ತು ಶಾಸ್ತ್ರಗಳಲ್ಲಿ 
ಪಾರಂಗತರಾದ 300 ಬ್ರಾಹ್ಮಣರನ್ನು ಕರೆತಂದು ಅವರನ್ನು ನೆಲೆಗೊಳಿಸಲಾಯಿತು. 


ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರುವ ಅನೇಕ ಅಗ್ರಹಾರಗಳು ಚೋಳರ ಕಾಲದಲ್ಲಿ 


158 


ನಿರ್ಮಾಣಗೊಂಡು, ತಮಿಳುನಾಡಿನಿಂದ ವಿಶೇಷವಾಗಿ ತಮಿಳು ಭಾಷೆ ಮಾತನಾಡುವ 
ಬ್ರಾಹ್ಮಣರನ್ನು ಕರೆತಂದು ಅವರನ್ನು ಇಲ್ಲಿ ನೆಲೆಸಲು ಎಲ್ಲಾ ರೀತಿಯ ಸೌಕರ್ಯಗಳನ್ನು 
ಒದಗಿಸಿಕೊಡಲಾಯಿತು. ಇದರಿಂದ ಅಗ್ರಹಾರಗಳಲ್ಲಿ ತಮಿಳು ಭಾಷೆ ಹಾಗೂ 
ಸಾಹಿತ್ಯದೊಂದಿಗೆ ಶಾಸನಗಳನ್ನು ತಮಿಳು ಭಾಷೆ ಮತ್ತು ಲಿಪಿಯಲ್ಲಿ ಬರೆಯಿಸುವ ಪದ್ಧತಿಯು 
ವ್ಯಾಪಕವಾಗಿ ಪ್ರಚಾರಗೊಂಡಿತು.* 

ಚೋಳರ ನಂತರ ಅಧಿಕಾರಕ್ಕೆ ಬಂದ ಹೊಯ್ಸ್ದಳರೂ ಸಹ ಚತುರ್ವೇದಿ 
ಮಂಗಲಗಳೆಂಬ ಹೆಸರಿನ ಅಗ್ರಹಾರಗಳನ್ನೇ ಮುಂದುವರೆಸಿಕೊಂಡು ಹೋದರು. ಇದಕ್ಕೆ 
ಕಾರಣ ಚೋಳರ ಕಾಲದಲ್ಲಿ ವಲಸೆ ಬಂದಿದ್ದ ತಮಿಳು ಬ್ರಾಹ್ಮಣ ಅಧಿಕಾರಿಗಳೇ ಹೊಯ್ಸಳರ 
ಕಾಲದಲ್ಲಿಯೂ ಮುಂದುವರೆಯುವುದರ ಮೂಲಕ ಚೋಳ ಪರಂಪರೆಯು ಶಾಶ್ವತವಾಗಿ 
ಕನ್ನಡ ನಾಡಿನಲ್ಲಿ ಉಳಿದುಕೊಳ್ಳುವಂತೆ ಮಾಡುವುದರಲ್ಲಿ ಸಂಪೂರ್ಣ ಯಶಸ್ವಿಯಾದರು. 
ಒಂದನೇ ವೀರಬಲ್ಲಾಳನ ಕ್ರಿ.ಶ.1191ನೇ ಇಸವಿಯ ಯಳಂ.18, ಹೊನ್ನೂರಿನ ಶಾಸನವು 
ಕೊಳ್ಳೇಗಾಲವನ್ನು ತುಳುವಲ ಮಹಾದೇವಿ ಚತುರ್ಮೇದಿ ಮಂಗಲ ಎಂಬ ಅಗ್ರಹಾರವನ್ನಾಗಿ 
ಸ್ಥಾಪಿಸಿ, ಆ ಊರಿನ ಮಹಾಜನಗಳಿಗೆ ದಾನ ನೀಡಿದ ವಿಷಯವಿದೆ. ಚಾ.ನ. 149ನೇ ಕ್ರಿ.ಶ. 
1294ರ ಆಲೂರಿನ ಶಾಸನವು ಆಲೂರನ್ನು ಅರಸುಗಂಡರಾಮ ಚತುರ್ಮೇದಿ ಮಂಗಲ ಎಂಬ 
ಅಗ್ರಹಾರವನ್ನಾಗಿ ಸ್ಥಾಪಿಸಿದ ಮಾಹಿತಿಯನ್ನು ಉಲ್ಲೇಖಿಸುತ್ತದೆ.” ಮುಮ್ಮಡಿ ವೀರ 
ಬಲ್ಲಾಳನ  ಕ್ರಿ.ಶ.1316ನೇ ಇಸವಿಯ ಶಾಸನವು ಚಾಮರಾಜನಗರ ತಾಲ್ಲೂಕಿನ 


ಬಸವಾಪುರದಲ್ಲಿ ದೊರೆತಿದೆ.” ಈ ಶಾಸನದಲ್ಲಿ ಮಾಧವ ದಣ್ಣಾಯಕನು "ವಿದ್ಯಾನಿಧಿ ಪ್ರಸನ್ನ 
ಕೇಶವಪುರ'ವೆಂಬ ಅಗ್ರಹಾರವನ್ನು ಸ್ಥಾಪಿಸಿ ಆ ಊರಿನ ಮಹಾಜನಗಳಿಗೆ ದಾನ ನೀಡಿದ 
ವಿಷಯವಿದೆ. ಕ್ರಿ.ಶ.1321ಕ್ಕೆ ಸೇರಿದ ಕೊ.ಗಾ. 30 ಶಾಸನವು ಸತ್ಯಗಾಲದ ವರದರಾಜಸ್ವಾಮಿ 
ದೇವಸ್ಥಾನದ ಹತ್ತಿರವಿರುವ ಶಾಸನವು ಕುಡಕೂರೆಂಬ ಪ್ರಸನ್ನ ಮಾಧವಪುರದ 
ಮಹಾಜನಗಳಿಗೆ ಮಾಧಜೀಯನು ಕುರನೂರು ಗ್ರಾಮ ಹಾಗೂ ಅದರ ಉಪ ಗ್ರಾಮಗಳಾದ 


ಮಾನಳ್ಳಿ, ದನುಗೇರಿ, ಸರಗೂರುಗಳನ್ನು ದಾನವಾಗಿ ನೀಡಿದುದನ್ನು ಪ್ರಸ್ತಾಪಿಸುತ್ತದೆ.” 


ಕ್ರಿ.ಶ.13880ರ  ಚಾ.ನ. 148ನೇ ಹೊಮ್ಮದ ಶಾಸನವು ಹೊಮ್ಮ ಗ್ರಾಮಕ್ಕೆ 


159 


ಪ್ರತಿನಾಮಧೇಯವಾಗಿ ಅಕಳಂಕ ಚತುರ್ವೇದಿ ಮಂಗಲ ಎಂಬ ಹೆಸರನು 
ನೀಡಲಾಗಿತ್ತೆಂಬುದಾಗಿ ತಿಳಿಸುತ್ತದೆ.3 

ಅಧಿಕಾರ ವರ್ಗದವರು ಸಾರ್ವಜನಿಕರು, ಅನುಕೂಲಸ್ಥರು, ವ್ಯಾಪಾರಸ್ಥರು ತಾವು 
ಸಂಪಾದಿಸಿದ ಆದಾಯದಲ್ಲಿ ಅಥವಾ ಲಾಭಾಂಶದಲ್ಲಿ ಒಂದು ಪಾಲನ್ನು ಸಮಾಜದಲ್ಲಿ 
ಕಂಡುಬರುವ ಅನಾಥರು ಅಶಕ್ತರು, ನಿರ್ಗತಿಕರು, ನಿರಾಶ್ರಿತರು, ಅಂಗವಿಕಲರು, 
ಅಸಹಾಯಕರು ಮೊದಲಾದವರ ಯೋಗಕ್ಷೇಮಕ್ಕೆ ಬಳಸಲು ನಿರ್ಧರಿಸಿದರು. ಆದುದರಿಂದಲೇ 
ಚಾಮರಾಜನಗರ ಪ್ರದೇಶದಲ್ಲಿ ಅನೇಕ ಛತ್ರಗಳು ಸ್ಥಾಪನೆಗೊಂಡು ಉಚಿತ ವಸತಿ, ಊಟ, 
ಶುಶ್ರೂಷತೆ ಮುಂತಾದವುಗಳನ್ನು ಅವಶ್ಯಕತೆಯಿರುವವರಿಗೆ ಒದಗಿಸಿದವು. ಉದಾಹರಣೆಗೆ: 
ಕ್ರಿ.ಶ. 1284ರ ಶಾಸನವೊಂದರ ಪ್ರಕಾರ ಪೆರುಮಾಳೆದೇವದಣ್ಣಾಯಕನು ತನ್ನ ಮನೆಯಲ್ಲಿ 
ನಡೆಸುತ್ತಿದ್ದ ಛತ್ರದಲ್ಲಿ ನಿತ್ಯ ಪ್ರವಾಸಿ ಬ್ರಾಹ್ಮಣರು, ಊರಿನ ಮಾಸವೆಗ್ಗಡೆ, ಛತ್ರವನ್ನು 
ನಡೆಸುವಾತ, ಬಾಣಸಿಗ, ಪರಿಚಾರಕ, ಪ್ರಯಾಣಿಕ - ಹೀಗೆ ಹಲವಾರು ಜನರ ಊಟ 
ವಸತಿಗೆ ವ್ಯವಸ್ಥೆ ಮಾಡಿದ್ದ ವಿಷಯವು ಕಂಡುಬರುತ್ತದೆ.” ಬೆಳತೂರು ಶಾಸನದ ಪ್ರಕಾರ 


ಬೆಳತೂರಿನ ನಲ್ಲಮುರುಗಸೆಟ್ಟಿ ಮತ್ತು ಮಾಗಬ್ಗೆಯ ಮಗ ಬಸವಸೆಟ್ಟಿ ಬಾಣೇಶ್ವ 


[0 


ದೇವಾಲಯದ ಜೀರ್ಣೋದ್ದಾರೋತ್ಸವ ಸಂದರ್ಭದಲ್ಲಿ ನಂದಾದೀವಿಗೆ, ರುದ್ರಹೋಮ 


೦ತರ್ಪಣೆ 


ಮಾತ್ರವಲ್ಲದೆ  ಸಹಸ್ತ ಭೋಜನದಂತಹ ಸಾಮೂಹಿಕ ಅನ್ನ 


pO 


ಮಾಡಿಸಿದನೆಂಬುದಾಗಿ ತಿಳಿದುಬರುತ್ತದೆ." ಸರಗೂರು ಶಾಸನದಲ್ಲಿ ಗಂಗ ಅರಸ ಶ್ರೀಪುರುಷ 
ಪೃಥ್ವಿಕೊಂಗಣಿಯ ಬ್ರಹ್ಮಾದಾಯದ ಬಗೆಗೆ ಪ್ರಸ್ತಾಪವಿದ್ದು, ಆ ಪ್ರಕಾರ ಹನ್ನೆರಡು ಜನ 
ಬ್ರಾಹ್ಮಣರಿಗೆ ಪ್ರತಿನಿತ್ಯ ಕಡ್ಡಾಯವಾಗಿ ಒಪ್ಪೋತ್ತಿನ ಆಹಾರ ನೀಡುವುದಕ್ಕಾಗಿ ವಾರ್ಷಿಕ 
ತೆರಿಗೆಯಲ್ಲಿ ಹತ್ತು ಗದ್ಯಾಣವನ್ನು ನಿಗಧಿಪಡಿಸಲಾಗಿತ್ತಂಬುದು ಕುತೂಹಲಕಾರಿ 
ಸಂಗತಿಯಾಗಿದೆ.” ಇವು ಸ್ಲಿತಿವಂತರು ನಿರ್ಗತಿಕರಿಗೆ, ಇರುವವರು ಇಲ್ಲದವರಿಗೆ ಯಾವ ರೀತಿ 


ಸ್ಪಂದಿಸುತ್ತಿದ್ದರೆಂಬುದಕ್ಕೆ ಉದಾಹರಣೆಯಾಗಿದೆ. 


ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಬಗೆಗೂ 


ತಿಳಿದುಬರುತ್ತದೆ. ಹರದನಹಳ್ಳಿಯು ಅನೇಕ ಕಾರಣಗಳಿಂದ ಚಾಮರಾಜನಗರ ಜಿಲ್ಲೆಯ 


160 


ಪ್ರಮುಖ ಐತಿಹಾಸಿಕ ಕ್ಸೇತ್ರವಾಗಿದೆ. ಇದರ ಹಿರಿಮೆಯನ್ನು ಕುರಿತು ಅನೇಕ ಕವಿಗಳು ತಮ್ಮ 
ಕಾವ್ಯಗಳಲ್ಲಿ ಕೊಂಡಾಡಿದ್ದಾರೆ. ಈ ಕ್ಷೇತ್ರದ ಇತಿಹಾಸವು ಕಲ್ಯಾಣದ ಶರಣರ ಕಾಲಕ್ಕಿಂತಲೂ 
ಸ್ವಲ್ಪ ಮುಂಚಿತವಾಗಿ ಆರಂಭವಾಗಿರಬೇಕು ಎಂಬುದು ಅನೇಕ ವಿದ್ವಾಂಸರ 
ಅಭಿಪ್ರಾಯವಾಗಿದೆ. ಈ ಕ್ರೇತ್ರದ ಪವಿತ್ರತೆಯ ಬಗೆಗೆ ವಿರಕ್ತ ತೋಂಟದಾರ್ಯರ ಸಿದ್ದೇಶ್ವರ 
ಪುರಾಣದಲ್ಲಿ ವಿವರಿಸಿದೆ. ವ್ಯಾಪಾರಿಗಳು (ಬಣಜಿಗರು) ಈ ಊರಲ್ಲಿ ನೆಲೆಸಿ ಅದಕ್ಕೆ 
ವಾಣಿಜ್ಯಪುರ (ಹರದನಹಳ್ಳಿ) ಎಂದು ಹೆಸರಿಟ್ಟರು. ಆ ದೇವರ ಮಹಿಮೆ ಸುತ್ತೆಲ್ಲ ನಾಡಿಗೆ 
ಪ್ರಕಟವಾಯಿತು. ಎಲ್ಲೆಡೆಯಿಂದ ಭಕ್ತರು ಬಂದು ದಿವ್ಯವನ್ನು ತುಡುಕಿ ಗೆಲ್ಲುತ್ತಿದ್ದರು. ಅಂದರೆ 
ಧರ್ಮಿಷ್ಟರು ಲೋಕಾಪವಾದಕ್ಕೆ ಸಿಕ್ಕಿ ತಾವು ನಿರಪರಾಧಿಗಳೆಂದು ಸಾರಿ ಹೇಳಲು ಆ ದೇವರ 
ಮುಂದೆ ನಿಂತು ಕೆಂಪಗೆ ಕಾದ ಕಬ್ಬಿಣದ ಗುಂಡನ್ನು ಹಿಡಿದು ಕೈ ಬೇಯದುದನ್ನು ನೆರದವರಿಗೆ 
ತೋರಿಸುವುದರಿಂದ ನ್ಯಾಯ ಪಡೆಯುತ್ತಿದ್ದರು. ಹೀಗಾಗಿ ಆ ಮಹಾಲಿಂಗವು ಕನ್ನಡ ನಾಡಿನಲ್ಲಿ 
ದಿವ್ಯಲಿಂಗೇಶ್ವರ'' ಎಂದು ಹೆಸರಾಯಿತು. ಆಗ ಆ ಬಣಜಿಗರೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ 
ಬಂದು ತಮ್ಮ ಸಮಯಾಚಾರಕ್ಕಾಗಿ ಒಂದು ಮಠವನ್ನು ಕಟ್ಟಿಸಿ ಅಲ್ಲಿ ಅನಾದಿಗಣೇಶ್ವರನೆಂಬ 
ಒಬ್ಬ ವಿರಕ್ತನನ್ನು ಮಠಾಧ್ಯಕ್ಷರನ್ನಾಗಿ ಮಾಡಿದರು. 

ಕಾಲಕ್ರಮೇಣ ಅಳಲೇಶ್ವರ, ಅಣಿಲೇಶ್ವರ, ಅಮೃತೇಶ್ವರ ಎಂದೆಲ್ಲ ಕರೆಸಿಕೊಂಡು 
ದಿವ್ಯಲಿಂಗೇಶ್ವರವಾಗುತ್ತದೆ. ಈ ಹೆಸರಿಗೂ ಕಾರಣವುಂಟು. ಈ ದೇವಾಲಯದ 
ಪಡಶಾಲೆಯಲ್ಲಿ ಪಂಚಾಯಿತಿ (ನ್ಯಾಯ) ನಡೆಯುತ್ತಿತ್ತು.ತಪ್ಪು ಮಾಡಿದವರಿಗೆ ಶಿಕ್ಸೆಯನ್ನು 
ದೇವರೇ ಕೊಡಲೆಂದು ಇಲ್ಲಿನ ಗ್ರಾಮದ ಯಜಮಾನರು ಕಾಸಿದ ಕಬ್ಬಿಣದ ಕುಳವನ್ನು 
ಕೈಯಲ್ಲಿಡಿಸಿ ಪರೀಕ್ಷೆ ಮಾಡಿಸುವುದು ರೂಢಿಯಲ್ಲಿತ್ತು. ಆದುದರಿಂದ ಇಲ್ಲಿನ ದೇವರು 
ಸತ್ಯವಂತನಾದುದರ ಸಂಕೇತವಾಗಿ ದಿವ್ಯಲಿಂಗೇಸ್ವರ ಎಂದು ಕರೆಯುತ್ತಿದ್ದರು." 

ದಿಬ್ಯ ಎನ್ನುವ ಪದ ಜನಸಾಮಾನ್ಯರ ಬಾಯಿಂದ ಬಾಯಿಗೆ ದಿವ್ಯವಾಯಿತು. 
ಕಾಲಕ್ರಮೇಣ ದಿವ್ಯಲಿಂಗೇಶ್ವರ' ದೇವರೆಂದೇ ಪ್ರಸಿದ್ಧಿಯನ್ನು ಪಡೆಯಿತು. ಉದಾಹರಣೆಗೆ 
ಹರದನಹಳ್ಳಿಯ ದಿವ್ಯಲಿಂಗೇಶ್ವರನ ಸನ್ನಿಧಿಯಲ್ಲಿ ನ್ಯಾಯ ವಿಚಾರಣೆಯೊಂದು ನಡೆಯಿತು. 


ಕುಂಬಾರರಿಗೆ ಕಾಲುಗುರು ಮೇಲು ಕಟ್ಟುಗಳ ಹಕ್ಕಿಲ್ಲವೆಂದು ನಾವಿಂದರು ಮತ್ತು ಅಗಸರು 


161 


ವಾದಿಸಿದಾಗ ಕುಂಬಾರಸೆಟ್ಟಿಗಳು ದಿವ್ಯಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಬಿಸಿ ತುಪ್ಪದಲ್ಲಿ ಕೈ 
ಅದ್ದುವ ದಿವ್ಯ' ಪರೀಕ್ಷೆಯಲ್ಲಿ ಪಾಲ್ಗೊಂಡು ಗೆದ್ದರು (ಯಳಂದೂರ-2). 
ಅಮಾನುಷವೆನ್ನಿಸಿದರೂ ಇಂಥ ದಿವುದ(ದಿವ್ಯ)' ನ್ಯಾಯಾಂಗ ಪದ್ಧತಿಯು ಈ 
ಪ್ರದೇಶದಲ್ಲಿಯೂ ಪ್ರಚಲಿತವಾಗಿತ್ತು." 

ಕ್ರಿ.ಶ.1184ರ ಯಳಂ.110 ಮತ್ತು 112ನೇ ಶಾಸನಗಳಲ್ಲಿ ದುರ್ಗಿಯಾರ್‌ ಅಗರದ 
ರಾಮೇಶ್ವರ ದೇವರ ನಂದಾದೀವಿಗೆಗೂ ನೈವೇದ್ಯಕ್ಕೂ ದಾಮೋದರ ನಾರಾಯಣನೂ, 
ಪರದೇಶಿ ಮಲೆಯಾಳನೂ ಬಣ್ಣಚ್ಚಿ ರಾಮಶೆಟ್ಟಿ ಮತ್ತು ದೇವದಾಸಿಯಾದ ಸೆಲ್ರಾಣ್ಣಿಯೂ 
ಭೂದಾನ ಮಾಡಿರುವುದು ಕಂಡುಬರುತ್ತದೆ. ಇದರಿಂದ ವೈಷ್ಣವ ಪಂಥಕ್ಕೆ ಸೇರಿದ ಅಧಿಕಾರಿ, 
ವ್ಯಾಪಾರಿ ವಿಶೇಷವಾಗಿ ದೇವದಾಸಿಯು ಶೈವ ಪಂಥಕ್ಕೆ ಸೇರಿದ ದೇವಾಲಯದ 
ಕಂಡುಬರುತ್ತದೆ. ವೈಷ್ಣವರು ಶೈವರೊಂದಿಗೆ ಹೊಂದಿದ್ದ ಸೌಹಾರ್ದಯುತ ಬಾಂಧವ್ಯಕ್ಕೆ 
ಸಾಕ್ಸಿಯಾಗಿದೆ."“ 

ಯಳಂ.56, ಅಗರದ ಕ್ರಿ.ಶ. 1290ರ ಶಾಸನದಲ್ಲಿ ಧಾರ್ಮಿಕ ಸಂಘರ್ಷದ 
ವಿಷಯವೊಂದು ಸೌಹಾರ್ದಯುತವಾಗಿ ಬಗೆಹರಿದಿರುವುದು ಕಂಡುಬರುತ್ತದೆ. ಮೂರನೇ 
ನರಸಿಂಹನ ಕಾಲದಲ್ಲಿ ರಾಮೇಶ್ವರ ದೇವಾಲಯದ ಪೂಜೆ ಪುನಸ್ಕಾರಗಳನ್ನು ನಿರ್ವಹಿಸುವ 
ಸಂಬಂಧ ಆ ದೇವಾಲಯದ ಅರ್ಚಕರಾದ ಗೌತಮ ಗೋತ್ರದ ಆಳ್ವಾರ್‌ ಭಟ್ಟರಿಗೂ ಮತ್ತು 
ಹರದನಹಳ್ಳಿ, ತಲಕಾಡು ಮೊದಲಾದ 5ಗ್ರಾಮಗಳ ಶಿವಾಲಯಗಳಲ್ಲಿರುವ ಅರ್ಚಕರಿಗೂ 
ಒಪ್ಪಂದವಾಯಿತ್ತೆಂಬುದು ತಿಳಿದುಬರುತ್ತದೆ. ಇದರಿಂದ ಮೂರನೇ ನರಸಿಂಹನು ಅಗರದ 
ರಾಮೇಶ್ವರ ದೇವಾಲಯದ ವೈಷ್ಣವ ಅರ್ಚಕ ಹಾಗೂ ಶೈವ ಅರ್ಚಕರ ನಡುವಣ 


ಸಂಘರ್ಷವನ್ನು ವೆ 


ಪ್ರವ ಅನುಯಾಯಿಯಾಗಿ ಅತ್ಯಂತ ಸೌಹಾರ್ದಯುತವಾಗಿ 


ಪರಿಹರಿಸಿದನು.* 
ಜೀವನವನ್ನು ನಶ್ವರ, ತಾತ್ಕಾಲಿಕ, ಕ್ಷಣಿಕ ಎಂದು (ಕ್ರಣವಿದ್ವಂಸಿನೀಕಾಯ) ನಮ್ಮ 
ಪೂರ್ವಿಕರು ಭಾವಿಸಿದುದು ಸುವಿದಿತ. ಜೈನಗುರುಗಳು ಮರಣವನ್ನು ಸ್ವೀಕರಿಸುತ್ತಿದ್ದ ರೀತಿ, 


ವೀರರೂ ಅವರ ಪತ್ನಿಯರೂ, ಮಾಡುತ್ತಿದ್ದ ಬಲಿದಾನ ಸ್ತ್ರೀಯರು ಸಹಗಮನದ ಮೂಲಕ 


162 


ಸಾವನ್ನು ಸ್ವೀಕರಿಸಿದ ಬಗೆ ಮುಂತಾದ ಆಚರಣೆಗಳು ಈ ಅಂಶವನ್ನು ಸಾಬೀತು ಪಡಿಸುತ್ತವೆ. 
ಕ್ರಿ.ಶ. 10-11ನೆಯ ಶತಮಾನದಲ್ಲಿ ಕೊಂಡ ಕುಂದಾನ್ವಯದ ಗುಣನಂದಿ ಕರ್ಮಪ್ರಕೃತಿ 
ಭಟಾರರು ಮೂವತ್ತೊಂದು ದಿನ ಸನ್ಯಸನ ವ್ರತ ಹಿಡಿದು ಮೃತರಾದರು (ಚಾನ 137). 
ಹಾಗೆಯೇ ನಾಗಯ್ಯ (ಚಾನ 98), ಹೆಸರು ನಷ್ಟವಾಗಿರುವ ಜೈನಭಟಾರರು (ಚಾನ 9೨, 
101)ಸಲ್ಲೇಖನ ಕೈಗೊಂಡ ಸಂಗತಿಯು ಶಾಸನದಲ್ಲಿ ದಾಖಲಿಸಲ್ಪಟ್ಟಿದೆ.“' 

ಸಮಾಜದಲ್ಲಿ ತಮ್ಮ ಸಾಹಸದಿಂದ ಪ್ರಾಣವನ್ನು ಮುಡುಪಾಗಿಟ್ಟು ಜನಸಾಮಾನ್ಯರ 
ಜೀವ, ಆಸ್ತಿಪಾಸ್ತಿ, ಗೋವು ಮೊದಲಾದವುಗಳನ್ನು ಕಳ್ಳಕಾಕರು ಮತ್ತು ದರೋಡೆಕೋರರ 
ಜೊತೆ ಹೋರಾಡಿ ರಕ್ಷಿಸುವ ಸಂದರ್ಭದಲ್ಲಿ ಪ್ರಾಣತೆತ್ತಂತಹ ವೀರರ ನೆನಪಿಗೆ 
ವೀರಗಲ್ಲುಗಳನ್ನು ನೆಡುತಿದ್ದರು.ಇದೊಂದು ಸಾಮಾಜಿಕ ಮೌಲ್ಯದ ಸಂಕೇತವಾಗಿದ್ದು, 
ಮಹಾವೀರರಿಗೆ ಸಮಾಜವು ಕೃತಜ್ಞತಾಪೂರ್ವಕವಾಗಿ ಸಲ್ಲಿಸುತ್ತಿದ್ದ ಶ್ರದ್ಧಾಂಜಲಿಯೆಂದು 
ಹೇಳಬಹುದು. "ಅಂಕನಕಲ್ಲು' ಎಂಬುದಾಗಿ ಸ್ಥಳೀಯರಿಂದ ಕರೆಯಲ್ಪಡುವ ವೀರಗಲ್ಲುಗಳ 
ಪ್ರತಿಷ್ಠಾಪನೆಯು ಊರವರ ಕ್ಪಾತ್ರತೇಜದ ಪ್ರತೀಕವಾಗಿ ಈ ಪ್ರದೇಶದ ಸಾಮಾಜೀಕ 
ವ್ಯವಸ್ಥೆಯಲ್ಲಿ ಆಚರಣೆಯಲ್ಲಿತ್ತು. ಸಾಮಾನ್ಯ ವ್ಯಕ್ತಿಗಳೂ ಸಹ ಸಮಾಜ ವಿರೋಧಿ ಶಕ್ತಿಗಳು 
ಮತ್ತು ಸಮಾಜ ಘಾತುಕರನ್ನು ಸದೆಬಡಿದು, ಕ್ರೂರಮೃಗಗಳನ್ನು ಕೊಂದುಹಾಕಿ ದುರ್ಬಲರೂ, 
ನಿರಪರಾಧಿಗಳೂ, ಮುಗ್ದರೂ ಆಗಿದ್ದ ಜನರು, ಸ್ತ್ರೀಯರು ಮಕ್ಕಳು ಮತ್ತು ನಿಸ್ಪಹಾಯಕ 
ಮೂಕದನಕರು ಮುಂತಾದ ಪ್ರಾಣಿಗಳನ್ನು ಸಂರಕ್ಷಿಸಲು ಎಂತಹ ತ್ಯಾಗಕ್ಕೂ 


ಸಿದರಾಗಿದರು.ತಮ್ಮ ಪಾಣವನು ಲೆಕ್ನಸದೆ ಹೋರಾಡಿ, ರ್ಯಶೌರ್ಯ ಸಾಹಸಗಳನು 
[e) [3 ಆ ರ) ಪ್ಲ ರ 4 ಲ್ಲ 


ಲ 
ಮೆರೆದ ವೀರರನ್ನು ಅತ್ಯಂತ ಗೌರವದಿಂದ ಮಾತ್ರವಲ್ಲದೆ, ಪೂಜನೀಯ ಭಾವನೆಯಿಂದ 
ಕಂಡು, ಆರಾಧಿಸಲಾಗುತ್ತಿತ್ತು ಎಂಬುದನ್ನು ವೀರಗಲ್ಲುಗಳು ಸಮರ್ಥಿಸುತ್ತವೆ. ಇದಕ್ಕೆ 
ಉದಾಹರಣೆಯಾಗಿ ಈ ಪ್ರದೇಶದ ಅನೇಕ ಶಾಸನಗಳಲ್ಲಿ ವೀರಗಲ್ಲುಗಳ ಬಗೆಗೆ 
ವಿವರಣೆಯಿರುವುದನ್ನು ನಾವು ಕಾಣಬಹುದು. 


ಗುಂಡ್ಲುಪೇಟೆ ತಾಲ್ಲೋಕಿನಲ್ಲಿ ಸುಮಾರು 14 ವೀರಗಲ್ಲು ಶಾಸನಗಳು ಸಿಕ್ಕಿವೆ. 


ಅವುಗಳ ವಿವರಣೆಗಳನ್ನು ಪರಿಶೀಲಿಸಿದಾಗ ನಳೂರ ಶಾಸನವು ಕಡ್ಡಾಣೆ ಪ್ರದೇಶದ 


163 


ಸಿಂಗವೆಮ್ಮರಸ ಮಡಿದ ಬಗ್ಗೆ, ಆಲತ್ತೂರು ಶಾಸನ ಕರಿಯ ಗಂಗೀಸೆಟ್ಟಿಯ ಮಗ ತಿಪ್ಪಣ್ಣನ 
ಮರಣ, ಅದೇ ಗ್ರಾಮದ ಮತ್ತೊಂದು ವೀರಗಲ್ಲು ಶಾಸನವು ಬಪ್ಪಸೆಟ್ಟಿ ಗೋಗ್ರಹಣದಲ್ಲಿ 
ಸಾವನ್ನಪ್ಪಿದ್ದು, ಸಿದ್ದ್ರೈಯನಪುರದ ವೀರಗಲ್ಲು ಮಾರಯ್ಯನ ಮಗ ತೆರರೆಲಿಯ ಮಡಿದ ಬಗ್ಗೆ 
ಆತನ ಮಗಳು ಸ್ಮಾರಕ ನಿಲ್ಲಿಸಿದ ಬಗ್ಗೆ ತಿಳಿಸಿದೆ. ಕೋಟಗೆರೆ ಶಾಸನ ಕೋಳಿಯಣ್ಣ 
ಯುದ್ದದಲ್ಲಿ ಮರಣವನ್ನಪ್ಪಿದ್ದು, ಎರೆಯೂರು ಶಾಸನ ಕಾಡಿಗಾವುಂಡ ಗೋಗ್ರಹಣದಲ್ಲಿ 
ಸಾವನ್ನಪ್ಪಿದ್ದು, ಕೆಲಸೂರ ಶಾಸನ ವೀರ ಚಾಮಣ್ಣನ ಉಲ್ಲೇಖ ನೀಡುತ್ತದೆ. ಬೇರಂಬಾಡಿ 
ಶಾಸನವು ಅಳಗೆರೆಯರ ಲಕ್ಕಣ್ಣಯ್ಯನ ಸಾವು ಅಲ್ಲಿನ ಮತ್ತೊಂದು ಶಾಸನ ಸುಕಗೌಡನ 
ಮರಣ, ಗೋಪಾಲಪುರದ ಶಾಸನ ರಸಮಂಚಿಗನ ಮರಣವನ್ನು ಉಲ್ಲೇಖಿಸುತ್ತದೆ. ಆದರೆ 
ಕಲ್ಲಹಳ್ಳಿಯ ಶಾಸನ ಮತ್ತು ಆಲತ್ತೂರು ಶಾಸನಗಳು ಬಹಳ ಪ್ರಮುಖವಾಗಿದ್ದು, ಈ 
ಶಾಸನಗಳಲ್ಲಿ ಕ್ರಮವಾಗಿ ಹರದಗೌಡನ ಮಗ ಮತ್ತು ಕೆಂಪಗಾವುಂಡನ ಮಗ ಸಿಂಗಗಾವುಂಡ 
ಹುಲಿಕೊಂದು ವೀರ ಮರಣವನ್ನಪ್ಪಿದ ಬಗ್ಗೆ ಮಾಹಿತಿಗಳಿವೆ. ಹೀಗೆ ಗುಂಡ್ಲುಪೇಟೆ 
ತಾಲ್ಲೋಕಿನ ವೀರಗಲ್ಲು ಶಾಸನಗಳು ಗೋಗ್ರಹಣ ಮತ್ತು ಹುಲಿಕೊಂದ ವಿಷಯಗಳನ್ನು 
ದಾಖಲಿಸಿವೆ. ಈ ಸ್ಮಾರಕ ಶಾಸನಗಳನ್ನು ಮಡಿದ ವೀರರ ತಾಯಿ, ಮಗಳು, ಅಣ್ಣ, ತಮ್ಮ 
ಮುಂತಾದ ರಕ್ತ ಸಂಬಂಧಿಗಳು ಪ್ರತಿಷ್ಟಾಪಿಸಿದ್ದು, ಅವರ ಪ್ರೀತಿ ವಿಶ್ವಾಸಗಳಿಗೆ ವೀರಗಲ್ಲುಗಳು 
ಸಾಕ್ಷಿಯಾಗಿದೆ. 

ಕ್ರಿಶ. 9-10ನೆಯ ಶತಮಾನದಲ್ಲಿ ನಡೆದ ಕಾದಾಟವೊಂದರಲ್ಲಿ ಬೂತರಸ 


ಸ್ವರ್ಗಸ್ನನಾದ (ಚಾನ 237). ವೀರನೊಬ್ಬ ಮೃತನಾಗಿ, ಬಲಿದಾನ ಮಾಡಿದಾಗ ಆತನ ಮಗ 


"ನಕಗಾವುಂಡ ತಮ್ಮಯ್ಯಂಗೆ ಶೇಷಕ್ರಿಯಂಗೆಯ್ದು "ಕಲ್ಲನ್ನು ನಿಲ್ಲಿಸಿದ' ವಿಷಯ ಬಾಗಳಿ 
ಶಾಸನದಲ್ಲಿದೆ.(ಚಾನ 117, ಕ್ರಿ.ಶ. 1142) ಕ್ರಿ.ಶ.14ನೇ ಶತಮಾನಕ್ಕೆ ಸೇರಿದ 
ಮೂಗೂರಿನಲ್ಲಿರುವ ವೀರಗಲ್ಲು ಶಾಸನವು ಕುತೂಹಲಕಾರಿಯಾಗಿದೆ. ಹಿರಿಯನಾಡ 
ಮಹಾಪ್ರಭು ಮೂಗೂರ ಮಾದಣ್ಣನವರ ಮಗ ಮಾದಪ್ಪನು ತಲೆಮಲೆಗೆ 
(ಮಲೆಮಹಾದೇಶ್ವರನ ಬೆಟ್ಟ) ತೀರ್ಥಯಾತ್ರೆಗೆ ಹೊರಟಿದ್ದಾಗ ಹಂದಿಗನಹಳ್ಳಿಯ ಘಟ್ಟದಲ್ಲಿ 


ಸುಮಾರು 40 ಕಳ್ಳರು ಬಂದು ಹಠಾತ್‌ದಾಳಿ ಮಾಡಿದರು. ಆಗ ಮಾದಪ್ಪನ ಆಳು 


164 


ತನ್ನೊಡೆಯನ ಪ್ರಾಣ ಕಾಪಾಡಲು ತನ್ನ ಪ್ರಾಣದ ಹಂಗುತೊರೆದು ಕಲಿತನದಿಂದ ಹೋರಾಡಿ, 
ಇಬ್ಬರು ಕಳ್ಳರನ್ನು ಹೊಡೆದು ಕೊಂದುಹಾಕಿ ಅಂತಿಮವಾಗಿ ಆ ಕಳ್ಳರ ದಾಳಿಗೆ ತಾನು ಸಿಲುಕಿ 
ಪ್ರಾಣತ್ಯಾಗ ಮಾಡಿದನೆಂದೂ, ಅವನ ಸ್ಮರಣಾರ್ಥ ಈ ವೀರಗಲ್ಲನ್ನು ಸ್ಥಾಪಿಸಲಾಯಿತ್ತೆಂದು 
ಶಾಸನದಲ್ಲಿ ಪ್ರಕಟವಾಗಿದೆ. ಇದರಿಂದ ಆ ಕಾಲದಲ್ಲಿ ಆಳುಗಳು ಅಥವಾ ಅಂಗರಕ್ಷಕರು 
ತಮ್ಮ ಒಡೆಯರ ಪ್ರಾಣರಕ್ಟಣೆಗಾಗಿ ತಮ್ಮ ಪ್ರಾಣವನ್ನು ತ್ಯಾಗಮಾಡಿದಂತಹ ಶ್ರೇಷ್ಟ 


ಸಂಪ್ರದಾಯಕ್ಕೆ 


ಸೈ ಸಾಕ್ಸಿ ಗಳಾಗಿದರೆಂಬುದನೂ, ಇದು ಹೊಯಳರ ಕಾಲದಲಿ ಅಸಿತ್ತದಲಿದ 
Uy Fe) ಲ್ಲ r) Re a) 


ಗರುಡ ಪದತಿಯ ಮುಂದುವರಿಕೆ ಎಂಬುದನ್ನೂ ನಾವಿಲ್ಲಿ ಕಾಣಬಹುದು. ಕ್ರಿ.ಶ. 1380ರಲ್ಲಿ 


ಧ 
ಕ್ಲೌರಿಕ ವೃತ್ತಿಯ ಮಂಚಿ (ಚಾನ 252) ಮುಂತಾದವರು ಕಾದಿ ಮರಣ ಹೊಂದಿದರು.” ಕ್ರಿ.ಶ. 
142ರ ಬಾಗಳಿ ಶಾಸನದಲ್ಲಿ (ಚಾನ 107) ವೀರನೊಬ್ಬನ (ಆತನ ಹೆಸರು ಸ್ಪಷ್ಟವಿಲ್ಲ; ಆದರೆ 
ಬಮ್ಮಗಾವುಂಡನ ಮಗ) ಉಲ್ಲೇಖವಿದೆ.ಆತ "ಎಡೆನಾಡ ಹಿರಿಯನಾಡ ಬೆಸದಿಂ ನೀಲಗಿರಿಯ 
ಕೋಟೆ ಸಿಖರದ ಕೋಟೆಯ ನಾಯಕನ ಮಗನನ್ನು ಕೊಂದು "“ಮತ್ತಿದಿರಾಂತರಿಬಲಮಂ 


ಕೂಡಾಡಿ ಕಂಡು ರಸಸೂರತೆಯಿಂದ ಬಣ್ಣನಾಗಿ ಸ್ವರ್ಗಸ್ತನಾದ”'ಎಂಬ ಉಲ್ಲೇಖವಿದೆ. 

ಕ್ರಿ.ಶ. 1483ರ ಉಮ್ಮತ್ತೂರು ಶಾಸನದಲ್ಲಿ ಉಮ್ಮತ್ತೂರಿನ ಕಾಳಗವುಡನ ಮೊಮ್ಮಗ 
ಕರಸಗವುಡನ ಮಗ ದೊಡ್ಡತಮ್ಮನ ವೀರ ಮರಣ ಸ್ಮರಣಾರ್ಥ ವೀರಗಲ್ಲೊಂದನ್ನು 
ಸಪ್ರಮಾತೃಕೆ ದೇವಾಲಯದ ನೈರುತ್ಯಭಾಗದಲ್ಲಿ ಸ್ಥಾಪಿಸಲಾಗಿದೆ.” ಸೋಮಾಯಿ (ಚಾನ 
389, ಕ್ರಿ.ಶ. 1486) ಮುಂತಾದವರು ವ್ರತ ಹಿಡಿದು ಮುಡುಪಿದವರು.* ಕ್ರಿ.ಶ. 15ನೇ 
ಶತಮಾನಕ್ಕೆ ಸೇರಿದ ಮೂಗೂರು ಶಾಸನವು ಮೂಗೂರಿನಲ್ಲಿ ಮಾದಣ್ಣನೆಂಬುವನು 
ಬೀರಣ್ಣವೊಡೆಯರ ಪೌಪುತ್ರರೂ, ಬೋವನ ಪುತ್ರರೂ ಆದ ಸಣ್ಣಬೋವ ಹಾಗೂ 
ಮುದಿಯಬೋವರು ಹೋರಾಟವೊಂದರಲ್ಲಿ ಮಡಿದಾಗ ಅವರ ಜ್ಞಾಪಕಾರ್ಥ 
ಪ್ರತಿಷ್ಠಾಪಿಸಲ್ಪಟ್ಟ ವೀರಗಲ್ಲಿನ ಬಗ್ಗೆ ತಿಳಿಸುತ್ತದೆ. 

ಸಹಗಮನದ ಉಲ್ಲೇಖಗಳು ವಿರಳವಾದರೂ ಸಹ ಅಲ್ಲಲ್ಲಿ ಕಂಡುಬರುತ್ತವೆ. 


ಕ್ರಿ.ಶ.16ನೆಯ ಶತಮಾನದಲ್ಲಿ ಗುಳಿಗನ "ಮದವಳಿಗೆ' ಸತಿಯಾದಳು (ಚಾನ 70). ಆಕೆಯ 


ಪತಿ ಹಾಗೂ ಮಾವನ ಹೆಸರನ್ನು ಹೇಳುವ ಶಾಸನದಲ್ಲಿ “ಸತಿ'ಯಾದ ಸಾಧ್ವಿಯ ಹೆಸರೇ 


165 


ಇಲ್ಲದಿರುವುದು ಒಂದು ಕೊರತೆ.” “ದೇವಣ್ಣ ಮೂಕವ್ರೆಯರಿಗೆ ಅರಿಕುಠಾರದ ಮಲಗಿಡ್ಡಗ 


ಉಡರಯರವರು ನಿಲಿಸಿದ ವೀರಗಲ್ಲು” ಎಂಬ ತೊಣ್ಣೂರು ಶಾಸನ ಪಾಠದಲ್ಲಿಯೇ (ಚಾನ 
215) ಸಹಗಮನದ ವಿಷಯವೂ ಅಂತರ್ಗತವಾಗಿದೆ.” ವೀರಬಲ್ಲಾಳನ ಕಾಲದಲ್ಲಿ 
ಸಂಭವಿಸಿದ ತುರುಗಾಳಗದಲ್ಲಿ ಮಲೆಯೂರ ವೀರಪ ದೇವ ಹೋರಾಡಿ ಮೃತನಾದಾಗ ಆತನ 
ಹೆಂಡತಿಯೂ ಮಹಾಸತಿಯಾದಳು (ಚಾನ 226). 

ಸಮಾಜದ ಪ್ರಗತಿಗೆ ಬಹಳ ಮುಖ್ಯವಾದುದು ಶೈಕ್ಟಣಿಕ ವ್ಯವಸ್ಥೆ. ಚಾಮರಾಜನಗರ 
ಜಿಲ್ಲೆಯ ಶಾಸನಗಳು ಈ ವಿಷಯದ ಮೇಲೂ ಬೆಳಕನ್ನು ಚೆಲ್ಲಿವೆ. ಅಗ್ರಹಾರಗಳು, 
ಬ್ರಹ್ಮಪುರಿಗಳು, ಘಟಿಕಾಸ್ಟಾನಗಳು, ಜೈನಬಸದಿಗಳು, ವೀರಶೈವ ಮಠಗಳು, ಮಸೀದಿಗಳು 
ಮೊದಲಾದವು ಪ್ರಧಾನವಾಗಿ ವಿದ್ಯಾಕೇಂದ್ರಗಳಾಗಿದ್ದವು. ಅವುಗಳಲ್ಲಿ ಪ್ರಮುಖವಾದ 
ಅಗ್ರಹಾರಗಳೆಂದರೆ ಮುಂತಾದ ಕಡೆಗಳಲ್ಲಿ ಸ್ಥಾಪನೆಗೊಂಡ ಅಗ್ರಹಾರಗಳು ಮತ್ತು 
ಜಿನಾಲಯ ಕೇಂದ್ರಗಳು ಆದರೆ ಈ ಅಗ್ರಹಾರಗಳಲ್ಲಿ ಬ್ರಾಹ್ಮಣೇತರರಿಗೆ ಶಿಕ್ಷಣ 
ದೊರಕುತ್ತಿರಲಿಲ್ಲ.ವಿದ್ವಾಂಸರಿಗೆ, ಪಂಡಿತರಿಗೆ, ಉಪಾಧ್ಯಾಯರಿಗೆ ಹಾಗೂ ವಿದ್ಯಾರ್ಥಿವೃಂದಕ್ಕೆ 
ಹಲವಾರು ಸೌಲಭ್ಯಗಳನ್ನು ಒದಗಿಸಿಕೊಟ್ಟು, ಶಿಕ್ಷಣ ವ್ಯವಸ್ಥೆಯನ್ನು ಪ್ರೋತ್ಸಾಹಿಸಿದ ಅನೇಕ 
ಉಲ್ಲೇಖಗಳು ಈ ಪ್ರದೇಶದ ಶಾಸನಗಳಲ್ಲಿ ಪ್ರಕಟವಾಗಿವೆ. ಚೋಳ ಕುಲೋತ್ತುಂಗನ 
ಯಳಂ.121 ಅಗರ ಶಾಸನದಲ್ಲಿ, ರಾಜನು ದುರ್ಗಾ ಗುಡಿಯನ್ನು ಕಟ್ಟಿಸಿ ಅಗ್ರಹಾರವನ್ನು 
ಸ್ಥಾಪಿಸಿರುವುದರಿಂದ ಅಗರಕ್ಕೆ ದುರ್ಗಾಗ್ರಹಾರ ಎಂಬ ಸ್ಥಳನಾಮವು ಸಹ ಬಂದಿರುತ್ತದೆ. 
ಚೋಳ ಕುಲೋತ್ತುಂಗನು ಅಗ್ರಹಾರವನ್ನು ಸ್ಥಾಪಿಸಿ ಅದನ್ನು 108 ಬ್ರಾಹ್ಮಣಪಂಡಿತರಿಗೆ 
ಹಂಚಿದನು ಮತ್ತು ದೇವಸ್ಥಾನವನ್ನು ನಿರ್ಮಾಣಮಾಡಿ ವೇದ ಶಾಸ್ತ್ರಗಳನ್ನು ಕಲಿಯಲು ಶಿಕ್ಷಣ 
ಸಂಸ್ಥೆಯನ್ನು ಸಹ ಸ್ಥಾಪಿಸಿದನು. ಈ ಶಿಕ್ಷಣ ಸಂಸ್ಥೆಗೆ ಬೇಕಾಗುವ ಅನುದಾನವನ್ನು ಊರಿನ 
ಪ್ರಜೆಗಳೇ ನಿರ್ವಹಿಸಬೇಕೆಂಬ ಸೂಚನೆಯನ್ನು ಸಹ ಕೊಡಲಾಗಿತ್ತು. ಈ ಅಗ್ರಹಾರದಲ್ಲಿ 
ಚತುರ್ಮೇದಿ ಭಟ್ಟರ್ಗಗಳಿದ್ದರೆಂದು ತಿಳಿದುಬರುತ್ತದೆ. ಕೊ.ಗಾ. 63ನೇ ಶಾಸನದಲ್ಲಿ 1392ರ 
ವೇಳೆಗೆ ಅಸಂಖ್ಯಾತ ಮಹಾಜನರಿದ್ದ ಮೋಡೆಹಳ್ಳಿ, ಬಂಡೆಹಳ್ಳಿ, ಶೆಟ್ಟಿಹಳ್ಳಿ, ಕಾರುಹಟ್ಟಿಯ 


ಗಾವುಂಡರು ಮತ್ತು ಸಮಸ್ತ ಪ್ರಜೆಗಳು ಅಲ್ಲಿನ ಮಹಾಜನರಿಗೆ ಈ ಹಿಂದೆ ಕಂಪಣರಾಯನು 


166 


ಧಾರಾಪೂರ್ವಕವಾಗಿ ನೀಡಿದ ಹೊಲ ಮತ್ತು ಮನೆಗಳನ್ನು ವಿವಿಧ ಗೋತ್ರಗಳ ಬ್ರಾಹ್ಮಣರಿಗೆ 
ಮತ್ತೆ ಬಿಟ್ಟುಕೊಟ್ಟರು. ಹೀಗೆ ಪುನರ್ದಾನ ಪಡೆದ ಬ್ರಾಹ್ಮಣರು ವಿವಿಧ ಉಪಾಧ್ಯಾಯ 
ವೃತ್ತಿಯವರಾಗಿದ್ದರು."” 

ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ಅಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿದ್ದ 
ದೇವದಾಸಿ ಪದ್ದತಿಯ ಬಗೆಗೆ ಕಂಡುಬರುತ್ತದೆ. ಕ್ರಿ.ಶ. 10ನೇ ಶತಮಾನದ ಸತ್ಯವಾಕ್ಯ 
ಪೆರ್ಮಾನಡಿಯ ಬಾಗಳಿ ಶಾಸನದಲ್ಲಿ ಬಾಳಗುಳಿಯೂರು ಭುಜಂಗೇಶ್ವರ ದೇವರ 
ಕೂಚೆಭಟಾರಕವಡೆಯ 10 ಮಂದಿ ಸ್ತ್ರೀಯರನ್ನು ದೇವದಾಸಿಯರಾಗಿ ಆ ದೇವಸ್ಥಾನದ 
ಸೇವೆಗೆ ನೇಮಿಸುವುದಕೋಸ್ಕರ ಕಚ್ಚಾಗನಿರ್ಗುನ್ನ ದೇವನು ಪೆರ್ಗ್ಗಡೆ ಜೋಗಪಯ್ಯನು 
ಸೇನಬೊವ ಒಟ್ಟಾಗಿ ಭೂಮಿದಾನ ನೀಡಿದ ದಾಖಲೆಯಿದೆ." ಕ್ರಿ.ಶ. 1372ರ ಗುಂಡ್ಲುಪೇಟೆ 
ಶಾಸನದಲ್ಲಿ ನಾಗವ್ರೆಯ ಮಗನಾದ ಹಿರಿಯ ರಾಮಣ್ಣನು ಕೇತವ್ರೆಯರನ್ನು ದೇವಾಲಯದ 
ಪಾತ್ರವೆಂದು ರಾಮನಾಥ ದೇವರಿಗೆ ಪಾತ್ರ ಭೋಗವಾಗಿ ನೀಡಿದ ವಿಷಯವನ್ನು ತಿಳಿಸಲಾಗಿದೆ. 
ಮುಂದುವರೆದು ವೀರ ಪಾಂಚಾಲರು (ಅಕ್ಕಸಾಲಿಗ, ಬಡಗಿ, ಕಮ್ಮಾರ, ಕಂಚುಗಾರ, 
ಕಲ್ಲುಕುಟಕಿ ಮುಂತಾದವರು) ನರ್ತಕಿಯರ ಜೀವನಕ್ಕಾಗಿ ವರ್ಷಂಪ್ರತಿ ಹಣವನ್ನು 
ನೀಡಬೇಕಾಗಿತ್ತು.” ಕ್ರಿ.ಶ. 1376ರ ಗುಂಡ್ಲುಪೇಟೆ ಶಾಸನದಲ್ಲಿ ವಿಜಯಪುರ ಅಗ್ರಹಾರದ 
ಮಹಾಜನರು ರಾಮನಾಥ ದೇವಾಲಯದ ಪಾತ್ರ ಭೋಗಕ್ಕಾಗಿ (ದೇವದಾಸಿಯರು) 30 
ಗದ್ಯಾಣಗಳನ್ನು ದಾನವಾಗಿ ಕೊಟ್ಟ ಸಂಗತಿಯಿದೆ. 

ಕೆಲವು ವಿಶಿಷ್ಟ ಸಾಮಾಜಿಕ ಸಂಸ್ಕಾರಗಳು ಮತ್ತು ಆಚರಣೆಗಳೂ ಕೂಡಾ 
ಶಾಸನಗಳಲ್ಲಿ ನಿರೂಪಿತವಾಗಿವೆ. ಅವುಗಳಲ್ಲಿ ನಾಮಕರಣ, ಶವಸಂಸ್ಕಾರ ಅಥವಾ 
ಉತ್ತರಕ್ರಿಯೆಗಳೂ ಸಹ ಪ್ರಮುಖ ಆಚರಣೆಗಳಾಗಿವೆ. ಉದಾಹರಣೆಗೆ:ಕ್ರಿ.ಶ. 1338ರ 
ಬಲ್ಲಹಳ್ಳಿ ಗ್ರಾಮದ ಶಾಸನದಲ್ಲಿ ಕೇತೆಯ್ಯ ದಣ್ಣಾಯಕನ ಮಗನ ನಾಮಕರಣ ಸಂಸ್ಕಾರವನ್ನು 
ನಡೆಸಿಕೊಟ್ಟಿದ್ದಕ್ಕಾಗಿ ನಂಬಿ(ಅರ್ಚಕ)ಯೊಬ್ಬನು ಭೂದಾನವನ್ನು ಪಡೆದುಕೊಂಡ ವಿಷಯವನ್ನು 


ದಾಖಲಿಸಲಾಗಿದೆ. ಜಾ.ನ.11ನೇ ಶಾಸನದಲ್ಲಿ ಕ್ರಿ.ಶ.1675ರಲ್ಲಿ ಚಿಕ್ಕದೇವರಾಜವೊಡೆಯ ತನ್ನ 


167 


ತಂದೆಗೆ ಗಯಾ ಕ್ಷೇತ್ರದಲ್ಲಿ ಶ್ರಾದ್ಧ ಮಾಡಿಸಿದನೆಂಬುದು ಚಾಮರಾಜನಗರ ಪಟ್ಟಣದ 
ಶಾಸನದಿಂದ ತಿಳಿದು ಬರುತ್ತದೆ." 

ಹೀಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಲಭ್ಯವಾಗುವ ವಿವಿಧ ಕಾಲಕ್ಕೆ ಸಂಬಂಧಿಸಿದ 
ಶಾಸನಗಳು ಅಂದಿನ ಸಾಮಾಜಿಕ ಪರಿಸ್ಥಿತಿಯನ್ನು ಬಿಂಬಿಸುತ್ತವೆ. ಜಾತಿ, ಸಮುದಾಯ, 


ಅಗ್ರಹಾರ, ದೇವದಾಸಿ, ಶಿಕ್ಷಣ, ದಾನಧರ್ಮ, ನ್ಯಾಯಾಂಗ ವ್ಯವಸ್ಥೆ ಮುಂತಾದ 


ಸಂಗತಿಗಳನ್ನು ತಿಳಿದುಕೊಳ್ಳುವುದರಲ್ಲಿ ಶಾಸನಗಳು ಸಹಕಾರಿಯಾಗಿವೆ. 


168 


10; 


11. 


12; 


13. 


14. 


15 


16. 


. ಎಕ-4, 


. ಎಕ-4, 


. ಎಕ-4, 


. ಎಕ-4, 


. ಎಕ-4, 


. ಎಕ-4, 


ಎಕ-4, 


ಎಕ-4, 


ಎಕ-4, 


ಎಕ-4, 


ಎಕ-4, 


ಎಕ-4, 


ಎಕ-4, 


ಚಾ.ನ. 292 


ಚಾ.ನ. 229 


ಚಾ.ನ. 79 


ಚಾ.ನ. 75 


ಚಾ.ನ. 252 


ಚಾ.ನ. 229 


ಚಾ.ನ. 159 


ಚಾ.ನ. 195 


ಚಾ.ನ. 40 


ಯಳಂ. 121 


ಚಾ.ನ. 306 


ಯಳಂ. 62 


ಚಾ.ನ. 180 


ಯಳಂ. 05 


ಯಳಂ. 121 


ಕೊನೆ ಟಿಪ್ಪಣಿಗಳು 


್ಸ ರೈಸ್‌.ಬಿ.ಎಲ್‌., ಮೈಸೂರು ಗೆಜೆಟಿಯರ್‌, ಸಂ. 1, ಪು.ಪಹು. 222-235. 


169 


17. 


18. 


49: 


20. 


21. 


22. 


23, 


24. 


25, 


26. 


27. 


28. 


29. 


30. 


31, 


ತಶಿ 


33 


ಎಕ-4, 


ಎಕ-4, 


ಎಕ-4, 


ಎಕ-4, 


ಎಕ-4, 


ಎಕ-3, 


ಎಕ-4, 


ಎಕ-4, 


ಎಕ-4, 


ಎಕ-4, 


ಎಕ-4, 


ಎಕ-3, 


ಎಕ-4, 


ಎಕ-4, 


ಎಕ-4, 


ಎಕ-4, 


ಎಕ-4, 


ಯಳಂ. 173 


ಕೊಗಾ-30 


ಚಾ.ವ. 149 


ಯೆಳೆಂ. 147 


ಚಾ.ನ. 235 


ನಂ.ಗೂ. 308 


ಚಾ.ನ. 252 


ಯಳಂ. 17 


ಕೊಗಾ.16-19, 95-115 


ಕೊಗಾ-63 


ಯಳಂ. 146-167 


ಗು.ಪೇ. 40 


ಚಾ.ನ. 145 


ಚಾ.ನ. 186 


ಚಾ.ನ. 322 


ಚಾ.ನ. 146 


ಚಾ.ನ. 178 


170 


34. 


3ರ; 


36. 


37 


38. 


39, 


40. 


4]. 


42. 


43. 


44. 


45. 


46. 


47. 


48. 


49. 


50. 


ಎಕ-4, 


ಎಕ-4, 


ಎಕ-4, 


ಎಕ-4, 


ಎಕ-4, 


ರೈಸ್‌.ಬಿ.ಎಲ್‌., ಮೈಸೂರು ಗೆಜೆಟಿಯರ್‌, ಸಂ. 1, ಹು.ಪು.222-223. 


ಎಕ-7, 


ಎಕ-3, 


ಎಕ-4, 


ಎಕ-4, 


ಎಕ-4, 


ಎಕ-4, 


ಎಕ-4, 


ಎಕ-4, 


ಎಕ-3, 


ಎಕ-4, 


ಎಕ-4, 


ಯಳಂ. 18 


ಚಾ.ವ. 149 


ಚಾ.ನ. 235 


ಕೊಗಾ-30 


ಚಾ.ವ. 148 


ನಾರ 74 


ಹೆ.ಕೋ. 58 


ಚಾ.ನ. 292 


ಅಸುಳಲ.''2 


ಯಳಂ. 110, 112 


ಯಳಂ. 56 


ಚಾ.ನ. 127 


ಚಾ.ನ. 98, 99, 111 


ಗು.ಪೇ. 34, 50, 69, 89, 9೦0, 85, 87, 88, 170-173 


ಚಾ.ನ. 237 


ಚಾ.ನ. 117, 


171 


51; 


೨2 


ಶತ 


54. 


55. 


56. 


57. 


58. 


9, 


60. 


61. 


62. 


63. 


64. 


65. 


66. 


67. 


ಎಕ-4, 


ಎಕ-4, 


ಎಕ-4, 


ಎಕ-3, 


ಎಕ-4, 


ಎಕ-5, 


ಎಕ-4, 


ಎಕ-4, 


ಎಕ-4, 


ಎಕ-5, 


ಎಕ-4, 


ಎಕ-4, 


ಎಕ-4, 


ಎಕ-3, 


ಎಕ-3, 


ಎಕ-3, 


ಎಕ-4, 


ಚಾ.ನ. ೨2, 


ಚಾ.ನ. 252, 


ಚಾ.ನ. 107, 


ಹೆ.ಕೋ. 9೦ 


ಚಾ.ನ. 389, 


ತಿ.ನ. 286, 


ಚಾ.ನ. 70 


ಚಾ.ನ. 215, 


ಕೊಗಾ-30 


ತಿ.ನ. 284 


ಯಳಂ. 121 


ಕೊಗಾ-63 


ಚಾ.ನ.174 


ಗು.ಪೇ.12 


ಗು.ಪೇ.13 


ಗು.ಪೇ.74 


ಚಾ.ನ.11 


172 


ಅಧ್ಯಾಯ — 7 
ಚಾಮರಾಜನಗರ ಜಿಲ್ಲೆಯ ಶಾಸನಗಳ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಮಹತ್ವ 


ಈ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವ ಶಾಸನಗಳ 
ಚಾಮರಾಜನಗರ ಜಿಲ್ಲೆಯ ಶಾಸನಗಳ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು 
ವಿಶೇಷವಾಗಿ ಕಲಾಸ್ಕ್ಮಾರಕಗಳಲ್ಲಿ ಕೊರೆದಿರುವ ಮತ್ತು ಸಾಹಿತ್ಯದಲ್ಲಿ ದಾಖಲಿಸಿರುವ 
ಶಾಸನಗಳ ಮಹತ್ತ್ವವನ್ನು ಕುರಿತು ಪರಿಶೀಲಿಸಲಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ 
ದೊರಕುವ ಶಾಸನಗಳ ಪರಂಪರೆಯನ್ನು ಅಧ್ಯಯನ ಮಾಡಲು ಅಲ್ಲಿ ಕಂಡುಬರುವ 
ಶಾಸನೋಕ್ತ ಸ್ಮಾರಕಗಳು ತುಂಬಾ ಪ್ರಯೋಜನಕಾರಿಯಾಗಿವೆ. ಕಲಾ ಸ್ಮಾರಕಗಳು ನಾಡಿನ 
ಸಂಸ್ಕೃತಿಯ ತಿರುಳನ್ನು ಪ್ರತಿಬಿಂಬಿಸುತ್ತವೆ. ದೇವಾಲಯಗಳು ವಾಸ್ತುಶಿಲ್ಪಕ್ಕೆ 
ಪ್ರಸಿದ್ದವಾಗಿರುವಂತೆ ಶಾಸನಗಳು ಒಂದು ಪ್ರದೇಶದ ಚಾರಿತ್ರಿಕ ಘಟನೆಗಳು ಮತ್ತು 
ಸಾಂಸ್ಕೃತಿಕ ಪರಂರರೆಯ ವೈಶಿಷ್ಟ್ಯಗಳನ್ನು ಪ್ರತಿಬಿಂಬಿಸುವ ಪುರಾತತ್ರೀಯ 


ಪ್ರಾಮುಖ್ಯತೆಯನ್ನು ಪಡೆದಿವೆ. 


ಚಾಮರಾಜನಗರ ಜಿಲ್ಲೆಯಾದ್ಯಂತ ಕಂಡುಬರುವ ಪ್ರಮುಖ ದೇವಾಲಯಗಳಲ್ಲಿರುವ 
ಶಾಸನಗಳ ಮಹತ್ವವನ್ನು ಕುರಿತು ಚರ್ಚಿಸಲಾಗಿದೆ.ಚಾಮರಾಜನಗರ ಜಿಲ್ಲೆಯಲ್ಲಿ ಅನೇಕ 
ಸುಂದರವಾದ ಶೈವ, ವೈಷ್ಣವ, ಜೈನ, ಶಾಕ್ತ ಮುಂತಾದ ದೇವಾಲಯಗಳಿವೆ. ಅವುಗಳಲ್ಲಿ 
ಚಾಮರಾಜನಗರದ ವೀರಭದ್ರೇಶ್ವರ, ಭುಂಜಗೇಶ್ವರ, ಚಾಮರಾಜೇಶ್ವರ, ಚಾಮಂಡೇಶ್ವರಿ, 
ಕೊಳ್ಳೇಗಾಲದ ಈಶ್ವರ, ಕುದೇರಿನ ಮಲ್ಲಿಕಾರ್ಜುನ, ತೆಳ್ಳನೂರಿನ ಶಂಭುಲಿಂಗೇಶ್ವರ, 
ಹರದನಹಳ್ಳಿಯ ದಿವ್ಯಲಿಂಗೇಶ್ವರ, ಹಳೇ ಆಲೂರಿನ ದೇಶೇಸ್ವರ, ಹಂಡ್ರಕಹಳ್ಳಿಯ 
ದಿವ್ಯಲಿಂಗೇಶ್ವರ, ಹೊಮ್ಮದ ರಾಮೇಶ್ವರ, ಹೊಂಗನೂರಿನ ಆರ್ಕೇಶ್ವರ, ಮಂಗಲದ 
ಬಸವೇಶ್ವರ, ಎಡೂರಿನ ಮಹಾಲಿಂಗೇಶ್ವರ, ಹೆಗ್ಗವಾಡಿಯ ಶಂಭುಲಿಂಗ, ಹಾಗೂ 
ಮಹಾಲಿಂಗ, ಸೋಮೆಶ್ವರ, ಹೆಗ್ಗೊಠಾರದ ರಾಮೇಶ್ವರ, ಅಂಚವಾಡಿಯ ಮಲ್ಲೇಶ್ವರ, 


ನರಸಮಂಗಲದ ಸಪ್ತಮಾತೃಕೆಯರು, ಉಮ್ಮತ್ತೂರಿನ ಶ್ರೀ ಭುಜಂಗೇಶ್ವರ, ತೆರಕಣಾಂಬಿಯ 


173 


ಶ್ರೀಮೂಲಸ್ಥಾನೇಶ್ವರ, ಶಿವನಸಮುದ್ರದ ಶ್ರೀ ಸೋಮೇಶ್ವರ, ತ್ರಿಯಂಬಕಪುರದ 
ತ್ರಿಯಂಬಕೇಶ್ವರ ಮೊದಲಾದ ದೇವಾಲಯಗಳು ಶೈವಪಂಥದ ಸಂಕೇತವಾಗಿದ್ದರೆ; 
ಹರಳುಕೋಟೆಯ ಜನಾರ್ದನಸ್ತಾಮಿ, ಗಾಳಿಪುರದ ವೆಂಕಟರಮಣಸ್ವಾಮಿ, ಕೂಡಲೂರಿನ 
ಚನ್ನಿಗರಾಯ, ಮೊದಲಾದ ವೈಷ್ಣವ ಪಂಥದ ದೇವಾಲಯಗಳು ಹಾಗೂ 
ಮಲೆಯೂರು(ಕನಕಗಿರಿ), ಕೆಲ್ಬೂರು, ಚಾಮರಾಜನಗರ, ಉಮ್ಮತ್ತೂರು, ಬಸದಿಪುರ, 
ಗುಂಡ್ಲುಪೇಟೆ ಮೊದಲಾದ ಕಡೆಗಳಲ್ಲಿ ನಿರ್ಮಾಣಗೊಂಡಿರುವ ಜೈನ ಬಸದಿಗಳು ಈ 
ಪ್ರದೇಶದಲ್ಲಿ ಧಾರ್ಮಿಕ ಸಹಿಷ್ಣುತೆ ಮತ್ತು ಸೌಹಾದತೆ ನೆಲೆಯೂರಿದ್ದವೆಂಬುದನ್ನು 
ಸೂಚಿಸುತ್ತವೆ.ಆದುದರಿಂದ ಈ ದೇವಾಲಯ ಕಲಾಸ್ಕ್ಮಾರಕಗಳಲ್ಲಿ ಕಂಡುಬರುವ ಶಾಸನಗಳ 
ಸಾಂಸ್ಕೃತಿಕ ಮಹತ್ವವನ್ನು ಚರ್ಚಿಸಲಾಗಿದೆ. 

ಚಾಮರಾಜನಗರ ಜಿಲ್ಲೆಯ ಶಾಸನಗಳ ಪ್ರಕಾರ ಈ ಜಿಲ್ಲೆಯ ಅತೀ ಪ್ರಾಚೀನ 
ಕೃತಿಕಾರರೆಂದರೆ ಜೈನಮುನಿಗಳಾದ ಪೂಜ್ಯಪಾದರು. ಇವರು ಕ್ರಿ.ಶ. ಸುಮಾರು 600ರಲ್ಲಿ 
ಕೊಳ್ಳೇಗಾಲ ತಾಲ್ಲೂಕಿನ ಬಸ್ತಿಪುರ ಎಂಬಲ್ಲಿ ವಾಸವಾಗಿದ್ದರೆಂದು ತಿಳಿದುಬರುತ್ತದೆ. ಇವರ 
ನಿಜವಾದ ಹೆಸರು ದೇವನಂದಿ. ಇವರ ಅಪಾರ ಜ್ಞಾನಕ್ಕೆ ದೇವತೆಗಳು ಗೌರವ ತೋರಿ ಇವರ 
ಪಾದಪೂಜೆ ಮಾಡಿದ್ದರಿಂದ ಇವರಿಗೆ ಪೂಜ್ಯಪಾದ ಎಂಬುದೆ ಹೆಸರಾಗಿ 
ಪ್ರಚಲಿತವಾಯಿತೆಂದು ಶ್ರವಣಬೆಳಗೊಳದ ಕೆಲವು ಶಾಸನಗಳಲ್ಲಿ ಉಲ್ಲೇಖ ಕಂಡುಬರುತ್ತದೆ. 
ಇವರು ಕೆಲವು ಅತಿಮಾನುಷ ಶಕ್ತಿಗಳನ್ನು ಹೊಂದಿದ್ದರೆಂದು ಗಂಗರ ಶ್ರೇಷ್ಟಮಂತ್ರಿ ಹಾಗೂ 
ದಂಡನಾಯಕನಾಗಿದ್ದ ಚಾಮುಂಡರಾಯನು ತಿಳಿಸಿದ್ದಾನೆ. ಗಂಗದೊರೆ ದುರ್ವಿನೀತ ಇವರ 


ಶಿಷ್ಯನಾಗಿದ್ದನೆಂದು ಸಹ ತಿಳಿದುಬರುತ್ತದೆ. 


ಕೊ.ಗಾ. 91 ಮತ್ತು 92ನೇ ಶಾಸನೋಕ್ತ ಬಸದಿಯೊಂದು ಬಸ್ತಿಪುರದಲ್ಲಿದೆ. ಈ 
ಬಸದಿಯಲ್ಲಿರುವ 2 ಶಾಸನಗಳು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ರಚಿತವಾಗಿದ್ದು, 
ಕನ್ನಡ ಲಿಪಿಯಲ್ಲಿವೆ. ಲಿಪಿಯ ಆಧಾರದ ಮೇಲೆ ಇವುಗಳನ್ನು ಕ್ರಿ.ಶ. 7-8ನೇ ಶತಮಾನದ 
ನಡುವಣ ಕಾಲಕ್ಕೆ ಸೇರಿಸಲಾಗಿದೆ. ಸಂಸ್ಕೃತ ಭಾಷೆಯಲ್ಲಿ ರಚಿತವಾಗಿರುವ ಮೊದಲನೆಯ 


ಶಾಸನವು ಜೈನ ಮುನಿಗಳಾದ ಪುಷ್ಟಣಂದಿಯ ಪ್ರಶಸ್ತಿಯನ್ನು ಒಳಗೊಂಡಿದೆ. ಆತನು 


174 


ಸಮ್ಯಗ್‌ ದರ್ಶನ, ಸಮ್ಯಗ್‌ ಜ್ಞಾನ, ಸಮ್ಯಗ್‌ ಚಾರಿತ್ರ್ಯ ಈ ತ್ರಿರತ್ನಗಳನ್ನು ಸಾಧಿಸಿ, ಮರಣಿಸಿ 
ಮುಕ್ತಿಪಡೆದ ವಿಚಾರವನ್ನು ತಿಳಿಸುತ್ತದೆ. 2ನೇ ಶಾಸನವು ಕನ್ನಡ ಭಾಷೆಯಲ್ಲಿದ್ದು, ಜೈನ 
ಮುನಿಗಳಾದ ಪುಷ್ಟಣಂದಿಯು ಮುಕ್ತಿಹೊಂದಿದಾಗ ಅವರನ್ನು ಬಹಳವಾಗಿ ಹಚ್ಚಿಕೊಂಡಿದ್ದ 
ಬಲದೇವನೆಂಬ ಶಿಷ್ಯನು ತಾನೂ ಸಹ ಒಂದು ತಿಂಗಳ ಕಾಲ ನೋನ್ತು ವ್ರತವನ್ನು ಕೈಗೊಂಡು 
ದೇಹ ತ್ಯಾಗಮಾಡಿದ ವಿಷಯವನ್ನು ತಿಳಿಸುತ್ತದೆ. 

ಚಾಮರಾಜನಗರ ಜಿಲ್ಲೆಯ ಮಲೆಯೂರು ಪ್ರಸಿದ್ಧ ಜೈನ ಕೇಂದ್ರವಾಗಿದೆ. ಈ 
ಊರಿಗೆ ಸೇರಿದಂತೆ ಬೆಟ್ಟ ಶ್ರೇಣಿಗಳಿದ್ದು ಅಲ್ಲಿ ಆನೇಕ ಜೈನ ಬಸದಿಗಳು ಕಂಡುಬರುತ್ತವೆ. 
ಈ ಸ್ಥಳವು ಕನಕಗಿರಿ ಅಥವಾ ಕನಕಾಚಲ ಎಂಬ ಹೆಸರುಗಳಿಂದಲೂ ಪರಿಚಿತವಾಗಿದೆ. 
ಇಲ್ಲಿರುವ ಆನೇಕ ಬಸದಿಗಳಲ್ಲಿ ಪಾರ್ಶ್ವನಾಥ ಬಸದಿಯು ಪ್ರಾಚೀನ ಸ್ಮಾರಕವಾಗಿದೆ. ಇಲ್ಲಿ 
ಹಲವು ತಮಿಳು ಮತ್ತು ಕನ್ನಡ ಶಾಸನಗಳು ಸಿಕ್ಕಿವೆ. ಇಲ್ಲಿ ಹೊಯ್ದಳರ ಕಾಲದ ಪ್ರಸಿದ್ಧ 
ಅಧಿಕಾರಿಯಾಗಿದ್ದ ಪುಣಿಸಮಯ್ಯನು ಕಟ್ಟಿಸಿದ ಪಾರ್ಶ್ಪ್ರನಾಥಸ್ವಾಮಿಯ ತ್ರಿಕೂಟ ಜಿನಾಲಯವು 
ಪುಣಿಸ ಜಿನಾಲಯವೆಂದು ಪ್ರಸಿದ್ದಿಯಾಗಿದೆ. ಈ ಬಸದಿಯಲ್ಲಿರುವ ಶಾಸನವು ಬಸದಿಗೆ ಬಿಟ್ಟ 
ಧರ್ಮಮನೊಸೆದು ಕರವನ್ನು ಸಲ್ಲಿಸದಿದ್ದರೆ ಬ್ರಾಹ್ಮಣನನ್ನು ಕೊಂದ ಗತಿ ಎಂದು 
ಶಾಪಾಶಯಾದ ಬಗ್ಗೆಯೂ ಉಲ್ಲೇಖವಿದೆ. ಶಾಪಾಶಯದಲ್ಲಿ ಧರ್ಮಮನೊಸೆದು ಎಂದಿದೆ." 
ಇಂತಹ ಶಾಪಾಶಯಗಳು ಚಾಮರಾಜನಗರ ಜಿಲ್ಲೆಯ ಆನೇಕ ಶಾಸನಗಳಲ್ಲಿ 
ಉಲ್ಲೇಖಿಸಲ್ಪಟ್ಟಿದ್ದು ಅವುಗಳು ದಾನಗಳ ಶ್ರೇಷ್ಟತೆ ಮತ್ತು ಕೊಟ್ಟ ದಾನವು 
ದುರುಪಯೋಗವಾಗಬಾರದೆಂಬ ಸದುದ್ದೇಶ ಹೊಂದಿರುವುದನ್ನು ಆನೇಕ ಶಾಸನಗಳಲ್ಲಿ 
ಕಾಣಬಹುದು. ಗಂಗವಾಡಿ-96000 ಪ್ರಾಂತ್ಯದಾದ್ಯಂತ ಬಸದಿಗಳನ್ನು 
ಊರ್ಜಿತಗೊಳಿಸಿದನೆಂದು ಚಾನ 2ನೇ ಶಾಸನವು ತಿಳಿಸುತ್ತದೆ. ಪುಣಿಸಿಮಯ್ಯನ ಗುರು 


ದ್ರಾವಿಡಾನ್ವಯದ ಅಜಿತ ಮುನಿಪ ಎಂಬುದನ್ನು ಶಾಸನವೊಂದು ತಿಳಿಸುತ್ತದೆ." 


ಕುಲಗಾಣದಲ್ಲಿರುವ ಬಸದಿಯಲ್ಲಿ ಕ್ರಿ.ಶ. 1241ರ ಚಾ.ನ. 344ನೇ ಕಂಡುಬರುತ್ತದೆ. 
ಈ ಶಾಸನವು ಮಹಾಪ್ರಧಾನಿ ಸೇನಾಧಿಪತಿ ಸರ್ವಾಧಿಕಾರಿ ಮಹಾಪಸಾಯ್ತ ಕೇತೆಯ 


ದಂಡನಾಯಕ ಹಾಲ್ಬುವಯ್ಯಂಗಳು ಮಾಡಿಸಿದ ಎಡೆನಾಡ ಕೊಲುಗಣದ ಬಸದಿಗೆ 


175 


ದೇವಾದಾನ, ಕುಂದುತೂರ ಸುಂಕ, ಚಿನ್ನಗೊಡ, ಒಳವಾರು, ಹೊರವಾರು ಮೊದಲಾದ 
ತೆರಿಗೆಗಳ ಆದಾಯವನ್ನು ಸರ್ವಬಾಧಾ ಪರಿಹಾರವಾಗಿ ದಾನವಾಗಿ ಕೊಟ್ಟಿದ್ದಾರೆಂಬುದನ್ನು 
ವಿವರಿಸುತ್ತದೆ. ಜೈನ ಸ್ಮಾರಕಗಳಂತೆ ಚಾಮರಾಜನಗರರಿ ಪ್ರದೇಶದ ಇತರ ಧಾರ್ಮಿಕ 


ಸ್ಮಾರಕಗಳೆಲ್ಲಿಯೂ ಶಾಸನಗಳು ಕಂಡುಬರುತ್ತವೆ. 


ಉಮ್ಮತ್ತೂರಿನಲ್ಲಿರುವ ಶ್ರೀ ಭುಜಂಗೇಶ್ವರ ಶೈವ ಪಂಥದ ಹಾಗೂ ಶ್ರೀ ರಂಗನಾಥ 
ದೇವಾಲಯವು ವೈಷ್ಣವು ಪಂಥದ ಸಂಕೇತವಾಗಿ ಇಂದಿಗೂ ಉಳಿದುಕೊಂಡು ಬಂದಿವೆ. ಶ್ರೀ 
ರಂಗನಾಥ ದೇವಾಲಯದ ನಿರ್ಮಾಣ, ಜೀರ್ಣೋದ್ದಾರ ಮತ್ತು ಅಭಿವೃದ್ಧಿಗೆ 
ಸಂಬಂಧಿಸಿದಂತೆ ಆನೇಕ ಶಾಸನಗಳು ಲಭ್ಯವಾಗಿದ್ದು ಅವುಗಳನ್ನು ಸಂಗ್ರಹಿಸಿಕೊಡಲಾಗಿದೆ. 
ಉದಾಹರಣೆಗೆ: ಕ್ರಿ.ಶ.1526ರ ಅಂಕುಸಯ್ಯನಪುರ ಶಾಸನದಲ್ಲಿ ಕೃಷ್ಣದೇವರಾಯನ ಆಳ್ವಿಕೆಯ 
ಕಾಲದಲ್ಲಿ ಗೌರವನರಸಪ್ಪಯ್ಯನವರು ಉಮ್ಮತ್ತೂರನ್ನು ಆಳುತ್ತಿದ್ದರೆಂದು ಗೊತ್ತಾಗುತ್ತದೆ. 
ಕೃಷ್ಣದೇವರಾಯರ ನಿರೂಪದಂತೆ ಉಮ್ಮತ್ತೂರು ಶ್ರೀರಂಗನಾಥದೇವರಿಗೆ ಆ ಉಮ್ಮತ್ತೂರು 
ಸ್ಥಳಕ್ಕೆ ಸಲ್ಲುವ ಚಿಕ್ಕಹೊಮ್ಮವನ್ನು ಅಭಿವೃದ್ಧಿಪಡಿಸಿ ಅಗ್ರಹಾರವನ್ನಾಗಿಸಿ ಅದಕ್ಕೆ 
ಅಂಕುಸಯ್ಯನಪುರವೆಂಬ ಪ್ರತಿನಾಮಧೇಯವ ಮಾಡಿ ಅದನ್ನು ಕಾವೇರಿ ಕಪಿನೀ ನದಿಗಳ 
ಸಂಗಮದಲ್ಲಿರುವ ಶ್ರೀ ಅಗಸ್ತ್ಯಲಿಂಗನಾರಸಿಂಹದೇವರ ಸನ್ನಿಧಿಯಲ್ಲಿ ಒಪ್ಪಿಸಲಾಯಿತು." 
ಕ್ರಿ.ಶ.1531ರ ಉಮ್ಮತ್ತೂರು ಶಾಸನದಲ್ಲಿ ಅಚ್ಯುತದೇವರಾಯರ ಕಾಲದಲ್ಲಿಯೂ 
ಮುಂದುವರಿದ ಶ್ರೀ ಕೃಷ್ಣದೇವರಾಯನ ಕಾರ್ಯಕ್ಕೆ ಕರ್ತರಾದ ಪೆರುಮಾಳತಿಕಾರಿ 
ಚಲ್ಲಯ್ಯನವರಿಗೆ ಪುಣ್ಯವಾಗಬೇಕೆಂದು ಗಂಗನಾಯಕರ ಕುಮಾರ ದಳವಾಯಿಗಳಾದ 
ರಂಗನಾಯಕರು ಉಮ್ಮತ್ತೂರಿನ ಶ್ರೀ ರಂಗನಾಥ ದೇವರಿಗೆ 1 ಖಂಡುಗ ಬೀಜಾವರಿಯ 


ಬೆದ್ದಲು ಹಾಗೂ 20,000 ಚದುರ ಅಡಿ ಭೂಮಿಯನ್ನು ಧಾರೆಯೆರೆದರು. 
ತೆರಕಣಾಂಬಿಯು ಚಾಮರಾಜನಗರ ಜಿಲ್ಲೆಯಲ್ಲಿ ಬಹಳ ಪ್ರಸಿದ್ದಿಯಾದ ಎರಡನೇ 


ದೊಡ್ಡ ಪಟ್ಟಣ ಮತ್ತು ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು.ಇಲ್ಲಿ ಲಕಿ ವರದರಾಜ 


[ne py 


(ಅಲ್ಲಾಳನಾಥ), ಮೂಲಸ್ಥಾನೇಶ್ವರ, ವೀರಭದ್ರೇಶ್ವರ, ಹಂಡೆ ಗೋಪಾಲಸ್ವಾಮಿ, ಲಕ್ಷ್ಮಿಗುಡಿ, 


[ee] 


176 


ವಾಲಿಗುಡಿ, ಸುಗ್ರೀವಗುಡಿ, ಶ್ರೀರಾಮದೇವರಗುಡಿ, ಉಪ್ಪರಿಗೆ ಬಸವನಗುಡಿ, ಮಾಸ್ತಮ್ಮನ 
ಗುಡಿ, ಬಸವೇಶ್ವರ, ಸೋಮೇಶ್ವರ ದೇವಾಲಯಗಳು ಹಾಗೂ ಜೈನತೀರ್ಥಂಕರ 
ಪಾರ್ಶ್ಪ್ರನಾಥನ ಬಸದಿಯೂ ಸಹ ಇವೆ. ಈ ದೇವಾಲಯಗಳ ಗೋಡೆಗಳು, ವಿಗ್ರಹಗಳು 


ಮತ್ತು ಅವರಣಗಳ ಸಮೀಪ ಶಾಸನಗಳನ್ನು ಕೊರೆಸಲಾಗಿದೆ."” 


ಲಕ್ಸ್ಮಿವರದರಾಜ(ಅಲ್ಲಾಳನಾಥ) ದೇವಾಲಯದಲ್ಲಿ ಆನೇಕ ಶಾಸನಗಳು ಕಂಡುಬರುತ್ತವೆ. 
ಉದಾಹರಣೆಗೆ ಕ್ರಿ.ಶ. 1489ರ ತೆರಕಣಾಂಬಿ ಶಾಸನದಲ್ಲಿ ಉಮ್ಮತ್ತೂರು ಅರಸ 
ಇಮ್ಮಡಿರಾಯವೊಡೆಯರ ಕುಮಾರಶ್ರೀವೀರನಂಜ ರಾಯವೊಡೆಯರು ಆಳುತ್ತಿದ್ದಾಗ 
ತೆರಕಣಾಂಬಿಯ ಚೆಂನಪ್ಪಸೆಟ್ಟಿಯರ ಮಗ ದಾಸಕೇತಪ್ಪಸೆಟ್ಟಿಯರು ತೆರಕಣಾಂಬಿಯ 
ವೈಕುಂಠನಾಥ, ರಾಮಚಂದ್ರ ಮತ್ತು ಅಳ್ವಾರ್‌ದೇವರಿಗೆ ಅಂಗಭೋಗರಂಗಭೋಗ, 


ರಥೋತ್ಸವ, ನಿತ್ಯಪೂಜೆ, ವಿಶೇಷಹೂಜೆ, ತಿಂಗಳ ಹಾಗೂ ವಾರ್ಷಿಕ ವಿಶೇಷ ಪೂಜೆ 


ಉತ್ಸವಗಳಿಗೆ ಕೆಲವು ಗ್ರಾಮಗಳ ಉತ್ಪಾದನೆಯನ್ನು ದತ್ತಿಬಿಟ್ಟಿರುವುದು ಗೊತ್ತಾಗುತ್ತದೆ." 


ಕ್ರಿ.ಶ. 16ನೇ ಶತಮಾನಕ್ಕೆ ಸೇರಿದ ತೆರಕಣಾಂಬಿ ಶಾಸನದಲ್ಲಿ ಉಮ್ಮತ್ತೂರು ಪ್ರಭು 
ಮಹಾಮಂಡಲೇಶ್ವರ ಶ್ರೀ ವೀರದೇವ ಮಹಾಅರಸುಗಳು ತೆರಕಣಾಂಬಿಯ ಅಲ್ಲಾಳನಾಥ 
(ವರದರಾಜ) ದೇವಾಲಯಕ್ಕೆ ಹುಲ್ಲಾನಿಗ್ರಾಮವನ್ನು ದಾನನೀಡಿರುವುದು ದಾಖಲಾಗಿದೆ.” 
ಕ್ರಿ.ಶ. 1504 ತೆರಕಣಾಂಬಿ ಶಾಸನದಲ್ಲಿ ಉಮ್ಮತ್ತೂರು ಪ್ರಭು ವೀರನಂಜರಾಯ 
ತೆರಕಣಾಂಬಿಯ ಶ್ರೀ ಅಲ್ಲಾಳನಾಥ (ವರದರಾಜ) ದೇವರ ಅಂಗಭೋಗ ಅಮ್ರುತಪಡಿಗೆ ತೆರೆ 
ಕಾಣಿಕೆಯಿಂದ ಸಂದಾಯವಾಗುವ 25 ಹೊನ್ನುಗಳನ್ನು ನೀಡುವಂತೆ ಸೂಚಿಸಿರುವುದನ್ನು 
ದಾಖಲಿಸಲಾಗಿದೆ. ಮುಂದುವರಿದು ತೆರಕಣಾಂಬಿ ಚಾವಡಿಗೆ ನೇಮಕವಾಗುವ ಯಾರೇ 
ಸುಂಕದ ಅಧಿಕಾರಿಗಳು ತಾವು ಸಂಗ್ರಹಿಸುವ ತೆರಿಗೆ ಸುಂಕದ ಬಾಬ್ದು 25 ಹೊನ್ನುಗಳನ್ನು ಆ 
ದೇವಾಲಯದ ಭಂಡಾರದ ಮುಖ್ಯಸ್ಥ ಪಾರುಪತ್ಯಗಾರನಿಗೆ ಸಲ್ಲಿಸುವಂತೆ ಆದೇಶ 


ನೀಡಿರುವುದು ಸಹ ಕಂಡುಬರುತ್ತದೆ. ಕ್ರಿ.ಶ. 1520ರ ತೆರಕಣಾಂಬಿಯ ಶಾಸನದಲ್ಲಿ 


ಕೃಷ್ಣದೇವರಾಯರ ಮಹಾಪ್ರಧಾನರಾದ ಸಾಳುವ ಗೋವಿಂದರಾಜಯ್ಯನವರು ರಾಯರಿಗೆ 


177 


ಪುಣ್ಯವಾಗಲೆಂದು ಹೊಯ್ದಳನಾಡ ತೆರಕಣಾಂಬಿಯ ಆಳ್ವಾರು ದೇವರಿಗೆ (ವರದರಾಜ) 
ಮತ್ತು ಅಲ್ಲಿನ ರಥೋತ್ಸವಕ್ಕೆ ಸುತ್ತಮುತ್ತಲಿನ ಪ್ರತಿಯೊಂದು ಹಳ್ಳಿಯಿಂದ 2 ಹೆಣವನ್ನು 
ದೇವಾದಾಯವಾಗಿ ನೀಡಿರುವುದು ಉಲ್ಲೇಖಿಸಲ್ಪಟ್ಟಿದೆ. ಈ ಶಾಸನದಲ್ಲಿಯೂ ತೆರಕಣಾಂಬಿ 
ಚಾವಡಿ ಆಡಳಿತ ಘಟಕ ಹಾಗೂ ದೇವಾಲಯ ವ್ಯವಸ್ಥಾಪಕರಾದ ಪಾರುಪತ್ಯಗಾರರ ಬಗ್ಗೆ 


ಮಾಹಿತಿಗಳಿವೆ. 


ಗೋಪಿನಾಥ ಅಥವಾ ತಿರುಮಲ ದೇವಾಲಯದ ಲಕ್ಷಣಗಳನ್ನು ಗಮನಿಸಿದಾಗ ಗಂಗ 
ಹಾಗೂ ಚೋಳರ ಕಾಲಕ್ಕೆ ಸೇರಿಸಬಹುದಾಗಿದೆ. ಮುಂದೆ ಹೊಯ್ಸಳರು, ಉಮ್ಮತ್ತೂರಿನ 
ಅರಸರು, ವಿಜಯನಗರದರಸರು, ಸ್ಥಳೀಯ ಪ್ರಭುಗಳು ಹಾಗೂ ವಿವಿಧ ಅಧಿಕಾರವರ್ಗದವರ 
ನೆರವಿನಿಂದ ಈ ದೇವಾಲಯವು ವಿಸ್ತಾರಗೊಂಡಿರುವುದು ಅದರ ನಿರ್ಮಾಣದ ಶೈಲಿ ಹಾಗೂ 
ಶಾಸನಗಳಿಂದ ವೇದ್ಯವಾಗುತ್ತದೆ. ಈ ದೇವಾಲಯದ ಅಭಿವೃದ್ದಿಗೆ ವಿವಿಧ ವರ್ಗದ 
ಅಧಿಕಾರಸ್ಥರು ನೀಡಲಾಗಿರುವ ಶಾಸನಾಧಾರಗಳನ್ನು ಸಂಗ್ರಹಿಸಿ ಕೊಡಲಾಗಿದೆ. 
ಉದಾಹರಣೆಗೆ: ಕ್ರಿ.ಶ. 1315ರ ಕಣ್ಣಾಗಾಲ ಶಾಸನವು ಉಮ್ಮತ್ತೂರು ಪ್ರಭುಗಳ ಮೂಲಕ್ಕೆ 
ಸಂಬಂಧಿಸಿದ ಅತ್ಯಮೂಲ್ಯ ಆಧಾರವಾಗಿದೆ. ಈ ಶಾಸನದಲ್ಲಿ ಮೂರನೆಯ ವೀರಬಲ್ಲಾಳನನ್ನು 
ಅವನ ಸಕಲ ಬಿರುದು ಬಾವಲಿಗಳೊಂದಿಗೆ ವರ್ಣಿಸಿ ಅವನ ನೆಚ್ಚಿನ ಮಹಾಪ್ರಧಾನ ಹಾಗೂ 
ದಂಡನಾಯಕನಾಗಿದ್ದ ಪೆರುಮಾಳ ದಣ್ಣಾಯಕರ ಮಗನಾದ ಮಾಧವದಣ್ಣಾಯಕರ ಆಳ್ವಿಕೆಯ 
ಬಗ್ಗೆ ತಿಳಿದುಬರುತ್ತದೆ. ಶಾಸನದ ಪ್ರಕಾರ ಶ್ರೀ ಮನ್ಮಹಾಪ್ರಧಾನರಾದ 
ಮಾಧವದಣ್ಣಾಯಕರು ತೆರಕಣಾಂಬೆಯ  ನೆಲೆಬೀಡಿನಿಂದ ಹದಿನಾಲ್ಕು ನಾಡುಗಳನ್ನು 
ಪಾಲಿಸುತ್ತಿರುವಾಗ ಮಾಧವದಣ್ಣಾಯಕರು ಗೋವರ್ಧನಗಿರಿಯಲ್ಲಿ ಪ್ರತಿಷ್ಠೆ ಮಾಡಿಸಿದ 
ಗೋಪಿನಾಥದೇವರ ಅಂಗರಂಗಭೋಗಗಳಿಗೆ ಮತ್ತು ಸಮಸ್ತ್ರ ತಿರುವಳಿಯಾಟಕ್ಕೋಸ್ಕರ 


ಕುಡುಗುನಾಡೊಳಗಣ ಕಂಣ್ನವಗಾಲವನ್ನು ಸರ್ವಮಾನ್ಯವಾಗಿ ಧಾರೆಯೆರೆದುಕೊಟ್ಟರು. 


ಕ್ರಿ.ಶ. 1318ರ ಕಿಲಗೆರೆ ಶಾಸನದಲ್ಲಿ ಹದಿನಾಲ್ಕು ನಾಡುಗಳನ್ನೊಳಗೊಂಡಂತೆ 


ತೆರಕಣಾಂಬಿ ರಾಜ್ಯವನ್ನಾಳುತ್ತಿದ್ದ ಪೆರಮಾಳದಣ್ಹಾಯಕರ ಮಗ ಮಾಧವದಣ್ಣಾಯಕರ 


178 


ಆದೇಶದಂತೆ ಸ್ವಸ್ತಿಪುರದ ರಾಣಿ ಅಲ್ಲಪ್ಪದಣ್ನಾಯಕರ ಪತ್ನಿ ಚಾಮವ್ರೆ ದಣ್ನಾಯಕಿತಿಯು 
ತೆರಕಣಾಂಬಿಯ ಗೋಪಿನಾಥದೇವರ ಅಂಗಭೋಗ ರಂಗಭೋಗ ಸೇವೆಗಳಿಗೆ ಕಿಲಗೆರೆ ಗ್ರಾಮ 
ಮತ್ತು ಅದನ್ನೊಳಗೊಂಡ ಸರ್ವ ಆದಾಯವನ್ನು ಧಾರೆಯೆರೆದ ವಿಚಾರ ಕಂಡುಬರುತ್ತದೆ." 
ಕ್ರಿ.ಶ. 1513ರ ರಂಗೂಪುರ ಶಾಸನದಲ್ಲಿ ಕೃಷ್ಣದೇವರಾಯನ ಆಳ್ವಿಕೆಯು ಕಂಡುಬರುತ್ತದೆ. 
ಶ್ರೀ ಕೃಷ್ಣದೇವರಾಯರ ನಿರೂಪದಂತೆ ಮಹಾಪ್ರಧಾನ ಸಾಳುವ ತಿಮ್ಮರಸವೊಡೆಯರ 
ತಮ್ಮಂದಿರಾದ ಸಾಳುವಗೋವಿಂದರಾಜವೊಡೆಯರು ದಕ್ಷಿಣವಾರಣಾಸಿಯಾದ 
ತ್ರಿಮಕೂಟದಲ್ಲಿ (ತಿರುಮಕೂಡಲು ನರಸೀಪುರ) ಅಗಸ್ತ್ಯನಾಥದೇವರ ಸಮ್ಮುಖದಲ್ಲಿ 
ಉಮ್ಮತ್ತೂರ ತಿರುಮಯೇವರ ಅಂಗರಂಗಭೋಗಕ್ಕೆ ಕಾರೆಯದ ಸ್ಥಳದ ರಂಗಿಯಪ್ಪನಪುರ 
ಗ್ರಾಮಕ್ಕೆ ಸಲುವ ಪ್ರಾಕುಪ್ರಮಾಣಿನ ಗದ್ದೆಬೆದ್ದಲು ಸುಂಕ ಸುವರ್ಣಾದಾಯಗಳನ್ನು 
ಒಪ್ಪಿಸಿಕೊಟ್ಟರೆಂಬುದು ಗೊತ್ತಾಗುತ್ತದೆ.” ಕ್ರಿ.ಶ. 1536ರ ಚಾಮರಾಜನಗರದ 
ಅರಕಲವಾಡಿಯ ಶಾಸನದಲ್ಲಿ ಅರಸ ಅಚ್ಯುತರಾಯನ ನಿರೂಪದ ಮೇರೆಗೆ 


ಸೋಮಶಿಲಾದೇಉತ್ತರಾಯ ಮಹಾಪಾತ್ರ ಅರಸು ತೆರಕಣಾಂಬೆಯ ತಿರುಮಲ ದೇವರಿಗೆ 


ಗ್ರಾಮ ಮತ್ತು ಕೆಲ ಭೂಮಿಗಳನ್ನು ದತ್ತಿಬಿಟ್ಟುದನ್ನು ನಿರೂಪಿಸಿದೆ. 


ಅಂಗಡಿಯ ವೀರಭದ್ರ ದೇವಾಲಯವು ತೆರಕಣಾಂಬಿಯಲ್ಲಿರುವ ಪ್ರಮುಖ ಶೈವ 
ಪಂಥದ ದೇವಾಲಯ. ಈ ದೇವಾಲಯವನ್ನು ಹೊಂದಿಕೊಂಡಂತೆ ಅಂಗಡಿ ಮತ್ತು 
ಹೋಟೆಲುಗಳನ್ನು ಇತ್ತೀಚೆಗೆ ನಡೆಸುತ್ತಿರುವುದರಿಂದ ಈ ದೇವಾಲಯಕ್ಕೆ ಅಂಗಡಿಯ 
ವೀರಭದ್ರ ದೇವಾಲಯ ಎಂದೇ ಕರೆಯಲಾಗುತ್ತದೆ. ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ 
ಕ್ರಿ.ಶ. 1482ರ ಚಿಕ್ಕಣಾಪುರ ಶಾಸನದಲ್ಲಿ ಉಮ್ಮತ್ತೂರು ಅರಸ ಶ್ರೀ ಮನ್ಮಹಾಮಂಡಳೇಶ್ವರ 
ಶ್ರೀ ವೀರನಂಜರಾಯ ಒಡೆಯರ ಆಳ್ವಿಕೆಯಲ್ಲಿ ತೆರಕಣಾಂಬಿಯ ಅಂಗಡಿಯ 
ವೀರಭದ್ರದೇವರಿಗೆ ನೀಡಿದ ದಾನದತ್ತಿಯ ಬಗ್ಗೆ ಅಪೂರ್ವವಾದ ಮಾಹಿತಿಯಿದೆ. ಶಾಸನದ 


ಪ್ರಕಾರ ತೆರಕಣಾಂಬೆಯ ಅಂಗಡಿಯ ವೀರಭದ್ರದೇವರಿಗೆ ಪ್ರತಿ ಮಂಗಳವಾರದ ನೈವೇದ್ಯಕ್ಕೆ 


ಐದು ಹಣದ ಲೆಕ್ಕದಲ್ಲಿ ವರುಷವೊಂದಕ್ಕೆ ಆಯಿವತ್ತು ನಾಲ್ಕು ಹಣದಂತೆ ವಾರಕ್ಕೆ (54 


ವಾರಗಳು x 5 ಹಣ) 270 ಹಣ ಅಥವಾ 27 ಹೊನ್ನನ್ನು ಸಲ್ಲಿಸಲಾಯಿತು.” 


179 


ಮೂಲಸ್ತಾನೇಶ್ವರ ದೇವಾಲಯವು ಶೈವ ಪಂಥದ ಅತ್ಯಂತ ಪ್ರಾಚೀನ ದೇವಾಲಯ. 
ಈ ದೇವಾಲಯವು ಸಹ ಗಂಗರು ಹಾಗೂ ಚೋಳರ ಕಾಲದ ಕಲಾ ಶೈಲಿಯನ್ನು ಹೊಂದಿದ್ದು 
ಉಮ್ಮತ್ತೂರು ಹಾಗೂ ವಿಜಯನಗರ ಸಂತತಿಗಳ ಕಾಲದಲ್ಲಿ ಪುರೋಭಿವೃದ್ದಿಯನ್ನು 
ಹೊಂದಿದೆ. ಕ್ರಿ.ಶ. 1504ರ ತೆರಕಣಾಂಬಿ ಶಾಸನವು ಉಮ್ಮತ್ತೂರು ಪ್ರಭು 
ವೀರನಂಜರಾಜವೊಡೆಯರ ಆಜ್ಞೆಯ ಮೇರೆಗೆ ಮಹಾಪ್ರಧಾನ ಸಿದೆರಾಹುತರು 
ತೆರಕಣಾಂಬಿಯ ಪಾರುಪತ್ಯಗಾರ ಚಿಕ್ಕನಂಜಯ್ಯನವರಿಗೆ ನಿರೂಪವ ಕೊಟ್ಟು ತೆರಕಣಾಂಬಿಯ 
ಮೂಲಸ್ತಾನದೇವರ ಶ್ರೀ ನಯಿವೇದ್ಯ ಅಂಗಭೋಗ ರಂಗಭೋಗ ರಥೋತ್ಸವ ಮೊದಲಾದ 
ಸೇವೆಗಳಿಗೆ ಸುತ್ತಮುತ್ತಲಿನ ಗ್ರಾಮಗಳಿಂದ ವಸೂಲಾಗುವ ತೆರಿಗೆಗಳನ್ನು ದೇವಾದಾಯವಾಗಿ 


ನೀಡುವ ವ್ಯವಸ್ಥೆ ಮಾಡಲಾಯಿತು. 


ಸೋಮಯ್ಯದೇವರ ಅಥವಾ ಸೋಮೇಶ್ವರ ದೇವಾಲಯವು ಶೈವಧರ್ಮದ ಗುಂಪಿಗೆ 
ಸೇರುವ ಇನ್ನೊಂದು ದೇವಾಲಯ. ಮೂಲಸ್ತಾನೇಶ್ವರ ಸೋಮೇಶ್ವರ ಮೊದಲಾದ 
ದೇವಾಲಯಗಳಲ್ಲದೆ ರಾಮಯ್ಯ ದೇವಾಲಯವು ಸಹ ಇಲ್ಲಿ ಕಂಡುಬರುತ್ತದೆ. ಈ ಕಾಲಕ್ಕೆ 
ಸಂಬಂಧಿಸಿದಂತೆ 15ನೆಯ ಶತಮಾನದ ಗುಂಡ್ಲುಪೇಟೆ ಶಾಸನದಲ್ಲಿ ತೆರಕಣಾಂಬಿ ಸ್ಥಳದ 
ರಾಮಯದೇವರಿಗೆ ದೀವಿಗೆಸಾಮ್ಯವನ್ನು ಕೊಟ್ಟಿರುವುದು ಉಲ್ಲೇಖಗೊಂಡಿದೆ. 
ಗುಂಡ್ಲುಪೇಟೆಯ ಮತ್ತೊಂದು ಶಾಸನದಲ್ಲಿ ಚಿಕ್ಕನಂಜಯ ಅರಸರು ರಾಮಯದೇವರ 


ಪ್ರತಿದಿನದ ಒಂದು ಹೊತ್ತಿನ ನೈವೇದ್ಯಕ್ಕೆ ಭೂದಾನ ನೀಡಿರುವುದು ತಿಳಿದುಬರುತ್ತದೆ.” 


ಗುಂಡ್ಲುಪೇಟೆಯು ಚಾರಿತ್ರಿಕವಾಗಿ ಪ್ರಸನ್ನ ವಿಜಯಪುರ ಅಥವಾ ಸರ್ವಜ್ಞ ಪ್ರಸನ್ನ 
ವಿಜಯಪುರವೆಂದು ಬಣ್ಣಿಸಲ್ಪಟ್ಟಿದೆ. ಚಾಮರಾಜನಗರ ಜಿಲ್ಲೆಗೆ ಸೇರಿದ ಒಂದು ಪ್ರಮುಖ 
ಪಟ್ಟಣ. ಈ ಪಟ್ಟಣದಲ್ಲಿ ವಿಜಯನಾರಾಯಣ, ಅನಂತಸ್ವಾಮಿ ವೈಷ್ಣವ ದೇವಾಲಯಗಳು 
ಮತ್ತು ರಾಮೇಶ್ವರ ಅಥವಾ ರಾಮನಾಥ ಅಥವಾ ರಾಮಯ್ಯದೇವರ ಶೈವದೇವಾಲಯವರು 
ಪ್ರಧಾನವಾಗಿ ಕಂಡುಬರುತ್ತವೆ. ಈ ದೇವಾಲಯಗಳಲ್ಲಿ ವಿವಿಧ ರಾಜಮನೆತನಗಳ 


ಶಾಸನಗಳು ಲಭ್ಯವಾಗಿವೆ. 


180 


ವಿಜಯನಾರಾಯಣ ದೇವಾಲಯವು ದ್ರಾವಿಡ ಶೈಲಿಯಲ್ಲಿರುವ ಮತ್ತು 
ಸುಂದರವಾಗಿರುವ ವಿಜಯನಾರಾಯಣ ದೇವಾಲಯದ ಪ್ರಗತಿಗೆ ಸಂಬಂಧಿಸಿದಂತೆ ಹಲವು 
ಶಾಸನಗಳು ಸಿಕ್ಕಿವೆ. ಅವುಗಳಲ್ಲಿ ಉದಾಹರಣೆಗೆ: ಕ್ರಿ.ಶ. 1543ರ ಗುಂಡ್ಲುಪೇಟೆಯ 
ಶಾಸನದಲ್ಲಿ ಅಲ್ಲಿನ ವಿಜಯನಾರಾಯಣ ದೇವರಿಗೆ ಗಾಳಿಮಂಟಪವೂ ಉದಯಕಾಲದ 
ನೈವೇದ್ಯವೂ ಸಲ್ಲುವಂತೆ ವ್ಯವಸ್ಥೆ ಮಾಡಿದ ಆದಿತ್ಯ ಅರಸರ ಮಕ್ಕಳು ರುಪ್ಪರಸವೊಡೆಯರ 
ಬಗ್ಗೆ ಪ್ರಸ್ತಾಪವಿದೆ. ಕ್ರಿ.ಶ. 1554ರ ಗುಂಡ್ಲುಷಪೇಟೆಯ ಶಾಸನವು ಧಾರ್ಮಿಕ ಸಹಿಷ್ಣುತೆ 
ಹಾಗೂ ಹಿಂದು-ಮುಸ್ಲಿಮರ ಐಕ್ಕತೆಗೆ ಸಂಬಂಧಿಸಿದಂತೆ ಉತ್ತಮ ಉದಾಹರಣೆಯಾಗಿದೆ. ಆ 
ಶಾಸನದಲ್ಲಿ ವಿಜಯಾಪುರ (ಗುಂಡ್ಲುಪೇಟೆಯ) ಕೆರೆಯ ಕೆಳಗಣ ಗದ್ದೆಯನ್ನು ಅಲ್ಲಿನ 


ವೀರನಾರಾಯಣ ದೇವರಿಗೆ ವಿಜಯಾಪುರದ ನಾಯಕತನಕ್ಕೆ ಸೇರಿದ ರುಸ್ತುಂಖಾನ್‌ 


ವೊಡೆಯರು ನೀಡಿದ್ದು ಉಲ್ಲೇಖಗೊಂಡಿದೆ.” 


ರಾಮೇಶ್ವರ ದೇವಾಲಯವನ್ನು ರಾವನಾಥ ಹಾಗೂ ರಾಮಯ್ಯ ದೇವರ 
ದೇವಾಲಯವೆಂದೂ ಕರೆಯಲಾಗುತ್ತದೆ. ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಕ್ರಿ.ಶ. 14ನೇ 
ಶತಮಾನದ ಗುಂಡ್ಲುಪೇಟೆಯ ಶಾಸನದಲ್ಲೂ ಅಲ್ಲಿನ ರಾಮನಾಥದೇವಾಲಯದಲ್ಲಿದ್ದ ಪಾತ್ರ 
ಭೋಗದ ಬಗ್ಗೆ ಉಲ್ಲೇಖವಿದೆ. ಶಾಸನದ ಪ್ರಕಾರ ಆಲಮ್ಮ ಎಂಬ ದೇವದಾಸಿಯು 
ರಾಮನಾಥ ಅಥವಾ ರಾಮೇಶ್ವರ ದೇವಸ್ಥಾನಕ್ಕೆ ನೀಡಿದ ದತ್ತಿಯ ಬಗೆಗೆ ವಿವರಣೆ 
ಸಿಗುತ್ತದೆ.” ಕ್ರಿ.ಶ. 1374ರ ಮಡೆಹಳ್ಳಿ ಶಾಸನದಲ್ಲಿ ಕುಡುಗುನಾಡಿಗೆ ಸೇರಿದ ಮಡೆಹಳ್ಳಿಯನ್ನು 
ಪುರೋಭಿವೃದ್ಧಿಗೊಳಿಸಿ, ಅದಕ್ಕೆ ಶ್ರೀರಾಮನಾಥಪುರವೆಂದು ಮರುನಾಮಕರಣ ಮಾಡಿ 
ಅಗ್ರಹಾರವನ್ನಾಗಿ ಮಾರ್ಪಡಿಸಿ ವಿಜಯಾಪುರದ ರಾಮಯ್ಯದೇವರಿಗೆ ದೇವಾದಾಯ 


ನೀಡಿರುವುದು ಪ್ರಕಟಗೊಂಡಿದೆ.* 


14ನೇ ಶತಮಾನದ ಗುಂಡ್ಲುಪೇಟೆಯ ಶಾಸನದಲ್ಲಿ ಅಲ್ಲಿನ ರಾಮೇಶ್ವರ 


ದೇವಾಲಯದ ಬಾಗಿಲನ್ನು ಮಾಡಿಸಿಕೊಟ್ಟ ಚಂಗೊವೆನಾಗಣದೇವನ ಬಗ್ಗೆ ಪಸಾಪವಿದೆ.3ೌ 


n ov >» 


14ನೇ ಶತಮಾನಕ್ಕೆ ಸೇರಿದ ಗುಂಡ್ಲುಪೇಟೆಯ ರಾಮೇಶ್ವರ ದೇವಸ್ಥಾನದ ದಕಿಣ ಗೋಡೆಯ 


SU 


181 


ಮೇಲಿರುವ ಶಾಸನವು ಚಾರಿತ್ರಿಕ ಆಶ್ಚರ್ಯವನ್ನುಂಟುಮಾಡುತ್ತದೆ.ಈ ಶಾಸನವು ಆಚಾರ್ಯ 
ವಿದ್ಯಾರಾಸಿ ದಿಗಂಬರರ ವಂಶಾವಳಿಯ ಚಿತ್ರಣವನ್ನು ನಿಡುತ್ತದೆ.ಇದರಿಂದ ಜೈನ ಬಸದಿಯು 
ಶೈವ ದೇವಾಲಯವಾಗಿ ಮಾರ್ಪಾಡು ಹೊಂದಿರಬಹುದೆಂದು ಊಹಿಸಬಹುದಾಗಿದೆ. 15ನೆಯ 
ಶತಮಾನದ ಗುಂಡ್ಲುಪೇಟೆ ಶಾಸನದಲ್ಲಿ ತೆರಕಣಾಂಬಿ ಸ್ಥಳದ ರಾಮಯದೇವರಿಗೆ 
ದೀವಿಗೆಸಾಮ್ಯವನ್ನು ಕೊಟ್ಟಿರುವುದು ಉಲ್ಲೇಖಗೊಂಡಿದೆ.” ಗುಂಡ್ಲುಪೇಟೆಯ ಮತ್ತೊಂದು 
ಶಾಸನದಲ್ಲಿ ಚಿಕ್ಕನಂಜಯ ಅರಸರು ರಾಮಯದೇವರ ಪ್ರತಿದಿನದ ಒಂದು ಹೊತ್ತಿನ 
ನೈವೇದ್ಯಕ್ಕೆ ಭೂದಾನ ನೀಡಿರುವುದು ತಿಳಿದುಬರುತ್ತದೆ.* ಕ್ರಿ.ಶ. 15ನೇ ಶತಮಾನಕ್ಕೆ ಸೇರಿದ 
ಗುಂಡ್ಲುಪೇಟೆಯ ಮತ್ತೊಂದು ಶಾಸನದಲ್ಲಿ ತೆರಕಣಾಂಬಿ ಸ್ಥಳಕ್ಕೆ ಸೇರಿದ ಗುಂಡ್ಲುಪೇಟೆಯ 
ರಾಮಯ್ಯದೇವರು ಅಥವಾ ರಾಮೇಶ್ವರದೇವರ ದೀವಿಗೆ ಸಾಮ್ಯವನ್ನು ಅಲ್ಲಿಯ ಮಹಮತ್ತು 
ಮಠವು ನೀಡಿದುದಾಗಿ ಕಂಡುಬರುತ್ತದೆ. ಅನಂತದೇವಾಲಯದ ಬಗ್ಗೆಯೂ ಶಾಸನಗಳಲ್ಲಿ 


ಮಾಹಿತಿಗಳು ಸಿಗುತ್ತವೆ. 


ತ್ರಿಯಂಬಕಪುರದಲ್ಲಿರುವ ತ್ರಿಯಂಬಕ ದೇವರ ದೇವಾಲಯವು ಸಹ ದ್ರಾವಿಡ 
ಶೈಲಿಯಲ್ಲಿದೆ. ಒಂದನೇ ದೇವರಾಯನ ಕ್ರಿ.ಶ.1417ರ ತ್ರಿಯಂಬಕಪುರ ಶಾಸನದ ಪ್ರಕಾರ 
ತ್ರಿಯಂಬಕಪುರದ ಗುರುಮೂರ್ತಿ ತ್ರಿಯಂಬಕ ದೇವಾಲಯವನ್ನು ಜೀರ್ಣೋದ್ದಾರ ಮಾಡಿಸಿ, 
ತೆರಕಣಾಂಬಿ ಸೀಮೆಯಲಿ ತ್ರಿಯಂಬಕಪುರ ಗ್ರಾಮಕ್ಕೆ 130 ವರಾಹ ದಾನ ನೀಡಿದುದಾಗಿ 
ಗೊತ್ತಾಗುತ್ತದೆ. ಕ್ರಿ.ಶ.1521ರ ತ್ರಿಯಂಬಕರಪುರ ಶಾಸನದಲ್ಲಿ ಸಾಳುವ ಗೋವಿಂದರಾಜರು 
ಕೃಷ್ಣದೇವರಾಯರಿಗೆ ಅವರು ಕೈಗೊಳ್ಳುವ ಯುದ್ದಗಳಲ್ಲಿ ಯಶಸ್ಸು ಸಿಗಲೆಂದು 
ತ್ರಿಯಂಬಕದೇವರಿಗೆ ಕುಡುಗುನಾಡ ತೆರಕಣಾಂಬಿ ಸ್ಥಳದ ಕೋಡಿಹಳ್ಳಿಯಿಂದ ಗದ್ಯಾಣ 397, 
ಅಣಿಯೂರಿನಿಂದ ಗದ್ಯಾಣ 42, ಚನ್ನಯ್ಯನಪುರದಿಂದ 38 ಒಟ್ಟು 477 ಗದ್ಯಾಣಗಳನ್ನು 


ಸಮರ್ಪಿಸಿರುವುದು ಕಂಡುಬರುತ್ತದೆ. 


ಹುಲಿಗನ ಮುರಡಿಯಲ್ಲಿರುವ ವೆಂಕಟರಮಣಸ್ವಾಮಿ ದೇವಾಲಯದ ಇತಿಹಾಸದ 


ಬಗ್ಗೆ ಕೆಲವು ಶಾಸನಗಳಲ್ಲಿ ಮಾಹಿತಿ ಇದೆ.ಉದಾಹರಣೆಗೆ ಹುಲಿಗನಮರಡಿಯ 


182 


ವೆಂಕಟರಮಣದೇವರಿಗೆ ವೀರಾಚಾರಿ ಸೇವಾರ್ಥ ಮಾದಲವಾಡಿಯ ಅಕ್ಕಸಾಲಿ ಸಿದ್ದನ ಮಗ 


ವೀರಾಚಾರಿ ತನ್ನ ಸೇವಾರ್ಥವಾಗಿ ಗಂಟೆಯೊಂದನ್ನು ನೀಡಿದ್ದು ಶಾಸನದಲ್ಲಿ ಕಂಡುಬಂದಿದೆ. 


ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟದಲ್ಲಿರುವ ದೇವಾಲಯ ಮತ್ತು ರಥೋತ್ಸವಕ್ಕೆ 
ಸಂಬಂಧಿಸಿದಂತೆ ಕೆಲವು ದಾಖಲೆಗಳು ಲಭ್ಯವಾಗಿವೆ.” ಬೆಟ್ಟದ ಮೇಲಿನ ಗೋಪಾಲಸ್ವಾಮಿ 
ದೇವಾಲಯಕ್ಕೆ 700 ವರ್ಷಗಳ ಇತಿಹಾಸವಿದೆ. ಇದನ್ನು 1135ರಲ್ಲಿ ಚೋಳರ ರಾಜ 
ಮಾರಸಿಂಹ ನಾಯಕನ ಮಗ ಪೆರುಮಾಳ ಡಣನಾಯಕನು ಕಟ್ಟಿಸಿದ್ದು, ಅಗಸ್ತ್ಯ ಮುನಿಗಳು 
ಈ ದೇವಾಲಯವನ್ನು ಪ್ರತಿಷ್ಠಾಪಿಸಿದರೆನ್ನಲಾಗಿದೆ. ಚಾಮರಾಜನಗರ ಪ್ರದೇಶದ 
ಕಲಾಸ್ಮಾರಕಗಳ ನೈಜ ಇತಿಹಾಸವನ್ನು ಅಭ್ಯಸಿಸುವಾಗ ಎಪಿಗ್ರಾಫಿಯಾ ಕರ್ನಾಟಿಕ ಸಂಪುಟ 
3, 4, ಮತ್ತು 5ರಲ್ಲಿರುವ ಶಾಸನಗಳನ್ನಲ್ಲದೆ, ಮೈಸೂರು ಆರ್ಕಿಯಾಲಜಿಕಲ್‌ 


ಇಲಾಖೆಯವರು ಪ್ರಕಟಿಸಿರುವ 1913, 1914, 1915, 1917, 1920, 1931, 1935 ಹಾಗೂ 


1937 ಈ ವಾರ್ಷಿಕ ವರದಿಗಳನ್ನು ಪರಿಶೀಲಿಸುವುದು ಅತ್ಯಗತ್ಯವಾಗಿದೆ.” 


ಹೊಯ್ಸಳರ ಪತನಾನಂತರ ಚಾಮರಾಜನಗರ ಜಿಲ್ಲೆಯಲ್ಲಿ ಆಳ್ವಿಕೆ ನಡೆಸಿದ 
ವಿಜಯನಗರದರಸರು ಮತ್ತು ಉಮ್ಮತ್ತೂರು ಹಾಗೂ ಸ್ಥಳೀಯ ಪ್ರಭುಗಳು ಹೊಸದಾಗಿ 
ದೇವಾಲಯಗಳನ್ನು ನಿರ್ಮಿಸದಿದ್ದರೂ ಹಳೆಯ ದೇವಾಲಯಗಳನ್ನು ಜೀರ್ಣೋದ್ದಾರಗೊಳಿಸಿ, 
ಹೊಸದಾಗಿ ಕೆಲವು ಲಕ್ಷಣಗಳನ್ನು ಸೇರಿಸಿರುವುದು ಕಂಡುಬರುತ್ತದೆ. ಅವುಗಳ ಬಗೆಗೆ 
ಶಾಸನಾಧಾರಗಳು ಸಹ ಕಂಡುಬರುತ್ತವೆ. ಮುಂದೆ ಉಮ್ಮತ್ತೂರಿನ ಪ್ರಮುಖ 
ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮೂರ್ತಿಶಿಲ್ಪ, ದುಂಡುಶಿಲ್ಪ, ಉಬ್ಬುಶಿಲ್ಪ 
ಲೋಹಶಿಲ್ಪ ಮೊದಲಾದವುಗಳನ್ನು ಕುರಿತು ಕ್ಲೇತ್ರಕಾರ್ಯದ ಸಂದರ್ಭದಲ್ಲಿ ಸಂಗ್ರಹಿಸಲಾದ 


ಮಾಹಿತಿಗಳನ್ನು ವಿವರಿಸಲಾಗಿದೆ. 


ಹೀಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವ ಪ್ರಧಾನ ದೇವಾಲಯಗಳಾದ 
ಶ್ರೀರಂಗನಾಥ, ಶ್ರೀಲಕ್ಷ್ಮಿವರದರಾಜ, ಶ್ರೀವಿಜಯನಾರಾಯಣ, ಶ್ರೀಗೋಪಿನಾಥ, 


ಶ್ರೀಲಕ್ಸ್ಮೀಕಾಂತ, ಶ್ರೀವೇಣುಗೋಪಾಲಸ್ತಾಮಿ, ಶ್ರೀಲಕ್ಸ್ಮೀನರಸಿಂಹಸ್ತಾಮಿ, 


183 


ಶ್ರೀಲಕ್ಷ್ಮೀನಾರಾಯಣ ಮುಂತಾದ ವೈಷ್ಣವಪಂಥಕ್ಕೆ ಸೇರಿದ ದೇವಾಲಯಗಳು, 
ಶ್ರೀಭುಜಂಗೇಶ್ವರ, ಮೂಲಸ್ಥಾನೇಶ್ವರ, ಶ್ರೀಸೋಮೇಶ್ವರ, ಶ್ರೀರಾಮೇಶ್ವರ, 


ಶ್ರೀನೀಲಕಂಠೇಶ್ವರ, ಶ್ರೀರಾಮೇಶ್ವರ ಮೊದಲಾದವುಗಳು ಶೈವಪಂಥಕ್ಕೆ ಸೇರಿದ 


ಉರ್ವಾ 
ದೇವಾಲಯಗಳು ಮತ್ತು ಮಲೆಯೂರು (ಕನಕಗಿರಿ), ಕೆಲ್ಲೂರು, ಚಾಮರಾಜನಗರ, 
ಉಮ್ಮತ್ತೂರು, ಬಸದಿಪುರ, ಗುಂಡ್ಲುಪೇಟೆ, ಕುದೇರು ಮೊದಲಾದ ಕಡೆಗಳಲ್ಲಿರುವ ಜೈನ 
ಬಸದಿಗಳಲ್ಲಿ ಕಂಡುಬರುವ ಶಾಸನಗಳು ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಚಾರಗೊಂಡು 
ಬೆಳವಣಿಗೆ ಹೊಂದಿದ ಶೈವ-ವೈಷ್ಣವ-ಜೈನ ಪಂಥಗಳ ಅಸ್ತಿತ್ತ ಮತ್ತು ಧಾರ್ಮಿಕ 


ಸಹಬಾಳ್ವೆ ಹಾಗೂ ಸಮನ್ವಯತೆಯ ಮಹತ್ವವನ್ನು ದಾಖಲಿಸುತ್ತವೆ. 


ಚಾಮರಾಜನಗರ ಜಿಲ್ಲೆಯಲ್ಲಿ ಕೇವಲ ಧಾರ್ಮಿಕ ಕಲಾಸ್ಕ್ಮಾರಕಗಳಲ್ಲದೆ ವಿವಿಧ 
ಧಾರ್ಮಿಕೇತರ ಅಥವಾ ಲೌಕಿಕ ಸ್ಮಾರಕಗಳು ಮತ್ತು ಅವುಗಳ ಪಳೆಯುಳಿಕೆಗಳು ಲಭ್ಯವಾಗಿವೆ 
ಹಾಗೂ ಉಳಿದುಕೊಂಡು ಬಂದಿವೆ. ಅವುಗಳಲ್ಲಿ ಅಗ್ರಹಾರಗಳು, ಅರಮನೆಗಳು, ಕೋಟೆಗಳು, 
ವೀರಗಲ್ಲುಗಳು ಮತ್ತು ಮಹಾಸತಿ ಅಥವಾ ನಿಷಿದಿ ಕಲ್ಲುಗಳು ಮುಖ್ಯವಾಗಿವೆ. ಈ 
ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಪ್ರಮುಖ ಮತ್ತು ಒಂದೇ ಅಗ್ರಹಾರದಲ್ಲಿ 
ಲಭ್ಯವಾಗುವ 79 ಶಾಸನೋಕ್ತ ಅಗ್ರಹಾರ ಅಥವಾ ಅಗರ ಎಂಬ ಹೆಸರನ್ನುಳ್ಳ ಅಗರ 


ಗ್ರಾಮದ ಶಾಸನಗಳ ಮಹತ್ವವನ್ನು ಸಂಗ್ರಹಿಸಿ ಕೊಡಲಾಗಿದೆ. 


ಚಾಮರಾಜನಗರ ಜಿಲ್ಲೆಯ ಪ್ರಮುಖ ಆಡಳಿತ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ 
ಕೇಂದ್ರವಾಗಿದ್ದ ಯಳಂದೂರು ತಾಲ್ಲೂಕಿನ ಅಗ್ರಹಾರ ಅಥವಾ ಅಗರ ಗ್ರಾಮವು ಪ್ರಮುಖ 
ಶಾಸನೋಕ್ತ ಗ್ರಾಮವೆಂಬ ಚಾರಿತ್ರಿಕ ಮಹತ್ವವನ್ನು ಹೊಂದಿದೆ. ಅಗರ ಗ್ರಾಮವು ಚಿಕ್ಕ 
ಗ್ರಾಮವಾಗಿದ್ದರೂ ಇಲ್ಲಿ ಸುಮಾರು 79 ಶಾಸನಗಳಿದ್ದು, ಅವುಗಳಲ್ಲಿ ಒಂದು ಮಾತ್ರ ತಾಮ್ರ 
ಶಾಸನವಾಗಿದ್ದು ಉಳಿದವು ಶಿಲಾ ಶಾಸನಗಳಾಗಿವೆ. ಇಲ್ಲಿರುವ ದುರ್ಗಿ ದೇವಾಲಯ, 


ಲಕ್ಷ್ಮಿನರಸಿಂಹ ದೇವಾಲಯ, ವರದರಾಜ ದೇವಾಲಯ, ರಾಮೇಶ್ವರ ದೇವಾಲಯಗಳ 


184 


ತಳಪಾದಿ ಕಲ್ಲುಗಳು, ಗೋಡೆಗಳ ಮೇಲೂ ತಮಿಳು ಮತ್ತು ಸಂಸ್ಕೃತ ಭಾಷೆ ಹಾಗೂ 
ಲಿಪಿಗಳಲ್ಲಿ ಶಾಸನಗಳು ಬರೆಯಲ್ಪಟ್ಟಿವೆ. 

ಶಾಸನಗಳಲ್ಲಿ ದುರ್ಗ್ಗಾಗ್ರಹಾರ ಎಂದು ಕರೆಯಲ್ಪಟಿರುವ ಅಗರ ಗ್ರಾಮವು ಕ್ರಿ.ಶ. 
1082-83ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಈ ದುರ್ಗ್ಗಾಗ್ರಹಾರದ ಬಗ್ಗೆ ಅಗರದ ಶಾಸನಗಳಲ್ಲಿ 
ಹಲವು ವಿಶಿಷ್ಟ ಮಾಹಿತಿಗಳು ದೊರೆಯುತ್ತವೆ. ಇಲ್ಲಿನ ಶಾಸನಗಳನ್ನು ಅವಲೋಕಿಸಿದಾಗ 
13ನೇಯ ಶತಮಾನದ ಆರಂಭದ ವೇಳೆಗೆ ಇದು ಪಟ್ಟಣವಾಗಿ ರೂಪುಗೊಳ್ಳತೊಡಗಿತು.* 
ಚಾ.ನ. 343ನೇ ಕುಲಗಾಣ ಗ್ರಾಮದ ಕನ್ನಡ ಮತ್ತು ತಮಿಳು ಭಾಷೆಯಲ್ಲಿರುವ ಕ್ರಿ.ಶ. 1137ರ 
ಶಾಸನವು ಇಮ್ಮಡಿ ವೀರಬಲ್ಲಾಳನ ಆಳ್ವಿಕೆಯಲ್ಲಿ ಗಂಗೈಕೊಂಡ ಚೋಳ ಮಂಡಲದ ಇಡೈ 
ನಾಡಾದ ಪೆರಿಯನಾಡಿನ ಅರವತ್ತು ಪ್ರಭು ಗಾವುಂಡರು ಬಸದಿಗೆ ನೀಡಿರುವ ದಾನವನ್ನು 
ತಿಳಿಸುತ್ತದೆ. ಯಳಂ.129 ಮತ್ತು 134ನೇ ಅಗರದ ಶಾಸನಗಳು ಕ್ರಿ.ಶ. 1184ರಲ್ಲಿ 
ರಾಮೇಶ್ವರ ದೇವಾಲಯದ ನಿರ್ಮಾಣದ ಸಂದರ್ಭದಲ್ಲಿ ಕಟ್ಟಡ ಕೆಲಸಕ್ಕಾಗಿ ತೊಲೆ, ಕಂಭ 
ಕಲ್ಲು ಕೆಲಸ ಮಾಡಿಕೊಟ್ಟವರ ಹೆಸರುಗಳನ್ನು ಸೂಚಿಸುತ್ತವೆ.” ಪೆರಿಯನಾನಾದೇಶಿಗಳು, 
ಮಹಾವಡ್ಡವ್ಯವಹಾರಿಗಳು ಮುಂತಾದ ವ್ಯಾಪಾರಿಗಳು ಇಲ್ಲಿನ ಆರ್ಥಿಕ ಚಟುವಟಿಕೆಗಳು 
ವಿಸ್ತರಣೆಯಾಗಲು ಪ್ರೇರಣೆ ನೀಡಿದರೆಂಬುದಕ್ಕೆ ಶಾಸನಧಾರವಿದೆ. ಆದುದರಿಂದ ಕ್ರಿ.ಶ. 
1236ರ ವೇಳೆಗೆ ದುರ್ಗಾಗ್ರಹಾರವು ದುರ್ಗೈಯಾರಗರ ಪಟ್ಟಣವೆಂದು ಸಹ 
ಕರೆಯಲ್ಪಡುತ್ತಿತ್ತು. ಯಳಂ.51 ಕ್ರಿ.ಶ.1313ರ ಅಗರ ಶಾಸನದಲ್ಲಿ 3ನೇ ವೀರ ಬಲ್ಲಾಳನ 
ಕಾಲದಲ್ಲಿ ಇಡ್ಕೆಯ ನಾಡಿನ ಪ್ರಜೆಗಳು ನರಸಿಂಹದೇವರ ಉತ್ಸವಕ್ಕಾಗಿ 150 ಹೊನ್ನುಗಳನ್ನು 
ನೀಡಿರುವ ವಿಚಾರ ಕಂಡುಬರುತ್ತದೆ. 

ಅಗ್ರಹಾರಗಳಲ್ಲದೆ ಕಲಾತ್ಮಕ ಸ್ಮಾರಕಗಳಲ್ಲದೆ ವೀರಗಲ್ಲುಗಳು ಮತ್ತು 
ಮಾಸ್ತಿಕಲ್ಲುಗಳು ಸಹ ಚಾಮರಾಜನಗರ ಜಿಲ್ಲೆಯಾದ್ಯಂತ ಕಂಡುಬರುತ್ತವೆ. ಗಂಗರ 
ಕಾಲದಿಂದ ಆರಂಭವಾಗಿ ಉಮ್ಮತ್ತೂರು ಅರಸರು ಮತ್ತು ಸ್ಪಳೀಯ ಪ್ರಭುಗಳ 
ಕಾಲದವರೆಗಿನ ವಿವಿಧ ವೀರಗಲ್ಲುಗಳು ಮತ್ತು ನಿಷಿದಿಕಲ್ಲುಗಳು ಕಾಣಬರುತ್ತವೆ. 


ಈ ವೀರಗಲ್ಲು ಮತ್ತು ಮಾಸ್ತಿಕಲ್ಲುಗಳನ್ನು ಗ್ರಾನೈಟ್‌ ಶಿಲೆಯಲ್ಲಿ ಕೆತ್ತಲಾಗಿದೆ.ಹೆಚ್ಚಿನ 


185 


ವೀರಗಲ್ಲುಗಳು ವೀರರು ಯುದ್ದದಲ್ಲಿ ಹೋರಾಡುತ್ತಾ ಮಡಿದು ಸ್ವರ್ಗಕ್ಕೇರುತ್ತಿರುವ 
ದೃಶ್ಯವನ್ನು ಪ್ರಕಟಪಡಿಸುತ್ತವೆ. ಇದು ವೀರರಿಗೆ ಸಮಾಜ ಕೃತಜ್ಞತಾಪೂರ್ವಕವಾಗಿ 
ಸಲಿಸುತಿದ ಶದಾಂಜಲಿ ಮತು ಸಾಮಾಜಿಕವಾಗಿ ಅಸಿತ್ತದಲಿ ದ ಮಾನವೀಯ ಮೌಲ್ಲದ 

ಬದದ ಲ್‌ pl) MO  ) ) 
ಸಂಕೇತವಾಗಿತ್ತು.ಮಾಸ್ತಿ ಕಲ್ಲುಗಳು ಸರಳವಾಗಿದ್ದು ಮಾಮೂಲಿನಂತೆ ಕಂಡುಬರುತ್ತವೆ. 
ಇವುಗಳನ್ನು ಸಾಮಾನ್ಯವಾಗಿ ಕೆರೆಗಳ ಏರಿಯ ಮೇಲೆ, ಊರ ಬಾಗಿಲಿನ ಸಮೀಪ, 
ಹೊಲಗದ್ದೆಗಳಲ್ಲಿ, ಗುಡಿಗೋಪುರಗಳ ಸಮೀಪ ಪ್ರತಿಷ್ಠಾಪನೆ ಮಾಡಲಾಗುತ್ತಿತ್ತು. 


ಈ ಸಂಬಂಧ ಅಧ್ಯಾಯ 6ರಲ್ಲಿ ಸವಿವರವಾಗಿ ಚರ್ಚಿಸಲಾಗಿದೆ. 


ವಿದ್ವಾಂಸರಾದ ಕಲ್ಬುರ್ಗಿಯವರು “ದೇವಾಲಯಗಳಂತೆ ಇತರ ಲೌಖಿಕ ಕಲಾ 
ಸ್ಮಾರಕಗಳಾದ ಅರಮನೆ, ಕೋಟೆಗಳು, ಕೊಳಗಳು, ಮುಖ್ಯವಾಗಿ ವೀರಗಲ್ಲು ಮತ್ತು 
ಮಹಾಸತಿ ಕಲ್ಲುಗಳಲ್ಲಿರುವ ಶಾಸನಗಳು ಅಂದಿನ ಸಾಮಾಜಿಕ ಪದ್ದತಿ ಮತ್ತು ಜೀವನ 
ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಸ್ಮಾರಕಗಳಾಗಿವೆ. ಒಂದು ಪ್ರದೇಶದಲ್ಲಿ ಕಂಡುಬರುವ ಕಲಾ 


ಸ್ಮಾರಕಗಳು ಕನ್ನಡನಾಡಿನ ಸಂಸ್ಕೃತಿಯ ಪ್ರಧಾನ ಆಶಯಗಳನ್ನು ಪ್ರತಿಬಿಂಬಿಸುವ ಐತಿಹಾಸಿಕ 


ಮತ್ತು ಸಾಂಸ್ಕೃತಿಕ ಪರಂಪರೆಗಳ ಪಳೆಯುಳಿಕೆಗಳೆಂದು”” ಅಭಿಪ್ರಾಯಪಟ್ಟಿದ್ದಾರೆ. 


ಸಾಹಿತ್ಯಕ ದೃಷ್ಟಿಯಿಂದ ಚಾಮರಾಜನಗರ ಜಿಲ್ಲೆಯ ಶಾಸನಗಳನ್ನು ಅವಲೋಕಿಸಿದಾಗ 
ಅವು ಹೆಚ್ಚಿನ ಮಹತ್ವವನ್ನು ಪಡೆದುಕೊಳ್ಳುತ್ತವೆ. ಏಕೆಂದರೆ ಶಾಸನಗಳಲ್ಲಿ ಕಂಡು ಬರುವ 
ಶಾಸನ ಕವಿಗಳು ಕೇವಲ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಅಂಶಗಳ 
ದಾಖಲೆಗಳಾಗುತ್ತಿದ್ದ ಶಾಸನಗಳನ್ನು ತಮ್ಮ ಪ್ರತಿಭಾ ಸಾಮರ್ಥ್ಯದಿಂದ ಸಾಹಿತ್ಯ 
ಪ್ರಾಕಾರವನ್ನಾಗಿಸಿದರು. ಹೀಗೆ ಶಾಸನ ಕವಿಗಳು ತಮ್ಮ ಪಾಂಡಿತ್ಯ, ವಿದ್ವತ್ತಿನ ಬಲದಿಂದ 
ಶಾಸನಗಳನ್ನು ರಚಿಸಿದರೆ, ರೂವಾರಿ ಅದನ್ನು ಶಿಲೆ ಅಥವಾ ತಾಮ್ರ ಫಲಕಗಳ ಮೇಲೆ 
ಕಂಡರಿಸಿದ್ದಾರೆ. ಇಂತಹ ಅನೇಕ ಶಾಸನ ಕವಿಗಳನ್ನು, ಲಿಪಿಕಾರರನ್ನು ರೂವಾರಿಗಳನ್ನು 


ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ಕಾಣಬಹುದು. 


186 


ಶಾಸನಗಳಿಗೆ ಕಾವ್ಯದ ಮೆರುಗನ್ನು ನೀಡಿ, ಕಲ್ಲನ್ನು ಕಾವ್ಯವಾಗಿಸುವ ಪ್ರಯತ್ನದಲ್ಲಿ 
ಶಾಸನ ಕವಿ, ಲಿಪಿಕಾರ ಮತ್ತು ರೂವಾರಿಗಳ ಪಾತ್ರ ಬಹಳ ಮಹತ್ವವಾದುದು. ಶಾಸನ 
ರಚನಾಕಾರರೆಲ್ಲರೂ ಶಾಸನಕವಿಗಳಾಗಲು ಸಾಧ್ಯವಿಲ್ಲ. ಏಕೆಂದರೆ ಶಾಸನ ರಚನೆಯ ಉದ್ದೇಶ 
ಕಾವ್ಯ ರಚನೆಯಲ್ಲ. ಆದುದರಿಂದಲೇ ಪ್ರೊ.ಕಲ್ಬುರ್ಗೀಯವರು ಶಾಸನಗಳಿಗೆ ಬರವಣಿಗೆಯನ್ನು 
ಒದಗಿಸಿಕೊಡುವವರನ್ನು ನಿಯುಕ್ತ ಲೇಖಕರು ಮತ್ತು ಹವ್ಯಾಸಿ ಲೇಖಕರೆಂದು 
ವಿಭಜಿಸುತ್ತಾರೆ. 

ಶಾಸನ ಕವಿಗಳು ಹವ್ಯಾಸಿ ಲೇಖಕರ ಸಾಲಿಗೆ ಸೇರುವರಲ್ಲದೆ ಅವರು ಸಾಮಾನ್ಯವಾಗಿ 
ಭಾಷಾಜ್ಞಾನ ಮತ್ತು ಸಾಹಿತ್ಯದ ಪರಿಚಯವುಳ್ಳ ವಿದ್ಯಾವಂತರೇ ಆಗಿರುತ್ತಿದ್ದರು. ಆ ಮೂಲಕ 
ಶಾಸನ ಕವಿಗಳು ಕನ್ನಡ ಭಾಷೆಗೆ ರಾಜ ಮಾನ್ಯತೆಯನ್ನು ತಂದುಕೊಟ್ಟು, ಕನ್ನಡವನ್ನು 
ಸಾಹಿತ್ಯಕವಾಗಿ ಬಳಸಿಕೊಂಡು ಆ ಮೂಲಕ ಕನ್ನಡ ಭಾಷೆಯು ಸಾಹಿತ್ಯಕವಾಗಿ, 
ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಉಚ್ಛ್ರಾಯ ಸ್ಪಿತಿಯನ್ನು ತಲುಪಲು 
ಕಾರಣಕರ್ತರಾದರು. ಸಾಮಾನ್ಯವಾಗಿ ಒಂದು ಶಾಸನವನ್ನು ರಚಿಸಿ, ನಿರ್ಮಿಸಲು ಶಾಸನ ಕವಿ, 
ಲಿಪಿಕಾರ ಮತ್ತು ರೂವಾರಿಗಳ ಪರಿಶ್ರಮವಿರುತ್ತದೆ. ಕವಿಯು ಶಾಸನ ಪಾಠವನ್ನು ರಚಿಸಿದರೆ, 
ಅದನ್ನು ಕಲ್ಲು ಅಥವ ತಾಮ್ರ ಫಲಕದ ಮೇಲೆ ಬರೆಯುವವನು ಲಿಪಿಕಾರ. ಮುಂದೆ ರೂವಾರಿ 
ಕಮ್ಮಾರ ಅಥವಾ ಕಲ್ಲುಕುಟಿಗನು ಅದನ್ನು ಕಂಡರಿಸುತ್ತಿದ್ದನು. ಕೆಲವೊಮ್ಮೆ ಈ ಮೂರೂ 


ಕೆಲಸಗಳನ್ನು ಒಬ್ಬನೋ ಇಲ್ಲವೆ ಮೂವರೂ ಕೂಡಿ ಮಾಡಿರುವುದು ಕಂಡು ಬರುತ್ತದೆ. 


ಕೆಲವು ಕಡೆ "ಶಾಸನ ಬರೆದಂ' "ಬರೆಪಂ' ಎಂಬ ಉಲ್ಲೇಖಗಳಿಂದ ಅವರು ಶಾಸನ 
ಕವಿಗಳೆಂದು ಗುರುತಿಸುವುದು ಕಷ್ಟಕರವಾದುದು. ಇನ್ನೂ ಕೆಲವು ಕಡೆ ಅಪರೂಪವಾಗಿ 
ಹೆಮ್ಮೆಯಿಂದ ತಮ್ಮ ಹೆಸರನ್ನು ಸ್ಪಷ್ಟವಾಗಿ ಶಾಸನ ಕವಿಗಳು ಹೇಳಿಕೊಂಡಿದ್ದಾರೆ. 
ಶಾಸನಗಳಲ್ಲಿ ತಿಳಿಸಬೇಕಾದ ಎಲ್ಲಾ ವಿಷಯಗಳನ್ನು ಹೇಳಿದ ನಂತರ ಅಂದರೆ ಶಾಸನದ 
ಕೊನೆಯ ಭಾಗದಲ್ಲಿ ಶಾಸನ ಕವಿಗಳು, ಲಿಪಿಕಾರರು ತಮ್ಮ ಹೆಸರನ್ನು ಹೇಳಿಕೊಳ್ಳುತ್ತಿದ್ದರು. 
ಕೆಲವೊಮ್ಮೆ ಶಾಸನಗಳಲ್ಲಿ ಆರಂಭದಲ್ಲಿಯೇ ಶಾಸನ ಕವಿಗಳ ಹೆಸರು ಇರುವುದು 


ಕಂಡುಬರುತ್ತದೆ. ಆದರೆ ಇಂತಹ ಶಾಸನಗಳು ಚಾಮರಾಜನಗರದಲ್ಲಿ ಕಂಡು ಬರುವುದಿಲ್ಲ.“ 


187 


ಚಾಮರಾಜನಗರ ಜಿಲ್ಲೆಯು ಸಹ ಹಲವು ಶಾಸನ ಕವಿಗಳಿಗೆ ತವರಾಗಿತ್ತೆಂದು 
ಶಾಸನಗಳಿಂದ ತಿಳಿದುಬರುತ್ತದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ದೊರೆತು ಪ್ರಕಟವಾಗಿರುವ 
ಶಾಸನಗಳ ಸಂಖ್ಯೆ ಒಂದು ಸಾವಿರದ ಹತ್ತಿರವಿದೆ. ಇದುವರೆಗೂ ಸುಮಾರು 965 
ಶಾಸನಗಳನ್ನು ಗುರುತಿಸಿ ಪ್ರಕಟಿಸಲಾಗಿದೆ." ಈ ಶಾಸನಗಳಲ್ಲಿ ಹಲವು ಸಾಹಿತ್ಯಕವಾಗಿ 
ಅತ್ಯಂತ ಪ್ರೌಢ ರಚನೆಗಳಾಗಿರುವುದನ್ನು ಗುರುತಿಸಬಹುದು. ಅವುಗಳಲ್ಲಿ ಕೆಲವು ಶಾಸನಗಳಲ್ಲಿ 
ಮಾತ್ರ ಶಾಸನ ಕವಿಗಳ ಉಲ್ಲೇಖವಿರುವುದನ್ನು ಗಮನಿಸಬಹುದು. ಕೆಲವು ಶಾಸನಗಳಲ್ಲಿ 
ಲಿಪಿಕಾರರ ಹೆಸರಿದ್ದು ಬಹುಪಾಲು ಶಾಸನಗಳು ಕತೃವಿನ ಬಗೆಗೆ ಯಾವುದೇ ಮಾಹಿತಿ 
ಸಿಗುವುದಿಲ್ಲ. 

ಚಾಮರಾಜನಗರ ಜಿಲ್ಲೆಯ ಬಹುಪಾಲು ಶಾಸನಗಳಲ್ಲಿ ಶಾಸನ ಕವಿಗಳ, 
ರೂವಾರಿಗಳ, ಲಿಪಿಕಾರರ ಹೆಸರುಗಳು ಕಂಡು ಬರುವುದಿಲ್ಲ. ಆದರೂ ಬೆರಳೆಣಿಕೆಯಷ್ಟು 
ಶಾಸನಗಳಲ್ಲಿ ಮಾತ್ರ ಶಾಸನ ಕವಿಗಳು, ಲಿಪಿಕಾರರು, ರೂವಾರಿಗಳು ತಮ್ಮ ಹೆಸರನ್ನು 


ಹೇಳಿಕೊಂಡಿದ್ದಾರೆ. ಅದ್ದರಿಂದ ಶಾಸನಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರುವ ಕೆಲವು ಶಾಸನ 


ಕವಿಗಳು, ಲಿಪಿಕಾರರು, ರೂವಾರಿಗಳ ಹೆಸರುಗಳನ್ನು ಗುರುತಿಸುವ ಪ್ರಯತ್ನ ಮಾಡಲಾಗಿದೆ. 


ಅಕ ರದ ಗೋಪಣ: ಹೊಮ್ಮದ ಮೂಲಸಾನೇಶ್ತರ ದೇವಾಲಯದ ಮೇಲೆ ನೆಟಿರುವ 
cA ಣ (J [A ವ ಟಿ 


ಕಲ್ಲಿನಲ್ಲಿ "ಅಕ್ಸಾರೆ ಗೋಪಂಣನ ಬರಹ” ಎಂದು ಮಾತ್ರವಿದೆ. 


ವಿದ್ಯಾನಂದೋಪಾಧ್ಯಾಯ: ಮಲೆಯೂರು ಶಾಸನದಲ್ಲಿ "ಪದಮಿದಂ ವಿದ್ಯಾನಂದೋ 


ಪಾಧ್ಯಾಯೇನ ಕೃತಂ' ಎಂದು ಕೆತ್ತಲಾಗಿದೆ. 


ತಿರುಮಲಾರ್ಯ: ಚಾಮರಾಜನಗರದ ನಾರಾಯಣಸ್ವಾಮಿ ದೇವಸ್ಥಾನದ ತಾಮ್ರ ಶಾಸನವು 


"ಅಳಸಿಂಗರಾರ್ಯನ ಮಗ ತಿರುಮಲಾರ್ಯನಿಂದ' ರಚನೆಯಾಗಿದ್ದು ಈತನು ಮೈಸೂರಿನ 


ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿದ್ದ ಪ್ರಮುಖ ಕವಿ. 
a) Re NANG) 


188 


ಲಿಂಗಯ್ಯ : ಹರದನಹಳ್ಳಿಯ ಶಾಸನವು ಸಂಸ್ಕೃತ ವೃತ್ತದಲ್ಲಿದ್ದು, "ಲಿಂಗಯ್ಯನ ಬರಹ 


ಎನ್ನುವ ಪದ ಕಂಡು ಬರುತ್ತದೆ. 


ಕೃಷ್ಣದೀಕ್ಷಿತ: ಹರದನಹಳ್ಳಿಯ ರಾಮಕೃಷ್ನ ಜೋಯಿಸರ ಮನೆಯಲಿ ದ ತಾಮ ಶಾಸನದಲಿ 
ಣ A ) [5o) Re) K) ಬ 


"ಕಾಶ್ಯಪಗೋತ್ರದ ಕೃಷ್ಣದೀಕ್ಷಿತ' ನಿಂದ ಇದು ರಚನೆಯಾಗಿದ್ದು, ಅವನನ್ನು ವಿದ್ವಾನ್‌ ಎಂದು 


ಸಹ ವರ್ಣಿಸಿದೆ. 


ರಾಯಪ್ಪ: ಸಿಂಗನಲ್ಲೂರು ಶಾಸನವು “ನಾಡಸೇನಬೋವ ರಾಯ್ದನ ಸ್ವಹಸ್ತದ 
ಬರಹಾನಾತ್ಲಿಲ್‌'ಎಂದು ಬರೆದಿರುವುದರಿಂದ ಈ ಬರಹಗಾರರು ಅಧಿಕಾರಿಗಳೂ ಕರಣಿಕರೂ 


ಆಗಿದ್ದರೆಂದು ತಿಳಿದುಕೊಳ್ಳಬಹುದು. 


ಸಂಕಣ: ಮೂಡಲಗ್ರಹಾರ ಶಾಸನವು "ಸೇನಬೋವ ಸಂಕಣನ ಬರಹ ಸಿದ್ದನ ಬರಹ” ಎಂದು 
ಹೇಳಿದೆ. ಇಲ್ಲಿ ಕರಡು ಪ್ರತಿಯನ್ನು ಸಿದ್ದಪಡಿಸಿದವನು ಸಂಕಣನಾದರೆ, ಕಂಡರಿಸಿದವನು 


ಸಿದ್ದನೆಂದು ಹೇಳಬಹುದು 


ವಟ್ಟಾಚಾರಿ: ಬಾಗಳಿ ಶಾಸನದಲ್ಲಿ "ಈ ಶಾಸನಂ ಬರೆದೋ ನಿರ್ಗ್ಗನ್ನನ ಸಿಲಕ 
ವಟ್ಟಾಚಾರಿಮನ್ನಳ ಮಹಾಶ್ರೀ' ಎಂದು ಕಂಡುಬರುತ್ತದೆ. ಇದರ ಪ್ರಕಾರ ಶಿಲ್ಪಕ 
ವಟ್ಟಾಚಾರಿಯು ಇದನ್ನು ಬರೆದವನು, ಆದರೆ ಶಿಲ್ಪಕನೆಂದು ಇಲ್ಲಿ ವರ್ಣಿತ ನಾಗಿರುವುದರಿಂದ 


ಈತನು ಶಾಸನವನ್ನು ಕಂಡರಿಸಿದವನೆಂದು ತಿಳಿದುಬರುತ್ತದೆ. 


ಸಭಾಪತಿ: ಗುಂಡ್ಲುಪೇಟೆ ಮತ್ತು ತ್ರಯಂಬಕಪುರ ಶಾಸನಗಳ ಕರ್ತ್ಪ್ವ್ಯವೇ ಸಭಾಪತಿ. ಈತನು 
ಕೃಷ್ಣದೇವರಾಯನ ಕಾಲದ ಶಾಸನಕವಿ. ಈ ಎರಡೂ ಶಾಸನಗಳನ್ನು ಕಂಡರಿಸಿದವನು 


ವೀರಣಾಚಾರ್ಯ. 


ವಿಶ್ವಕರ್ಮಾಚಾರಿ: ಕೆರೆಹಳ್ಳಿ ಶಾಸನದಲ್ಲಿ "ವಿಸ್ತಕರ್ಮ ಶಾಸನಂ ಲಿಖಿತಂ' ಎಂದು ಕಂಡು 


ಬರುತ್ತದೆ. 


189 


ನಾರಣಾಚಾರಿ: ಹಳೇ ಆಲೂರು ಶಾಸನವು "ದೇಶಿಯಾಚಾರಿ ಮಗನ್‌ ನಾರಾಣಾಚಾರಿ' ಎಂಬ 


ಪದವನ್ನು ಉಲ್ಲೇಖಿಸಿದೆ. 
ಧರಾ: ಅಂಚವಾಡಿ ಶಾಸನವು "ಇದ ಬರೆದಂ ಗವರೆಸೆಟ್ಟಿಯ ಮಗ ಧರಂ” ಎಂದು ಹೇಳಿದೆ. 


ಸೋಮರಸ: ಕಾಳನಹುಂಡಿ ಶಾಸನವು "ಮಾಲ್ಲನೂರು ಸೋಮರಸನ ಬರಹ' ಎಂದು 


ದಾಖಲಿಸಿದೆ. 


ಚೋವಿಸ: ಲೊಕ್ಕರೆ ಶಾಸನದಲ್ಲಿ "ಅಪ್ಪಾಜಿ ಚೋವಿಸನ ಬರಪ' ಎಂದು ಕಂಡು ಬರುತ್ತದೆ. 


ಮಾಣಿಕ್ಕಾಚಾರಿ: ಕೆಲಸೂರು ಶಾಸನದಲ್ಲಿ "ರಾಜಾಚಾರಿ ಮಗನ್‌ ಮಾಣಿಕ್ಯಾಚಾರಿ' ಎಂದು 


ಹೇಳಿದೆ. 


ಸೋಮರಾಯ: "ಸೋಮರಾಯ ಒಡೆಯರ ಬರಹ' ಎಂದು ತ್ರಿಯಂಬಕಪುರ ಶಾಸನದಲ್ಲಿ 


ಕಂಡು ಬರುತ್ತದೆ. 


ಸಾಸಲಯ್ಯ: ಯಳಂದೂರಿನ ಗೌರೀಶ್ವರ ದೇವಾಲಯದ ಪ್ರಕಾರದಲ್ಲಿ ದಕ್ಷಿಣದ ಕಡೆಯ 
ಮಂಟಪದಲ್ಲಿರುವ ಶಾಸನ ಪಾಠದಲ್ಲಿ ಬರೆದಂ ಬೊಂಮ್ಮಣ್ಣ ಪಂಡಿತ ವರತನಯಂ ರಸಿಕ 
ಪಂಡಿತಂ ಪೇಳ್ಗನಿದಂ ಸರಸ ಕವಿ ಸಾಸಲಯ್ಯಂ ವರುಸಿದಂ ಮುದ್ದಭೂಪನೆನೆ ಮಚ್ಚದರಾರ್‌ 


ಎಂದು. ವರ್ಣಿತವಾಗಿದೆ: 


ನೃಸಿಂಹ: ಗುಂಡ್ಲುಪೇಟೆ ತಾಲ್ಲೂಕಿನ ತ್ರಿಯಂಬಕಪುರದ ತ್ರಿಯಂಬಕೇಶ್ವರ ದೇವಾಲಯದ 
ಗೋಡೆಯ ಮೇಲೆ ಕ್ರಿಶ. 1448ರಲ್ಲಿ ರಚಿತಗೊಂಡಿರುವ ತಾಮ್ರಶಾಸನದ ಕರ್ತ 
ಯಜುರ್ಮೇದದ ಕಾಶ್ಯಪಗೋತ್ರದ ವೇದಕೇಶರೀ ಭಟ್ಟನ ಮಗನಾದ ನೃಸಿಂಹ ಎಂದು 


ತಿಳಿದುಬರುತ್ತದೆ. 


ದೊಡ್ಡೋಜ: ಎಡೂರು ಶಾಸನದಲ್ಲಿ ಮಲ್ಲೋಜನ ಮಗನು ದೊಡ್ಡೋಜನ ಬರಹ 


ಖಂದಿಪೆ್‌ 


190 


ಹೀಗೆ ಚಾಮರಾಜನಗರ ಜಿಲ್ಲೆಯ ಶಾಸನಗಳನ್ನು ಅವಲೋಕಿಸಿದಾಗ ಮೇಲೆ ತಿಳಿಸಿದ 
ಶಾಸನ ಕವಿಗಳು, ರೂವಾರಿಗಳು, ಲಿಪಿಕಾರರು ಕಂಡು ಬರುತ್ತಿದ್ದು, ಇವರು ರಚಿಸಿದ 
ಶಾಸನಗಳು ಗದ್ಯ, ಪದ್ಯ ರೂಪದಲ್ಲಿದ್ದು, ಸಾಹಿತ್ಯಿಕ ದೃಷ್ಟಿಯಿಂದ ಬಹಳ ಮಹತ್ವವುಳ್ಳ 
ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಆಧಾರಗಳಾಗಿವೆ. 

ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ಸ್ಥಳನಾಮಗಳು ಸಹ ಕಂಡುಬರುವುದು 
ಒಂದು ವಿಶಿಷ್ಟ ಲಕ್ಷಣವಾಗಿದೆ. ಈ ಜಿಲ್ಲೆಯ ಹಲವು ಗ್ರಾಮಗಳ ಮೂಲ ಹೆಸರಿನ ಸ್ವರೂಪ 
ನಮಗೆ ಶಾಸನಗಳಿಂದ ಮಾತ್ರ ತಿಳಿದುಬರುತ್ತದೆ. ಇದರಿಂದ ಎಷ್ಟೋ ಹಳ್ಳಿಗಳಿಗೆ ಸಾವಿರ 
ವರ್ಷಕ್ಕೂ ಮೀರಿದ ಪ್ರಾಚೀನತೆ ಇರುವುದು ಕಂಡುಬರುತ್ತದೆ. ಉದಾಹರಣೆಗೆ ಕ್ರಿ.ಶ. 8- 
೨9ನೆಯ ಶತಮಾನದ ಶಾಸನೋಕ್ತ ಅಮಚವಾಡಿ ಈಗಿನ ಅಂಚವಾಡಿ (ಚಾನ 256). ತುಸು 
ಅನಂತರ ಕಾಲದ ಮಾದವಾಡಿ ಈಗಿನ ಮಾದಲವಾಡಿ (ಚಾನ 237), ಈಗಿನ 
ಹರದನಹಳ್ಳಿಯ ಪ್ರಾಚೀನ ಹೆಸರು ಮಗೆಯ ಅಥವಾ ಮರ್ಗ್ಸೇಯ (ಚಾನ 275). ಇದು 
ಮಾಧವ ದಣ್ಣಾಯಕರ ಜನ್ಮಸ್ಥಳವಾಗಿತ್ತು. (ಚಾನ 275, ಇತ್ಯಾದಿ). ಹರದನಹಳ್ಳಿ ಗ್ರಾಮವು 


ದಕ್ಟಿಣ ವಾರಣಾಸಿಯೆಂದು ಪ್ರಖ್ಯಾತಿ ಪಡೆದಿತ್ತು (ಚಾನ 261. ಕ್ರಿ.ಶ. 1397). ಇನ್ನೊಂದು 


ಶಾಸನದಲ್ಲಿ (ಚಾನ 260, ಕ್ರಿ.ಶ. 1368) “ಯೆಂಣೆನಾಡೊಳಗೆ ಪುಣ್ಯಕ್ಸೇತ್ರ ದಕ್ಷಿಣ ದೇಶ 


ಬಶಿಬ ಲ SN) 


ಪಾವನೀಕ್ತುತಮಪ್ಪ ಹರದನಹಳ್ಳಿ” ಎಂಬ ಉಲ್ಲೇಖವಿದೆ.“ 

ಈಗಿನ ಚಾಮರಾಜನಗರಕ್ಕೆ ಅರೆಕೊಠಾರ, ಅರೆಕುಠಾರ, ಅರೆಕೊಟ್ಟರಾ, ಅರುಕಠಾರ, 
ಅರಿಕುಠಾರ ಎಂಬ ಹೆಸರುಗಳಿಂದ ಸೂಚಿಸಲಾಗುತ್ತಿತ್ತೆಂದು ತಿಳಿದುಬರುತ್ತದೆ. 
ಈ ಹಿನ್ನೆಲೆಯಲ್ಲಿ ಕೆಲವು ಹಳ್ಳಿ ಗ್ರಾಮಗಳ ಈಗಿನ ಹೆಸರನ್ನೂ ಅವುಗಳಿಗೆ ಈ ಹಿಂದೆ ಇದ್ದ 
ಹೆಸರುಗಳನ್ನೂ ಕಂಸದೊಳಗೆ ಸೂಚಿಸಲಾಗಿದೆ: ಕುದೇರು (ಕುದಿಹೆರು, ಕುದಿಹೇರು, 
ಕುದುಂಯೆರು) ಚಾನ 72, 73, 77; 15-16ನೆಯ ಶತಮಾನ; ಎಲ್ಕೂರು (ಎಲವಕ್ಕಲೂರು) 
ಚಾನ 80,81, ಕ್ರಿ.ಶ. 8ನೆಯ ಶತಮಾನ; ಎಲವಕೂರು, ಚಾನ 79, ಕ್ರಿ.ಶ. 971-72 ಮತ್ತು 
ಚಾನ 78, ಕ್ರಿ.ಶ. 1281); ಬಾಗಳಿ (ಬಾಗಳಿಯೂರು, ಚಾನ 114, ಕ್ರಿ.ಶ. 10ನೆಯ ಶತಮಾನ); 


ತೆಳನೂರು (ತೆನಳನೂರು, ಚಾನ 123, ಕ್ರಿ.ಶ. 10-11ನೆಯ ಶತಮಾನ); ಬಸವಟ್ಟಿ (ಭಸೆಟ್ಟಿ, 


191 


ಚಾನ 127, ಕ್ರಿ.ಶ. 1221); ಎಡೂರು (ಎಡೆಯೂರು, ಚಾನ 127; ಇಡೈೆಯೂರು, ಚಾನ 128, 
ಕ್ರಿ.ಶ. 1247); ಹರಳಕೋಟೆ (ಹಟ್ಟಲಕೋಟೆ, ಚಾನ 221, 14ನೆಯ ಶತಮಾನ) ಇತ್ಯಾದಿ. 
ಉಮ್ಮತ್ತೂರಿಗೆ ಧತ್ತೂರಾಖ್ಯಪುರ ಎಂಬ ಹೆಸರಿತ್ತು. (ಚಾನ 104, ಕ್ರಿ.ಶ. 1413); ಇದು 
ಕಾವೇರಿ ನದಿಗೆ ದಕ್ಷಿಣದಲ್ಲಿ ಒಂದು ಯೋಜನೆ ದೂರವಿತ್ತು. ಆಲೂರ ಸಂಸ್ಥಾನವು ತೆಂಕಣ 


ಐಯಾವೊಳೆ ಎಂದು ಪ್ರಖ್ಯಾತವಾಗಿತ್ತು(ಚಾನ 184,ಕ್ರಿ.ಶ. 1403). 
ಶಾಸನವೊಂದರಲ್ಲಿ (ಚಾನ 210, ಕ್ರಿ.ಶ. 15ನೆಯ ಶತಮಾನ) "“ಚಂದ್ರವಾಡಿನಲು 


ಪಾರ್ವತಿರಾಯವೊಡೆಯರ ಹೆಸರಲ್ಲು ಪುರವ ಕಟ್ಟಿದ'' ಉಲ್ಲೇಖವಿದೆ. ಚಂದ್ರವಾಡಿ ಈಗಿನ 
ರಾಂಪುರ ಅಥವಾ ಚಂದಕವಾಡಿ ಇರಬಹುದು. ಹೊಮ್ಮ ಇನ್ನೊಂದು ಪ್ರಾಚೀನ ಗ್ರಾಮ. ಕ್ರಿ.ಶ. 
8ನೆಯ ಶತಮಾನದಲ್ಲಿ ಇದಕ್ಕೆ ಪೊಮ್ಮಿ (ಚಾನ 147) ಎಂಬ ಹೆಸರಿತ್ತು; ಮುಂದೆ ಕ್ರಿ.ಶ. 
1380 ರಲ್ಲಿ ಇದು ಸರ್ವಜ್ಞ ವಿಷ್ಣುಪುರವಾಗಿ ಅಕಳಂಕ ಚತುರ್ಮೇದಿಮಂಗಲವೆಂಬ ಹೆಸರು 
ಪಡೆಯಿತು (ಚಾನ 222, ಕ್ರಿ.ಶ. 1167). ಹೊಂಗನೂರಿನ ಹೊಂಗ ಅಫ್ರಾರ (ಚಾನ 160, 
ಕಿ.ಶ. 1517) ಮತ್ತು ಕೊಳುಮು ಎಂಬ ಹೆಸರಿತ್ತು (ಚಾನ 168, ಕ್ರಿ.ಶ. 11ನೆಯ ಶತಮಾನ). 
ಮಸಣಪಹಳ್ಳಿ ಈಗಿನ ಬೂದಿಪಡಗ. ಈಗಿನ ಕೆರೆಹಳ್ಳಿಯ ಮೂಲ ಹೆಸರು ಪ್ರಾಯಶಃ ಶಿವಯ್ಯನ 
ಕೆರಿ (ಚಾನ 352, ಕ್ರಿ.ಶ. 9-10ನೆಯ ಶತಮಾನ). ಜೈನ ಕೇಂದ್ರವಾಗಿದ್ದ ಮಲೆಯೂರಿಗೆ 
ಕನಕಗಿರಿ, ಕನಕಾಚಲ ಎಂಬ ಹೆಸರಿತ್ತು. ಈಗಿನ ವೆಂಕಟಯ್ಯ ಛತ್ರವು ಶ್ರೀನಿವಾಸಪುರ ಅಥವಾ 
ಶ್ರೀನಿವಾಸಕ್ಲೇತ್ರ ಎಂದೂ ಪರಿಚಿತವಾಗಿತ್ತು (ಚಾನ 168, ಕ್ರಿ.ಶ. 11ನೆಯ ಶತಮಾನ). 
ಹರದನಹಳ್ಳಿಯ ಸಂಸ್ಕೃತ ರೂಪ ವಾಣಿಜ್ಯಪುರಿ(ಚಾನ 292, ಕ್ರಿ.ಶ. 1345). ಹೆಗ್ಗವಾಡಿಯ 
ತಮಿಳು ರೂಪಾಂತರ ಪರ್ಗೈಪಾಡಿ; ಎಣ್ಣೆಗುಂಬವು ಎರು ಮೈಕುಂಬ." 

ಚಾಮರಾಜನಗರ ಜಿಲ್ಲೆಯ ಶಾಸನ ಕವಿ-ಲೇಖಕ-ರೂವಾರಿಗಳ ಬಗೆಗೂ 


ದಾಖಲೆಗಳು ಶಾಸನಗಳಲ್ಲಿ ಮಾಹಿತಿಗಳು ಕಂಡುಬರುತ್ತವೆ. ಕ್ರಿ.ಶ. 1380ರ ಹೊಮ್ಮ 


ಶಾಸನವು (ಚಾನ 148) “ಅಕ್ಷಾರದ ಗೋಂಪಂಣನ ಬರಹ”. ಪ್ರಾಯಶಃ ಈತನು ಕವಿ 
ಇರಬೇಕು. ಕ್ರಿ.ಶ. 1511ರ ಮಲೆಯೂರು ಶಾಸನವನ್ನು (ಚಾನ 358) 


ವಿದ್ಯಾನಂದೋಪಾಧ್ಯಾಯ ರಚಿಸಿದ. ಇದನ್ನು ಕಲ್ಲಿನ ಮೇಲೆ ಬರೆದವನು ವೃಷಭದಾಸವರ್ಣಿ. 


192 


ಕ್ರಿ.ಶ. 1675ರ ಚಾಮರಾಜನಗರ ಶಾಸನವು (ಚಾ 11) ತಿರುಮಲಾರ್ಯನ ರಚನೆ. ಈತ 
ಚಿಕ್ಕದೇವರಾಜವೊಡೆಯರ ಆಸ್ಲಾನದಲ್ಲಿ ಪ್ರಖ್ಯಾತ ಕವಿ ಹಾಗೂ ವಿದ್ವಾಂಸ. ಈತ ಅನೇಕ 


ಕೃತಿಗಳನ್ನು ರಚಿಸಿದನೆಂಬುದು ಸರ್ವವಿದಿತ ಸಂಗತಿ. ಸುಮಾರು 17ನೆಯ ಶತಮಾನದ, 


ಹರದನಹಳ್ಳಿಯ ಒಂದು ಶಾಸನದಲ್ಲಿ (ಚಾನ 272) "ಲಿಂಗೈನ ಬರಹ” ಈ ಶಾಸನೋಕ್ತ 
ದಾನಿಯೂ ಈತನೇ, ದೇವರಸಯ್ಯನ ಮೊಮ್ಮಗ, ಬೈರೋದೇವನ ಮಗ ಹಾಗೂ ಅದೇ 
ಊರಿನ ಕರಣಿಕನಾಗಿದ್ದವನು. ಹರದನಹಳ್ಳಿ ತಾಮ್ರ ಶಾಸನವು (ಚಾನ 291) ವಿದ್ವಾನ್‌ 
ಕೃಷ್ಣದೀಕ್ಲಿತನಿಂದ ರಚಿತವಾದುದು; ಈತ ಕಾಶ್ಯಪಗೋತ್ರಜ ಹಾಗ 
ಸೋಮಶಾಖೆಯವನುಕ್ರಿ.ಶ. 1555ರ ಅರಕಲವಾಡಿ ಶಾಸನವು (ಚಾನ 301) ರಂಗರಾಜಯ್ಯನ 
ಬರಹ. ರೂವಾರಿಗಳಲ್ಲಿ ಹನ್ನಿಬೋಜ (ಚಾನ 143, ಕ್ರಿ.ಶ. 1163), ಮಲ್ಲೋಜನ ಮಗ 
ದೊಡ್ಡೋಜ (ಚಾನ 129, ಕ್ರಿ.ಶ. 1389), ಕೊಂಗುಣಿಯರ ಮಾಯಾಣಾಯಚಾರಿಯ ಮಗ 
ಕೇತಾಚಾರಿ (ಚಾನ 122, ಕ್ರಿ.ಶ. 1169), ಶಿಲ್ಪ್ಲಕ ವಟ್ಟಾಚಾರಿ (ಆಚನ 114 ಕ್ರಿ.ಶ. 10ನೆಯ 
ಶತಮಾನ), ವಿಶ್ವಕರ್ಮ (ಚಾನ 354, ಕ್ರಿ.ಶ. 904, ಸಿದ್ದ (ಚಾನ 104, ಕ್ರಿ.ಶ. 1413), 
ನಾರಣಾಚಾರಿ (ಚಾನ 187, ಕ್ರಿ.ಶ. 1327) ಮೊದಲಾದವರು ಸೇರಿದ್ದಾರೆ. ಎಷ್ಟೋ ಶಾಸನ 
ಪಾಠಗಳ ಕರಡು ಪ್ರತಿಯನ್ನು ಸೇನಬೋವ ಮುಂತಾದ ಅಧಿಕಾರಿಗಳು ಸಿದ್ದಪಡಿಸಿಕೊಟ್ಟರೆಂದು 
ತಿಳಿದುಬರುತ್ತದೆ.” 

ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ಭಾಷಿಕ-ಸಾಹಿತ್ಯಿಕ ಅಂಶಗಳು 
ಮೊದಮೊದಲು ಸರಳಭಾಷೆ ಹಾಗೂ ನೇರ ನಿರೂಪಣೆಯನ್ನು ಹೊಂದಿದ್ದ ಶಾಸನಗಳು 
ಕಾಲಕ್ರಮೇಣ ಆಡಂಬರ-ಅಲಂಕಾರದ ಭಾಷೆ ಮತ್ತು ಸಂಕೀರ್ಣ ನಿರೂಪಣೆಯತ್ತ 


ವಾಲಿದವು. ಉದಾಹರಣೆಗೆ: ಕ್ರಿ.ಶ. 11ನೆಯ ಶತಮಾನದ ಆದಿ ಭಾಗದಲ್ಲೇ ಕಂಡುಬರುವ 


“ಶ್ರೀ ಗೋಬಿನ್ನರದೇವನ ಮನೋಅನಯನ ವಲ್ಲಭೆನೋಉಂಬ ವಂಶೋದ್ಭವೆ ಪಲ್ಲವ 


ಕುಲತಿಲಕೆ ಸಮ್ಯಕ್ಕ ರೋಹಿಣಿ ಕಲಿಕಾಲ ರುಗ್ಮಿಣಿ ಪತಿವ್ರತ ಮಹೀನುತೆ ಧರ್ಮ ಚಿನ್ರಾಮಣಿ 
ಸತ್ಯವಿಳಾಸಿನಿ ತ್ರಿಭುವನವೀರ ನೋಳುಬಾಗ್ರ ಜನ್ಮೆಯಪ್ಪ ಶ್ರೀಪ್ರಿಥುವಬ್ಬರಸಿಯರು”' ಎಂಬ 


ಭಾಷೆಯು ಬಹಳ ಸಂಕೀರ್ಣವಾಗಿದೆ. ಎಷ್ಟೋ ಶಾಸನಗಳಲ್ಲಿ ಶಬ್ದಗಳು ವಿಕೃತಗೊಂಡಿವೆ: 


193 


ತೋಹಿಮಾಸ, ರಹಮೇಶ್ವರ, ವಯ್ಯ, ಪ್ರೋಹಿತ (ಪುರೋಹಿತ), ಪುಟ್ಟಿರಾಜ್ಯ 
(ಪೃಥ್ವೀರಾಜ್ಯ) ಇತ್ಯಾದಿ. ಕ್ರಿ.ಶ 16ನೆಯ ಶತಮಾನದ ನಾಗವಲ್ಲಿಯ ವರ್ಣನೆ ಇದು: "ಕನಕ 


ದೇಶದಿಂ ಮೇಣಿವ ಹೊಂನಹೊಳೆಯ ಸೀಮೆಯಲು ವೊಪ್ಪಿ ಶಿವಭಕ್ತಿಗೆ ಕಲ್ಯಾಣವೆನಿಸಿದ 


ನಾಗವಲ್ಲಿ” (ಚಾನ 206). ಕ್ರಿ.ಶ. 1380ರ ಹೊಮ್ಮ ಶಾಸನವು (ಚಾನ 148) ಆ ಗ್ರಾಮವನ್ನು 
ಈ ಗ್ರಾಮದ ಬ್ರಾಹ್ಮಣರು ಸರ್ವ ವಿದ್ಯಾಪಾರಂಗತರಾಗಿದ್ದರು." 

ಹಲವು ಶಾಸನ ಪಾಠಗಳಲ್ಲಿ ಸುಂದರ ವರ್ಣನೆ ಕಂಡುಬರುವಂತೆಯೇ 
ಸುಸಂಸ್ಕೃತವಲ್ಲದ, ವಿಶೇಷವಾಗಿ ಶಾಪವಾಕ್ಯ ಭಾಗಗಳಲ್ಲಿ ಮಾತುಗಳೂ 
ಕಂಡುಬರುವುದುಂಟು. ಅಪಸಂಸ್ಕೃತಿಯೂ ಸಂಸ್ಕೃತಿಯ ಒಂದು ಭಾಗವಷ್ಟೆ. ಕ್ರಿ.ಶ. 8ನೆಯ 
ಶತಮಾನದಲ್ಲಿ "“ಇದನದೊಅಬಾರ್ಣಾ ಸಿಯುಂ ಕವಿಲೆಯಮನದೋಂ”” ಎಂಬ (ಚಾನ 161, 


ಕ್ರಿ.ಶ. 1549) ಎಂಬಲ್ಲಾಗಲಿ,* ಕೊಟ್ಟ ಮಾತಿಗೆ ಅಥವಾ ಒಪಂದ ಅಥವಾ ಒಡಂಬಡಿಕೆಗೆ 


ತಪ್ಪಿದವರು “ಸತ್ತ ಕತ್ತೆಯ ತಿಂದು ತೊರಳೆಯ ನೀರ ಕುಡಿದು ಹೋಗುವರು””ಎಂಬಲ್ಲಾಗಲಿ 
ಭಾಷೆ ಬಿಂಬಿಸುವುದು ಸದಭಿರುಚಿಯನ್ನಲ್ಲ; ಅದು ಶಾಪಸೂಚಕವಾಗಿದೆ. ಜಾತಿಸೂಚಕ 
ನಿಂದನೆಯೂ ಕೆಲವೆಡೆ ಕಂಡುಬರುತ್ತದೆ. ಕುಣಗಾಲದಲ್ಲಿ ಹೊಯ್ಸಳರ ಕಾಲದ ಪ್ರಸಿದ್ಧ 
ಅಧಿಕಾರಿಯಾಗಿದ್ದ ಪುಣಿಸಮಯ್ಯನು ಕಟ್ಟಿಸಿದ ಪಾರ್ಶ್ರ್ಯನಾಥಸ್ವಾಮಿಯ ತ್ರಿಕೂಟ ಜಿನಾಲಯವು 
ಪುಣಿಸ ಜಿನಾಲಯವೆಂದು ಪ್ರಸಿದ್ದಿಯಾಗಿದೆ. ಈ ಬಸದಿಯಲ್ಲಿರುವ ಶಾಸನವು ಬಸದಿಗೆ ಬಿಟ್ಟ 
ಧರ್ಮಮನೊಸೆದು ಕರವನ್ನು ಸಲ್ಲಿಸದಿದ್ದರೆ ಬ್ರಾಹ್ಮಣನನ್ನು ಕೊಂದ ಗತಿ ಎಂದು 
ಶಾಪಾಶಯಾದ ಬಗ್ಗೆಯೂ ಉಲ್ಲೇಖವಿದೆ. ಶಾಪಾಶಯದಲ್ಲಿ ಧರ್ಮಮನೊಸೆದು ಎಂದಿದೆ. 
ಕ್ರಿ.ಶ. 1698ರ ಚಂದಕವಾಡಿ ಶಾಸನದ (ಚಾನ 214) ಫಲಸ್ತುತಿ ಭಾಗದಲ್ಲಿ 


“ಪರದತ್ತಾಪಹಾರೇಣಸ್ಪದತ್ತಂ ನಿಷ್ಟಲಂಭವೇತ್‌”' ಎಂಬ ಪ್ರಸಿದ್ಧ ಶ್ಲೋಕಾರ್ಧವನ್ನು ಅತ್ಯಂತ 


ಊ 


ಸರಳವಾಗಿ “ತಾನು ಅಂನ್ಯಾಯವ ಮಾಡಿ ಕೊಡೆ ತಾನು ಕೊಟ್ಟುದು ನಿಷ್ಟಲಮ್‌”” ಎಂದು 


ಅನುವಾದಿಸಿರುವುದು ಗಮನಾರ್ಹ.”' ಈ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಕೆಲವು 


ನಿಂ 
$ 
28 
9 

೫ 
38 


ಪ್ರಮುಖ ಶಾಸನಗಳ ಪಠ್ಯವನ್ನು ಸಂಗ್ರಹಿ 


194 


ಕಲ್ಲ ಹಳ್ಳಿ ಗ್ರಾಮದ ಶಾಸನ ಚಾ.ನ8ಂ: ಈ ಶಾಸನದಲ್ಲಿ ನರಸಿಂಹನು 
ರಾಜ್ಯವಾಳುತ್ತಿರಲು ಕೊಲುಗಣದ ಶಂಕರಗವುಂಡರಸರ ಶ್ರೀಮನ್ಮಹಾಪ್ರಧಾನ 
ಶ್ರೀರಂಗಡಣಾನಾಯಕರು 1221ರಲ್ಲಿ ಶ್ರೀ ವಿಜಯ ನಾರಾಯಣದೇವರಿಗೆ ಆ ನಾಡನ್ನು 


ಕಲುಪಟ್ಟವಾಗಿ ಎಂದರೆ ಶಾಸನವಾಗಿ ಹಾಕಿಸಿಕೊಟ್ಟರು. 


ಕೆಲಸೂರು ಶಾಸನ ಚಾ.ನ.101: ವೀರನರಸಿಂಹನ ರಾಜಾಡಳಿತದಲ್ಲಿ ಕೊಲ್ಲಣದ 
ಶಂಕರ ಗವುಂಡರ್‌ಅರಸನ ಅಧಿಕಾರಿಗಳಾದ ಗೋಪಣ್ಣ ಮತ್ತು ರಂಗಯ್ಯರು ಕೆಲಸೂರು 


ಬಸದಿಗೆ 1229ರಲ್ಲಿ ದತ್ತಿ ಬಿಟ್ಟಿರುವ ಮಾಹಿತಿಯು ತಿಳಿದುಬರುತ್ತದೆ. 


ಹಂಗಳ ಗ್ರಾಮದ ಶಾಸನ ಚಾ.ನ.198: ಕ್ರಿ.ಶ. 1275ರ ಈ ಶಾಸನವು ಹೊಯ್ದಳರ 
ಕಾಲದಾಗಿದ್ದು, 3ನೇ ವೀರನರಸಿಂಹ ದೇವನಿಗೆ ಸಂಬಂಧಿಸಿದ ಶಾಸನವಾಗಿದ್ದು ಇದರಲ್ಲಿ 
ಕುರಿಪಟ್ಟಿ ಮಾರಿಶೆಟ್ಟಿ ತೈತಿಂಗಳಲ್ಲಿ ತ್ರಿಸಂಧಿವಿಳಕ್ಕು ಎಂದರೆ ಮೂರು ಕಾಲದಲ್ಲಿಯೂ 


ದೀಪಹಚಲು 2 ಹೊನಿನ ಬಡಿಯನು ಆ ಚಂದಾರ್ಕ ಸಾಯಿಯಾಗಿ ಬಿಟಿದಾನೆ. 
ಅ 1 ಡಿ ೩ 9 ಥ ಆ ಐ 


ಆಲತ್ತೂರು ಗ್ರಾಮದ ಶಾಸನ ಚಾ.ನ.34: ಈ ಶಾಸನವು 3ನೇ ಬಲ್ಲಾಳನ ಕಾಲಕ್ಕೆ 
ಸೇರಿದಾಗಿದ್ದು,, ನೀಲಗಿರಿ ಸಾಧಾರ ಮುಂತಾದ ಬಿರುದುಳ ಶೀಮನ್‌ಮಹಾಪಧಾನ 

ಐ [3 + ತ್‌, ಅ" 
ಪೆರುಮಾಳೇ ದೇವದಣ್ಣಾಯಕನು ಆಳುತ್ತಿರಲು ಕುಡುನಾಡ ಆಲತ್ತೂರು ಕೆಂಪಗವುಂಡನ 
ಮಗ ಸಿಂಗಗವುಂಡನ ಓಲೆಯಕಾರ ಮಾರೆಯ ಹುಲಿಯ ಕೊಂದು ಸ್ವರ್ಗಕ್ಕೆ ಸಂದನು. ಆತನಿಗೆ 
ಕೊಟ್ಟ ಮಣ್ಣು 500. ಕ್ರಿ.ಶ.1283ರಲ್ಲಿ ಆಲತ್ತೂರಿನಲ್ಲಿ ಉಲ್ಲೇಖಿತವಾಗಿರುವ 
ಶ್ರೀಷೆರುಮಾಳೆದಂಡನಾಯಕನ ವಂಶಸ್ಥರು ಹೊಯ್ಸಳರ ಹೆಸರಿನಲ್ಲಿ ತೆರಕಣಾಂಬಿಯನ್ನು 
ರಾಜಧಾನಿಯನ್ನಾಗಿ ಮಾಡಿಕೊಂಡು ಪದಿನಾಲ್ಕುನಾಡನ್ನು ಆಳಿದರು. ಅವರ ಬಿರುದಾವಳಿಗಳು 


ಹೊಯ ಳರಾಜರಲಿ ಅವರಿಗಿದ ಪಾಮುಖತೆಯನು ತೋರಿಸುತವೆ. 
~ [se IR) ಹ) ವಿ [a ) 


ಹಳೇ ಆಲೂರು ಗ್ರಾಮದ ಶಾಸನ ಚಾ.ನ.186: ಈ ಶಾಸನವು ಕ್ರಿ.ಶ. 1058-59ರ 


ಕಾಲದಾಗಿದ್ದು ಈ ಶಾಸನದಲ್ಲಿ ಇಮ್ಮಡಿ ರಾಜೇಂದ್ರ ಚೋಳನಿಗೆ "ರಾಜಕೇಸರಿ' ಎಂಬ 


195 


ಬಿರುದು ಇತ್ತೆಂದು ತಿಳಿದು ಬರುತ್ತದೆ. ಇದರಲ್ಲಿ ಹಲವು ತರಹದ ತೆರಿಗೆಗಳ ಉಲ್ಲೇಖಗಳು 


ಕಂಡು ಬರುತ್ತದೆ. 


ಅಮಚವಾಡಿ ಗ್ರಾಮದ ಶಾಸನ ಚಾ.ನ256: ಈ ಶಾಸನವು ಗ್ರಾಮದ 
ಕ್ಯಾತೆದೇವರಗುಡಿ ಬಳಿ ಇರುವ ವೀರಗಲ್ಲಾಗಿದೆ. ಇದು ಗಂಗರ ಕಾಲದ ಶಾಸನವಾಗಿದ್ದು 
ಇದರ ಕಾಲಾವಧಿ ಸುಮಾರು 8 & ೨9ನೇ ಶತಮಾನದ ಸಂಸ್ಕೃತ ಭಾಷೆಯಲ್ಲಿದೆ. ಈ 
ಶಾಸನವನ್ನು ನೀತಿಮಾರ್ಗ ಪೆರ್ಮಾಡಿಗನ ರಾಚಮಲ್ಲನ ಮಗನಾದ ನೀತಿಮಾರ್ಗ 
ಎರೆಗಂಗನೆಂದು ಊಹಿಸಲಾಗಿದೆ. ವಿದ್ವಾಂಸರು ಇದರ ಲಿಪಿ ಮತ್ತು ಇತರ ಆಂತರಿಕ 
ಆಧಾರಗಳನ್ನು ಗಮನಿಸಿ ಎರೆಗಂಗನನ್ನು ಹೊಂಗನೂರಿನಲ್ಲಿ ಇರುವ ಶಾಸನ ಸಂಖ್ಯೆ 165ರಲ್ಲಿ 
ಉಕ್ತನಾದ ಗಂಗರಸ ಇಮ್ಮಡಿ ರಾಚಮಲ್ಲನೆಂದು ಊಹಿಸಿದ್ದಾರೆ. ಇತ್ತೀಚೆಗೆ ಈ ಶಾಸನವು 


ಶಿಧಿಲಗೊಂಡಿದೆ. 


ಹೆಗ್ಗೊಠಾರ ಗ್ರಾಮದ ಶಾಸನ ಚಾ.ನ.106: ಈ ಶಾಸನವು ರಾಮೇಶ್ವರ ದೇವಸ್ಥಾನದ 
ಪಾಳಿಯಲ್ಲಿದೆ. ಡಾ॥ ಹೆಚ್‌.ಎಂ ಕೃಷ್ಣರವರು ಈ ಶಾಸನವು ಉಲ್ಲೇಖಿಸಿರುವ ಅರಸನನ್ನು 
ನೀತಿ ಮಾರ್ಗನೆಂದು ಅಭಿಪ್ರಾಯ ಪಟ್ಟಿದ್ದಾರೆ. ಈ ಶಾಸನವು ಸುಮಾರು 15-16ನೇ 


ಶತಮಾನಕ್ಕೆ ಸೇರಿದೆ. ಶಾಸನದಲ್ಲಿ ನೀಡಿರುವ ವಿವರಗಳು ಸರಿಯಾಗಿಲ್ಲ. 


ಬಸವಾಪುರ ಗ್ರಾಮದ ಶಾಸನ ಚಾ.ನ.3: ಈ ಶಾಸನವು ಗ್ರಾಮದ ಮುಖ್ಯರಸ್ತೆಯ 
ಪಕ್ಕದಲ್ಲಿರುವ ಗದ್ದೆಯಲ್ಲಿ ನೆಟ್ಟಿರುವ ವೀರಗಲ್ಲಾಗಿದೆ. ಇದರ ಕಾಲಾವಧಿ 9 & 10 ನೇ 
ಶತಮಾನ. ಈ ಶಾಸನವು ಕುದಿರೂರು ಎಂಬಲ್ಲಿ ನಡೆದ ಕದನದಲ್ಲಿ ಸತ್ಯವಾಕ್ಕ 
ಪೆರುಮಾಡಿಯ ತಮ್ಮನಾದ ಭೂತರಸ ಮರಣ ಹೊಂದಿರುವ ವಿಷಯವನ್ನು ತಿಳಿಸುತ್ತದೆ. 


ಈತ ಒಂದನೇಯ ಭೂತಗನಿರಬಹುದೆಂದು ಅಭಿಪ್ರಾಯವಿದೆ. 


ಹರದನಹಳ್ಳಿ ಗ್ರಾಮದ ಶಾಸನ ಚಾ.ನ. 259: ಈ ಶಾಸನವು ಗ್ರಾಮದ 
ದಿವ್ಯಲಿಂಗೇಶ್ವರ ದೇವಲಾಯದ ಪ್ರಕಾರದಲ್ಲಿ ದಕ್ಷಿಣ ಕಡೆಗೆ ನೆಟ್ಟಿದ 1ನೇ ಕಲ್ಲು. ಈ 


ಶಾಸನವು 14 & 15 ನೇ ಶತಮಾನದ ವೈಶಾಖ ಕಾಲದ್ದಾಗಿದ್ದು ಶಿಲಾ ಶಾಸನವಾಗಿದೆ. 


196 


ಈ ಶಾಸನದಲ್ಲಿ ಕೋನಮರಸಯ್ಯನವರು ಶ್ರೀ ಅನಿಲೇಶ್ವರ ದೇವಲಾಯದ ಅಂಗರಂಗ 
ಭೋಗದಲ್ಲಿ ಅರಮನೆಯಿಂದ ನೀಡಿದ ಸಂಬಳ ಸರದಿಗಳನ್ನು ಅಲ್ಲಿ ಬಿಟ್ಟಿರುವ ವಿಚಾರಗಳನ್ನು 


ಒಳಗೊಂಡಿದೆ.” 


ಹೀಗೆ ಪ್ರಸ್ತುತ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಶಾಸನಗಳ ಕಲಾ 
ಸ್ಮಾರಕೀಯ ಮತ್ತು ಸಾಹಿತ್ಯಕ ಮಹತ್ತ್ವವನ್ನು ಕುರಿತಂತೆ ವಿವರಿಸಿ, ಒಟ್ಟು 7 ಅಧ್ಯಾಯಗಳ 
ಚರ್ಚೆಗಳಿಂದ ಹೊರಹೊಮ್ಮುವ ಫಲಿತಾಂಶಗಳನ್ನು ಮುಂದಿನ ಅಧ್ಯಾಯದಲ್ಲಿ 


ಪರಾಮರ್ಶಿಸಲಾಗಿದೆ. 


197 


10 


11. 


12. 


13. 


14. 


15. 


16. 


ಕೊನೆ ಟಿಪ್ಪಣಿಗಳು 


ರಘುನಾಥಭಟ್ಟ,"“ಹೊಯ್ದಳವಾಸ್ತುಶಿಲ್ಪಪರಿಚಯ'”, 


4-8. 


. ಎಕೆ-4, ಚಾನ-9], 92 


. ಎಕೆ-4, ಚಾನ-343 


. ಎಕೆ. ಚಾ.ನ.2 


. ಎಕ. ಚಾ.ನ.2 


. ಎಕೆ-4, ಚಾನ-2 


. ಎಕ-4,ಚಾ.ನ-344 


. ಎಕೆ-4, ಚಾ.ನ-89 


. ಎಕೆ-4, ಚಾ.ನ-89 


. ಎಕ-3, ಗು.ಪೇ-113-126 


ಎಕ-3, ಗು.ಪೇ-120 


ಎಕ-3, ಗು.ಪೇ-115 


ಎಕ-3, ಗು.ಪೇ-115 


ಎಕ-3, ಗು.ಪೇ-119 


ಎಕ-3, ಗುಪೇ-223 


ಎಕ-4, ಚಾ.ನ-306 


198 


ಬೆಂಗಳೂರು, 


1979, 


ಹು.ಪು 


17. 


18. 


49 


20. 


21. 


22. 


23, 


24. 


25, 


26. 


27. 


28. 


29. 


30. 


31. 


ತಶಿ 


ತ್ರತಃ 


ಎಕ-3, ನಂ.ಗೂ-285 


ಎಕ-3, ಗುಪೇ-136 


ಎಕ-3, ಗುಪೇ-81 


ಎಕ-3, ಗುಪೇ-115 


ಎಕ-3, ಗುಪೇ 113-126 


ಎಕ-3, ಗುಪೇ-05 


ಎಕ-3, ಗುಪೇ-06 


ಎಕ-3, ಗುಪೇ-139 


ಎಕ-3, ಗುಪೇ-18 


ಎಕ-3, ಗುಪೇ-14, 16 


ಎಕ-3, ಗುಪೇ-16 


ಎಕ-3, ಗುಪೇ-213 


ಎಕ-3, ಗುಪೇ-126 


ಎಕ-3, ಗುಪೇ-138 


ಎಕ-3, ಗುಪೇ-134 


ಎಕ-3, ಗುಪೇ-160-167 


ಎಂ.ಎ.ಆರ್‌-1913, 1914, 1915, 1917, 1920, 1931, 1935, 1937ರ 


ವರದಿಗಳು. 


199 


34. 


3ರ; 


36. 


37 


38. 


39 


40. 


4]. 


42. 


43. 


44. 


45. 


46. 


47. 


48. 


49. 


50. 


ಎಕ -ಸಂ 3,4 & 5 ರಲ್ಲಿರುವ ಶಾಸನಗಳು 

ಎಕ -ಸಂ 4, ಯಳಂ. 68-145 ಶಾಸನಗಳು 

ಎಕ -ಸಂ 4, ಚಾ.ನ.343 

ಎಕ -ಸಂ 4, ಯಳಂ. 129 & 134 

ಎಕ -ಸಂ 4, ಯಲಳಂ. 51 

ಎಂ.ಎಂ. ಕಲಬುರ್ಗಿ, ಸಾಹಿತ್ಯ ಸಂಪಾದನೆ, ಮದರಾಸು, 1979 
ಎಂ.ಎಂ. ಕಲಬುರ್ಗಿ, ಸಾಹಿತ್ಯ ಸಂಪಾದನೆ, ಮದರಾಸು, 1979 
ಎಂ.ಎಂ. ಕಲಬುರ್ಗಿ, ಸಾಹಿತ್ಯ ಸಂಪಾದನೆ, ಮದರಾಸು, 1979 
ಎಕ -ಸಂ 3 & 4 ರಲ್ಲಿರುವ ಶಾಸನಗಳು 

ಎಕ -ಸಂ 3 & 4 ರಲ್ಲಿರುವ ಶಾಸನಗಳು 

ಎಕ -ಸಂ 3 & 4 ರಲ್ಲಿರುವ ಶಾಸನಗಳು 

ಎಕ -ಸಂ 3 & 4 ರಲ್ಲಿರುವ ಶಾಸನಗಳು 

ಎಕ -ಸಂ 3 & 4 ರಲ್ಲಿರುವ ಶಾಸನಗಳು 

ಎಕ -ಸಂ 3 & 4 ರಲ್ಲಿರುವ ಶಾಸನಗಳು 

ಎಕ -ಸಂ 4, ಚಾ.ನ.48 

ಎಕ -ಸಂ 4, ಚಾ.ನ.161 


ಎಕ -ಸಂ 4, ಚಾ.ನ.52 


200 


ಹುಪಹು.23- 


25 


ಹುಮ್ಮ,23- 25 


ಹುಷಮ,23 


25 


5]. ಎಕ -ಸಂ 4, ಚಾ.ನ.214 


52. ಎಕ -ಸಂ 3 & 4 ರಲ್ಲಿರುವ ಶಾಸನಗಳು 


201 


ಅಧ್ಯಾಯ -8 
ಉಪಸಂಹಾರ-ಅಧ್ಯಯನದಿಂದ ಹೊರಹೊಮ್ಮುವ ತೀರ್ಮಾನಗಳು 


“ಚಾಮರಾಜನಗರ ಜಿಲ್ಲೆಯ ಶಾಸನಗಳ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಅಧ್ಯಯನವು 
(ಆರಂಭ ಕಾಲದಿಂದ ಹೊಯ್ಸಳರ ಕಾಲದವರೆಗೆ)” ದಕ್ಷಿಣ ಭಾರತೀಯ ಇತಿಹಾಸದಲ್ಲಿ 


ಒಂದು ಆಕರ್ಷಕ ವಿಷಯವಾಗಿದೆ. 1818ರವರೆವಿಗೂ "“ಅರಿಕುಠಾರ್‌' ಎಂದೇ ಪ್ರಸಿದ್ಧವಾಗಿದ್ದ 


ಚಾಮರಾಜನಗರ ಜಿಲ್ಲೆಯ ಹೆಸರನ್ನು ಮೂರನೇ ಕೃಷ್ಣರಾಜ ಬಒಡೆಯರ್‌ರವರ 


"ಚಾಮರಾಜನಗರ”ವೆಂದು ಬದಲಾಯಿಸಿದರು. ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ 
ಹಿಂದುಳಿದ ಜಿಲ್ಲೆಯಂದೇ ಗುರುತಿಸಲಾಗುವ ಚಾಮರಾಜನಗರ ಜಿಲ್ಲೆಯು ಚಾರಿತ್ರಿಕವಾಗಿ 
ಮತ್ತು ಸಾಂಸ್ಕೃತಿಕವಾಗಿ ತನ್ನದೇ ಆದ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರುವ ಚಾಮರಾಜನಗರ 
ಜಿಲ್ಲೆಯು ಭೌಗೋಳಿಕವಾಗಿ ಶ್ರೀಮಂತವಾಗಿದೆ. ಮೈಸೂರು ಜಿಲ್ಲೆಯಿಂದ 15 ಆಗಸ್ಟ್‌ 
1997ರಲ್ಲಿ ಬೇರ್ಪಟ್ಟ ಈ ಜಿಲ್ಲೆಯು ಚಾಮರಾಜನಗರ, ಗುಂಡ್ಲುಪೇಟೆ, ಯಳಂದೂರು 
ಮತ್ತು ಕೊಳ್ಳೇಗಾಲ ತಾಲ್ಲೂಕುಗಳನ್ನು ಒಳಗೊಂಡಿದೆ. 

ಚಾಮರಾಜನಗರ ಜಿಲ್ಲೆಯ ಗತೇತಿಹಾಸವನ್ನು ಪುನರ್‌ರಚಿಸಲು ಇರುವ ಪ್ರಾಕ್ತನ 
ಆಧಾರಗಳಲ್ಲಿ ಶಾಸನಗಳಿಗೆ ಅಗ್ರಸ್ಥಾನ ಸಲ್ಲುತ್ತದೆ.ಈ ಶಾಸನಗಳ ಅಧ್ಯಯನದಿಂದ ಅಲ್ಲಿ 
ಬಾಳಿ ಬದುಕಿದವರ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ 
ಇತಿಹಾಸದ ಸ್ಥೂಲ ಪರಿಚಯವನ್ನು ಮಾಡಿಕೊಳ್ಳಲು ಸಾಧ್ಯವಾಗಿದೆ. ಚಾಮರಾಜನಗರ ಜಿಲ್ಲೆಗೆ 
ಸೇರಿದ ಚಾಮರಾಜನಗರ ತಾಲ್ಲೂಕಿನಲ್ಲಿ ಸುಮಾರು 410 ಶಾಸನಗಳು, ಕೊಳ್ಳೇಗಾಲ 
ತಾಲ್ಲೂಕಿನಲ್ಲಿ 118, ಗುಂಡ್ಲುಪೇಟೆ ತಾಲ್ಲೂಕಿನಲ್ಲಿ 233 ಮತ್ತು ಯಳಂದೂರು ತಾಲ್ಲೂಕಿನಲ್ಲಿ 
230 ಒಟ್ಟು 991 ಶಾಸನಗಳು ಈ ಪ್ರದೇಶದ ರಾಜಕೀಯ, ಆಡಳಿತ, ಸಾಮಾಜಿಕ, ಆರ್ಥಿಕ, 
ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಇತಿಹಾಸದ ಸ್ಥೂಲ ಪರಿಚಯ, ಭಾಷೆ ಮತ್ತು ಲಿಪಿಗಳ 
ವಿಕಾಸದ ವಿವಿಧ ಹಂತಗಳನ್ನು ಗುರುತಿಸಲು ಸಹ ಸಾಧ್ಯವಾಗುತ್ತದೆ. ಭಾಷಾ ವೈವಿಧ್ಯತೆಯ 


ಹಿನ್ನೆಲೆಯಲ್ಲಿಯೂ ಚಾಮರಾಜನಗರ ಜಿಲ್ಲೆಯ ಶಾಸನಗಳು ಬಹಳ ವಿಶಿಷ್ಟವಾಗಿವೆ ಮತ್ತು 


202 


ಸಂಕೀರ್ಣವೂ ಆಗಿವೆ. ಈ ಜಿಲ್ಲೆಯಲ್ಲಿ ಬಹುತೇಕ ಕನ್ನಡ, ತಮಿಳು, ತಮಿಳು ಮಿಶ್ರಿತ ಕನ್ನಡ 
ಭಾಷೆಗಳು ವಿಶೇಷವಾಗಿ ಶಾಸನಗಳು ಇಂದಿಗೂ ಕಂಡುಬರುತ್ತವೆ. ಈ ಜಿಲ್ಲೆಯಲ್ಲಿರುವ 
ನಾಲು 


ರ 


ಗ್ರಾಮಗಳಲ್ಲಿ ಶಾಸನಗಳು ದೊರೆತಿವೆ. ಇವುಗಳಲ್ಲಿ 10 ಶಾಸನಗಳು ಸಂಸ್ಕೃತ ಅಥವಾ 


ತಾಲ್ಲೂಕುಗಳು, 16 ಹೋಬಳಿಗಳು ಹಾಗೂ 190 ಗ್ರಾಮಗಳ ಪೈಕಿ 104 
ಸಂಸ್ಕೃತ ಮತ್ತು ಕನ್ನಡ ಭಾಷೆಯಲ್ಲಿಯೂ, 54 ಶಾಸನಗಳು ತಮಿಳು ಭಾಷೆಯಲ್ಲಿಯೂ 
ರಚಿತವಾಗಿವೆ. ಒಂದು ಶಾಸನ ತಮಿಳು ಮತ್ತು ಕನ್ನಡ ಭಾಷೆಯಲ್ಲಿದೆ. ಹೆಚ್ಚಿನವು ಕನ್ನಡ 
ಲಿಪಿಯಲ್ಲಿದ್ದರೆ, ಕೆಲವು ನಾಗರಿ ಲಿಪಿಯಲ್ಲಿ ಮತ್ತೆ ಕೆಲವು ತಮಿಳು ಹಾಗೂ ಗ್ರಂಥ 
ಲಿಪಿಗಳಲ್ಲಿವೆ. 

ಚಾರಿತ್ರಿಕ ಆಧಾರಗಳನ್ನು ವಿಶೇಷವಾಗಿ ಶಾಸನಾಧಾರಗಳನ್ನು ಪರಿಶೀಲಿಸಿದಾಗ ಈ 
ಪ್ರದೇಶದೊಡನೆ ತಲಕಾಡಿನ ಗಂಗರು, ಮಾನ್ಯಖೇಟದ ರಾಷ್ಟ್ರಕೂಟರು, ತಂಜಾವೂರಿನ 
ಚೋಳರು, ದ್ವಾರಸಮುದ್ರದ ಹೊಯ್ಸಳರು, ವಿಜಯನಗರದರಸರು, ಮೈಸೂರು ಒಡೆಯರು, 
ಉಮ್ಮತ್ತೂರು ಅರಸರು ಮುಂತಾದ ಕರ್ನಾಟಕ ಹಾಗೂ ಕರ್ನಾಟಕೇತರ ಪ್ರಬಲ 
ರಾಜಮನೆತನಗಳು ಹಾಗೂ ತೆರಕಣಾಂಬಿ, ಹದಿನಾಡು, ನಂದ್ಯಾಲ, ಅರಿಕುಠಾರ, ಕೇರಳನಾಡು, 
ನೀಲಗಿರಿನಾಡ ಪ್ರಭುಗಳು ಮುಂತಾದ ಪ್ರಾಂತೀಯ ರಾಜಸಂತತಿಗಳ ಆಳ್ವಿಕೆಗೆ ಒಳಪೆಟ್ಟಿದ್ದನ್ನು 


ಈ ಜಿಲ್ಲೆಯ ಶಾಸನಗಳು ತಿಳಿಸುತ್ತವೆ. 


ವಸಾಹತುಶಾಹಿ ಭಾರತೀಯ ಸಂಸ್ಕೃತಿ ಅಧ್ಯಯನಕಾರರಿಂದ ಭಾರತದಲ್ಲಿ 
ಶಾಸನಾಧ್ಯಯನವು ಪ್ರಾರಂಭವಾಯಿತು. 18ನೆಯ ಶತಮಾನದ ಉತ್ತರಾರ್ಧದಲ್ಲಿ ಪಾಶ್ಚಾತ್ಯ 


ವಿದ್ವಾಂಸರಿಂದ ಶಾಸ್ಲೀಯ ಹಾಗೂ ಕಮಬದ ಅಧ್ದಯನ ಆರಂಭವಾಯಿತು. ಈ 
My ಸತ) ಧಿ pe ( 
ಸಂಬಂಧವಾಗಿ "ಬಂಗಾಳದ ಏಷ್ಯಾಟಿಕ್‌ ಸೊಸೈಟಿ'ಯ ಸ್ಥಾಪಕನಾದ "ಸರ್‌ ವಿಲಿಯಂ 
ಜೋನ್ಸ್‌', "ಹೆನ್ರಿಕೋಲ್‌ ಬ್ರೂಕ್‌' ಮುಂತಾದವರ ಪ್ರಯತ್ನಗಳನ್ನು ಸ್ಮರಿಸಲೇಬೇಕು. 
ಭಾರತೀಯ ಶಾಸನಗಳ ಸಂಶೋಧನಾ 1837ರಲ್ಲಿ ಜೇಮ್ಸ್‌ ಪ್ರಿನ್ಸೆಪ್‌ನಿಂದ ಮೊದಲಾಯಿತು. 
ಭಾರತದ ಪ್ರಾಚೀನ ಚರಿತ್ರೆಯ ಪುನರ್ರಚನೆಗಾಗಿ ಶಾಸನ ದಾಖಲೆಗಳನ್ನು ವ್ಯವಸ್ಥೆಗೊಳಿಸುವ 

() 


ಅವಶ್ಯಕತೆಯು ಆರಂಭವಾಯಿತು. ಬೇರೆಬೇರೆ ಆಕರಗ್ರಂಥಗಳಲ್ಲಿ ಮತ್ತು ಶಾಸನ 


203 


ಸಂಪುಟಗಳಲ್ಲಿ ಚದುರಿಹೋಗಿದ್ದ ಶಾಸನಗಳನ್ನೆಲ್ಲ ಕ್ರೋಢೀಕರಿಸಿ ಹಾಗೂ ಕ್ಷೇತ್ರಕಾರ್ಯದಲ್ಲಿ 
ಲಭ್ಯವಾದ ಹೊಸ ಶಾಸನಗಳನ್ನು ಸಹ ಸೇರಿಸಿ ಕರ್ನಾಟಕ ಸರಕಾರದ ವತಿಯಿಂದ 


ಎಫಿಗ್ರಾಫಿಯಾ ಕರ್ನಾಟಕ, ಮೂರು ಮತ್ತು ನಾಲ್ಕನೇ ಸಂಪುಟಗಳನ್ನು 1975ರಲ್ಲಿ 


ದಕ್ಸಿಣ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಅನೇಕ 
ರಾಜಮನೆತನಗಳ ಅಧ್ಯಯನವು ಇತಿಹಾಸಕಾರರ ಆಸಕ್ತಿಯ ವಿಷಯಗಳಾಗಿದ್ದವು. ವಿವಿಧ 
ರಾಜಮನೆತನಗಳ ರಾಜಕೀಯ ಸಾಧನೆಯ ಜೊತೆಗೆ ಆ ಮನೆತನಗಳು ಬೀರಿದ ಸಾಂಸ್ಕೃತಿಕ 
ಪ್ರಭಾವವನ್ನು ಕುರಿತು ಹೆಚ್ಚಿನ ಅಧ್ಯಯನಗಳು ನಡೆದಿಲ್ಲವೆಂದು ಹೇಳಬಹುದು. ವಿವಿಧ 
ರಾಜಮನೆತನಗಳು ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಆಚರಣೆಗೆ ತಂದು ಬಿಟ್ಟು ಹೋಗಿರುವ 
ಕೆಲವು ವಿಶಿಷ್ಟ ಸಾಂಸ್ಕೃತಿಕ ಪ್ರಕಾರಗಳನ್ನು ಅಧ್ಯಯನಕ್ಕೆ ಒಳಪಡಿಸುವ ಮೂಲಕ ಒಂದು 
ಪ್ರದೇಶದ ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಯಂತಹ ವೈವಿಧ್ಯಮಯ ಸಾಂಸ್ಕೃತಿಕ 


ಪರಂಪರೆಯುಳ್ಳ ಪ್ರಾದೇಶಿಕ ಇತಿಹಾಸವನ್ನು ಅಧ್ಯಯನಕ್ಕೆ ಒಳಪಡಿಸಬಹುದಾಗಿದೆ. 


ಒಂದು ಪ್ರದೇಶದ ಸಾಹಿತ್ಯ, ಸಂಸ್ಕೃತಿ, ಇತಿಹಾಸವನ್ನು ಅಧ್ಯಯನ ಮಾಡಲು 
ಶಾಸನಗಳು ಬಹು ಮುಖ್ಯವಾದ ಆಕರಗಳಾಗಿ ಪರಿಗಣಿಸಲ್ಪಡುತ್ತವೆ. ವಿವಿಧ ಸಮುದಾಯಗಳ 
ಆರ್ಥಿಕ ಚಟುವಟಿಕೆಗಳು, ಧಾರ್ಮಿಕ ಆಚರಣೆಗಳು ಮತ್ತು ನಂಬಿಕೆಗಳೊಂದಿಗೆ ಸಾಮಾಜಿಕ 
ಆಚಾರ-ವಿಚಾರಗಳು, ಜೀವನದ ರೀತಿ-ನೀತಿಗಳನ್ನು ತಿಳಿದುಕೊಳ್ಳಲು ಸಾಹಿತ್ಯ ಗ್ರಂಥಗಳು 
ಸಹಕಾರಿಯಾಗಿರುತ್ತವೆ. ಅದರಂತೆ ಶಾಸನಗಳು ಸಹ ಆಯಾ ಪ್ರದೇಶವನ್ನು ಆಳಿದ 
ರಾಜಮನೆತನದ ರಾಜಕೀಯ ವ್ಯವಸ್ಥೆ ಮತ್ತು ಆಡಳಿತ ಪದ್ದತಿಗಳು, ಧಾರ್ಮಿಕ ಪರಿಸ್ಥಿತಿ, 


ಸಾಮಾಜಿಕ ಜೀವನ, ಆರ್ಥಿಕ ಚಟುವಟಿಕೆಗಳಾದ ಕೃಷಿ, ವಸ್ತುಗಳ ಉತ್ಪಾದನೆ, ವ್ಯಾಪಾರ, 


ವ್ಯವಹಾರ ಮುಂತಾದ ಸಂಗತಿಗಳನ್ನು ಕುರಿತ ಮಾಹಿತಿಗಳನ್ನು ಒದಗಿಸುತ್ತವೆ. 


pe] 


ಪ್ರಸ್ತುತ “ಚಾಮರಾಜನಗರ ಜಿಲ್ಲೆಯ ಶಾಸನಗಳ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ 


ಅಧ್ಯಯನವನ್ನು ಆರಂಭ ಕಾಲದಿಂದ ಹೊಯ್ಸಳರ ಕಾಲದ ಚೌಕಟ್ಟಿನಲ್ಲಿ” ಸಂಶೋಧನೆಯನ್ನು 


204 


ಕೈಗೊಳ್ಳಲಾಗಿದೆ. ಅಧಿಕೃತವಾಗಿ ಶಾಸನಗಳು ಲಭ್ಯವಾಗುವ ಗಂಗರ ಕಾಲದಿಂದ ಹೊಯ್ಸಳರ 
ಕಾಲದವರೆಗೆ ಅಧ್ಯಯನ ನಡೆಸಲಾಗಿದೆ. ಗಂಗರು, ಚೋಳರು ಮತ್ತು ಹೊಯ್ಸ್ದಳರಂತಹ 
ಪ್ರಬಲ ರಾಜಮನೆತನಗಳು ಹಾಗೂ ಸಮಕಾಲೀನ ಸ್ಥಳೀಯ ಅಥವಾ ಅರಸು ಮನೆತನಗಳಾದ 
ಉಮ್ಮತ್ತೂರು ಅರಸರು, ಹದಿನಾಡು ಪ್ರಭುಗಳು, ಅರಿಕುಠಾರ ರಾಜ್ಯ ಮುಂತಾದವರ 
ಕೊಡುಗೆ ಮತ್ತು ಸಾಧನೆಗಳನ್ನು ಕುರಿತು ಚರ್ಚಿಸಲಾಗಿದೆ. ಹೊಯ್ಸಳರ ಕಾಲದವರೆಗೆ ಮಾತ್ರ 
ಅಧ್ಯಯನ ವ್ಯಾಪ್ತಿಯು ಮಿತಿಗೊಂಡಿದರು ಅಲ್ಲಲ್ಲಿ ಸಾಂದರ್ಭಿಕವಾಗಿ ವಿಜಯನಗರ, 
ಮೈಸೂರು ಒಡೆಯರು, ತೆರಕಣಾಂಬಿ ರಾಜ್ಯ ಮುಂತಾದವರ ಕಾಲದ ಶಾಸನಗಳನ್ನು ಸಹ 
ಉಲ್ಲೇಖಿಸಿ ಅಧ್ಯಯನ ಮಾಡಲಾಗಿದೆ. ಅಂದರೆ ಒಂದು ದೇಶದ ಅಥವಾ ಪ್ರದೇಶದ 
ಇತಿಹಾಸವನ್ನು ಅರಿಯಲು ಹಾಗೂ ದಾಖಲಿಸಲು ಅಲ್ಲಿ ಕಂಡು ಬರುವ ಸಾಹಿತ್ಯ ಮತ್ತು 
ಪ್ರಾಕ್ತನ ಆಧಾರಗಳು ತುಂಬಾ ಮುಖ್ಯವಾಗಿವೆ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಸಂಶೋಧನಾ 


ವಿಷಯವನ್ನು ಒಟ್ಟು ಎಂಟು ಅಧ್ಯಾಯಗಳಾಗಿ ವಿಭಜಿಸಿಕೊಂಡು ಅಧ್ಯಯನ ನಡೆಸಲಾಗಿದೆ. 


ಮೊದಲನೆಯ ಅಧ್ಯಾಯವು ಪೀಠಿಕೆಯಾಗಿದ್ದು ಇದು ಅಧ್ಯಯನದ ಸ್ವರೂಪ, ವ್ಯಾಪ್ತಿ, 
ಉದ್ದೇಶ ಹಾಗೂ ಮಹತ್ವ, ಇತಿಹಾಸ ಸಂಶೋಧನಾ ಮಾರ್ಗವನ್ನು ಒಳಗೊಂಡಿರುತ್ತದೆ. 
ಸಂಶೋಧನೆಯಲ್ಲಿ ಅನುಸರಿಸಬಹುದಾದ ಇತಿಹಾಸ ಸಂಶೋಧನಾ ಮಾರ್ಗ, ದೊರಕುವ 
ದತ್ತಾಂಶಗಳು ಅಥವಾ ಆಧಾರಗಳು, ಪ್ರಮುಖವಾಗಿ ಲಭ್ಯವಿರುವ ಕನ್ನಡ ಹಾಗೂ ಇತರೆ 


ಭಾಷೆಗಳಲ್ಲಿರುವ ಶಾಸನಗಗಳನ್ನು ಕುರಿತು ಚರ್ಚಿಸಲಾಗಿದೆ. 


ಚಾಮರಾಜನಗರ ಜಿಲ್ಲೆಯಲ್ಲಿ ಕನ್ನಡ ಭಾಷೆಯ ಶಾಸನಗಳಲ್ಲದೆ ಸಂಸ್ಕೃತ, ತಮಿಳು, 
ತೆಲುಗು ಶಾಸನಗಳು ಕಂಡುಬರುತ್ತವೆ. ಈ ಹಿನ್ನೆಲೆಯಲ್ಲಿ ಇವುಗಳ ಭಾಷಿಕ ನೆಲೆಯನ್ನು ಸಹ 
ಅಧ್ಯಯನ ಮಾಡಲಾಗಿದೆ.ಉದಾಹರಣೆಗೆ ದಕ್ಷಿಣ ಕರ್ನಾಟಕಕ್ಕೆ ಚೋಳರ ಆಗಮನದಿಂದ 
ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ತಮಿಳು ಭಾಷೆ ಮತ್ತು ಲಿಪಿಯ ಪ್ರಭಾವವನ್ನು 
ಕಾಣಬಹುದು. ಇದು ಹೊಯ್ಸಳರ ಕಾಲದಲ್ಲಿಯೂ ಮುಂದುವರೆದಿದೆ. ವಿಜಯನಗರದ 


ಅರಸರ ಆಳ್ವಿಕೆಯ ಪ್ರಭಾವದಿಂದ ತೆಲುಗು ಭಾಷೆಯ ಶಾಸನಗಳನ್ನು ಈ ಜಿಲ್ಲೆಯಲ್ಲಿ 


205 


ಕಾಣಬಹುದಾಗಿದೆ. ಅಂದರೆ ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ಈ ಜಿಲ್ಲೆಯ ಇತಿಹಾಸ, 
ಪರಂಪರೆ, ಸಂಸ್ಕೃತಿ, ಸಂಪ್ರದಾಯ ಮೊದಲಾದವುಗಳನ್ನು ಅಧ್ಯಯನ ಮಾಡಲು ಇಲ್ಲಿ 
ದೊರೆತಿರುವ ಶಾಸನಗಳ ಭಾಷಿಕ ಮತ್ತು ಸಾಹಿತಿಕ ಅಧ್ಯಯನವು ಬಹಳ 


ಪರಿಣಾಮಕಾರಿಯಾಗಿದೆ ಎಂಬುದನ್ನು ಕುರಿತು ಚರ್ಚಿಸಲಾಗಿದೆ. 


ಎರಡನೆಯ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಭೌಗೋಳಿಕ ಲಕ್ಷಣಗಳು 
ಮತ್ತು ಅವುಗಳ ಪ್ರಭಾವವನ್ನು ಕುರಿತು ಸಂಕ್ಷಿಪ್ತವಾಗಿ ಅಧ್ಯಯನ ನಡೆಸಲಾಗಿದೆ. 


ಈ ಜಿಲ್ಲೆಗೆ ಸೇರಿದ ನಾಲು 


) ತಾಲ್ಲೂಕುಗಳಾದ ಚಾಮರಾಜನಗರ, ಕೊಳ್ಳೇಗಾಲ, 


ಯಳಂದೂರು, ಗುಂಡ್ಲುಪೇಟೆ ಈ ಪ್ರದೇಶಗಳು ದಕ್ಷಿಣ ಕರ್ನಾಟಕದ ತುತ್ತತುದಿಯಲ್ಲಿವೆ 
ಮತ್ತು ಪೂರ್ವ ಪಶ್ಚಿಮ ಘಟ್ಟಗಳು ಸಂಧಿಸುವ ಆಯಕಟ್ಟಿನ ಪ್ರದೇಶಗಳಗಿವೆ. 
ಈ ಹಿನ್ನೆಲೆಯಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ರಾಜ್ಯಗಳು ಸಂಧಿಸುವ ಈ ಜಿಲ್ಲಾ 
ಪ್ರದೇಶವು ಆಯಕಟ್ಟಿನ ಗಡಿಪ್ರದೇಶವು ಹೌದು. ಆದುದರಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ 
ಶಾಸನಗಳು ದೊರೆತ ವಿವಿಧ ಸ್ಥಳಗಳು, ಪ್ರಸಿದ್ಧ ರಾಜಕೀಯ ಸಂತತಿಗಳು, ಪ್ರಮುಖ ರಾಜರು, 
ವಿವಿಧ ಭಾಷೆ ಮತ್ತು ಲಿಪಿಗಳಾದ ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು ಭಾಷೆಗಳ ಸಂಪರ್ಕ 


ಹಾಗೂ ಪ್ರಭಾವವನ್ನು ಕುರಿತು ಚರ್ಚಿಸಲು ಮೀಸಲಿಡಲಾಗಿದೆ. 


ಮೂರನೆಯ ಅಧ್ಯಾಯವು ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ಕಂಡುಬರುವ 
ರಾಜಕೀಯ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಗಳ ಸ್ವರೂಪವನ್ನು ಪ್ರಮುಖ ಅರಸು 
ಮನೆತನಗಳಾದ ಗಂಗರು, ಚೋಳರು, ಹೊಯ್ಸಳರು, ಉಮ್ಮತ್ತೂರು ಅರಸರು ಹಾಗೂ 
ಸ್ಥಳೀಯ ಅರಸರ ಆಳ್ವಿಕೆಯ ಹಿನ್ನೆಯಲ್ಲಿ ಪರಿಶೀಲಿಸಲಾಗಿದೆ. ಆದಾಗ್ಯೂ ಸಾಂದಭಿಕವಾಗಿ 
ವಿಜಯನಗರದ ಅರಸರು, ಮೈಸೂರು ಒಡೆಯರು ಮುಂತಾದವರ ಶಾಸನಗಳ 


ಪ್ರಾಮುಖ್ಯತೆಯನ್ನು ಉಲ್ಲೇಖಿಸಿ, ಚರ್ಚಿಸಲಾಗಿದೆ. 


ನಾಲ್ಕನೆಯ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ಕಂಡುಬರುವ 


ಆರ್ಥಿಕ ಪರಿಸ್ಸಿತಿಯ ಬಗ್ಗೆ ಅಧ್ಯಯನ ಮಾಡಲಾಗಿದೆ. ಆರ್ಥಿಕ ಚಟುವಟಿಕೆಗಳಾದ 


206 


ವ್ಹವಸಾಯ, ನೀರಾವರಿ ಪದತಿ, ಬೆಳೆ ಪದತಿ, ಮಾರುಕಟೆ, ವವಸ್ಥೆ, ವರ್ತಕ ಸಮುದಾಯ, 
ಶಿ [ [ ಆ ರಿ ಈ 
ನಾಣ್ಯ ಪದ್ದತಿ, ವಾಣಿಜ್ಯ ವ್ಯಾಪಾರ, ಸುಂಕ, ತೆರಿಗೆ ಮೊದಲಾದ ಅಂಶಗಳನ್ನು ಕುರಿತು 


ವಿವರಿಸಲಾಗಿದೆ. 


ಐದನೆಯ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ಕಂಡುಬರುವ 
ಧಾರ್ಮಿಕ ವಿಧಿವಿಧಾನಗಳು, ಆರಾಧನಾ ಪದ್ಧತಿ ಹಾಗೂ ಆಚರಣೆಗಳನ್ನು ಕುರಿತು 
ಪರಿಶೀಲಿಸಲಾಗಿದೆ. ಶೈವಧರ್ಮ, ಜೈನಧರ್ಮ, ವೈಷ್ಣವಧರ್ಮ ಹಾಗೂ ಇನ್ನಿತರ 


ಧರ್ಮಗಳ ಪ್ರಸಾರ ಹಾಗೂ ಧಾರ್ಮಿಕ ಆಚರಣೆಗಳ ಬಗ್ಗೆ ಚರ್ಚಿಸಲಾಗಿದೆ. 


ಆರನೆಯ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ದೊರಕುವ 
ಸಾಮಾಜಿಕ ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತೆ ಆರ್ಥಿಕ ಚಟುವಟಿಕೆಗಳು ಆಧಾರಿತ ಸಮಾಜ 
ರಚನೆ, ಕುಲಾಧಾರಿತ ಕುಟುಂಬ ಪದ್ದತಿ, ವಿವಾಹ, ಜಾತಿಪದ್ಧತಿ, ಸ್ತ್ರೀಯರ ಸ್ಥಾನಮಾನಗಳು, 


ಉಡುಗೆ ತೊಡುಗೆ, ಆಭರಣಗಳು, ಆಹಾರ ಪಾನೀಯ, ವೃತ್ತಿ ಪದ್ಧತಿ ಮುಂತಾದವುಗಳನ್ನು 
ಕುರಿತು ಅಧ್ಯಯನ ಮಾಡಲಾಗಿದೆ. ವಿಶೇಷವಾಗಿ ಅಗ್ರಹಾರ, ಶೈಕ್ಷಣಿಕ ಸ್ವರೂಪ, 
ಮಠಮಾನ್ಯಗಳು ಮುಂತಾದವುಗಳು ಸಾಮಾಜಿಕ ಜೀವನದಲ್ಲಿ ವಹಿಸಿದ ಪಾತ್ರವನ್ನು ಕುರಿತು 


ಪರಾಮರ್ಶಿಸಲಾಗಿದೆ. 


ಏಳನೆಯ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವ ಶಾಸನಗಳ 
ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಭಾಷೆ, ಸಾಹಿತ್ಯ, ಲಿಪಿ ಮುಂತಾದ ವಿಕಾಶಗಳ 
ಹಿನ್ನೆಲೆಯಲ್ಲಿ ಚರ್ಚಿಸಲಾಗಿದೆ. ರಾಜಕೀಯ ಹಾಗೂ ಆಡಳಿತಾತ್ಮಕ ವಿಷಯಗಳು, ಆರ್ಥಿಕ 
ಚಟುವಟಿಕೆಗಳು, ಸಾಮಾಜಿಕ ಜೀವನ, ಧಾರ್ಮಿಕ ಆಚರಣೆಗಳು ಮುಂತಾದ ಸಾಂಸ್ಕೃತಿಕ 
ಪರಂಪರೆಯ ವಿಕಾಶದ ಹಿನ್ನೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವ ಶಾಸನಗಳು 


ಮಹತ್ವವನ್ನು ಕುರಿತು ವಿವರಿಸಲಾಗಿದೆ. 


ಎಂಟನೆಯ ಅಧ್ಯಾಯವು ಉಪಸಂಹಾರ ರೂಪದಲ್ಲಿದ್ದು, ಅಧ್ಯಯನದಿಂದ 


ಹೊರಹೊಮ್ಮುವ ಫಲಿತಾಂಶಗಳನ್ನು ಗುರುತಿಸಲಾಗಿದ್ದು, “ಚಾಮರಾಜನಗರ ಜಿಲ್ಲೆಯ 


207 


ಶಾಸನಗಳ ಸಾಂಸ್ಕೃತಿಕ ಅಧ್ಯಯನವನ್ನು ಕರ್ನಾಟಕ ಹಾಗೂ ದಕ್ಸಿಣ ಭಾರತೀಯ ಚಾರಿತ್ರಿಕ 
೨) ರ) ಲ $ ತ್‌, 


ಹಾಗೂ ಪಾರಂಪರಿಕ ಮಹತ್ವದ ಹಿನ್ನೆಲೆಯೊಂದಿಗೆ ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ. 


ಚಾಮರಾಜನಗರ ಜಿಲ್ಲೆಯ ಚಾರಿತ್ರಿಕ ಬೆಳವಣಿಗೆಯ ಒಂದು ಸಾಮಾನ್ಯ ಸಮೀಕ್ಷೆ 
ಇದಾಗಿದ್ದು, ಈ ಪ್ರದೇಶದ ಸಾಂಸ್ಕೃತಿಕ ಪರಂಪರೆಯ ಸೂಕ್ಷ್ಮ ಒಳನೋಟಗಳನ್ನು ಇಲ್ಲಿ 
ಕಾಣಬಹುದು. ಸಂಖ್ಯಾದೃಷ್ಟಿ ಮತ್ತು ಸತ್ಯದದೃಷ್ಟಿಯಿಂದ ಚಾಮರಾಜನಗರ ಜಿಲ್ಲೆಯ 
ಶಾಸನಗಳು ಗಮನಾರ್ಹವಾದವು ಎನ್ನುವುದು ನಿರ್ವಿವಾದದ ಸಂಗತಿಯಾಗಿದೆ. ಇದಕ್ಕೆ 
ಸಂಬಂಧಿಸಿದಂತೆ ಚಿದಾನಂದಮೂರ್ತಿ.ಎಂ, ಕಲಬುರ್ಗಿ.ಎಂ.ಎಂ, ತಿಪ್ಪೇರುದ್ರಸ್ವಾಮಿ. ಹೆಚ್‌, 
ಮೊದಲಾದವರು ಶಾಸನಗಳ ಮೂಲಕ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯ ಮೇಲೆ 
ಬೆಳಕು ಚೆಲ್ಲಿದ್ದಾರೆ. ಕನ್ನಡ ನಾಡಿನ ವಿವಿಧ ಅರಸು ಮನೆತನಗಳು, ಸಾಮಂತರು, ವರ್ತಕರು, 
ಶ್ರೀಮಂತರು ಮೊದಲಾದ ದಾನಿಗಳ ಕೊಡುಗೆಯಿಂದ ಹುಟ್ಟಿದ ಶಾಸನಗಳು ನಾಡಿನ 
ಜನಾಂಗದ ಬದುಕಿನ ವಿಶ್ವಕೋಶಗಳೆನಿಸಿವೆ. ಕರ್ನಾಟಕ ಶಾಸನಗಳ ಅಧ್ಯಯನವು 
ಸರ್‌ ವಿಲಿಯಮ್‌ ಜೋನ್ಸ್‌, ಕರ್ನ್‌ಲ್‌ ಮೆಕೆಂಯ್ಳು, ವಾಲ್ಪರ್‌ ಇಲಿಯೆಟ್‌, ರೈಸ್‌ ಬಿ ಎಲ್‌ 
ಮೊದಲಾದವರ ಪ್ರಯತ್ನಗಳಿಂದ ಆರಂಭವಾಯಿತು, ನಂತರ ಆರ್‌ ನರಸಿಂಹಚಾರ್‌, ಎಮ್‌ 
ಎಚ್‌ ಕೃಷ್ಣ, ಕೆ ಎ ನೀಲಕಂಠ ಶಾಸ್ತ್ರೀ ವಿಶೇಷವಾಗಿ ಮೈಸೂರು ಪುರಾತತ್ವ ಇಲಾಖೆಯ 


ವಾರ್ಷಿಕ ವರದಿಗಳಲ್ಲಿ ಕರ್ನಾಟಕ ಶಾಸನಗಳ ಅಧ್ಯಯನವು ಶಾಸ್ತ್ರೀಯವಾಗಿ 


ಆರಂಭವಾಯಿತು. 


ಹೋರಾಟದ ಚರಿತ್ರೆ ಪ್ರಾಚೀನ ಕರ್ನಾಟಕದ ವೀರರ ಆಯುಧಗಳು, 
ವೇಷಭೂಷಣಗಳು ಒಡವೆವಸ್ತಗಳು ಮೊದಲಾದ ಕ್ಟತ್ರಿಯ ಹಿನ್ನೆಲೆಯನ್ನು ಕುರಿತಾದ 
ಅಧ್ಯಯನವು ಆಸಕ್ತಿದಾಯಕವಾಗಿದೆ. ಕರ್ನಾಟಕ ಶಾಸನ ಶಿಲ್ಪ, ವೀರಗಲ್ಲುಗಳು, ಮಹಾಸತಿ 
ಕಲ್ಲುಗಳು ಮುಂತಾದವುಗಳಿಗೆ ಸಂಬಂಧಿಸಿದ ವಿವರಗಳನ್ನು ಶಾಸನಗಳು ಹಾಗೂ ಪೂರಕ 
ಆಕರಗಳೊಂದಿಗೆ ವಿಮರ್ಶಾತ್ಮಕವಾಗಿ ಮತ್ತು ವಿಶ್ಲೇಷಣಾತ್ಮಾಕವಾಗಿ ಕೈಗೊಳ್ಳುವುದರ 


ಮೂಲಕ ಕನ್ನಡ ನಾಡಿನ ಸಾಂಸ್ಕೃತಿಕ ಕೇಂದ್ರಗಳಾದ ಶ್ರವಣಬೆಳಗೊಳ, ಬಳ್ಳಿಗಾಮೆ, 


208 


ಬನವಾಸಿ, ಪುಲಿಗೆರೆ, ಹಂಪೆ, ಬೇಲೂರು, ಹಳೆಬೀಡು, ಸೋಮನಾಥಷಮರ, ತಲಕಾಡು 
ಮೊದಲಾದವುಗಳನ್ನು ಕುರಿತು ಶಾಸನಧಾರಗಳನ್ನು ಆಧಾರಿಸಿ ವ್ಯಾಪಾಕವಾದ ಅಧ್ಯಯನವು 
ನಡೆದಿದೆ, ಈ ಹಿನ್ನೆಲೆಯಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಪರಸ್ಪರ ಸಂಧಿಸುವ, 
ಕರ್ನಾಟಕ, ಕೇರಳ, ತಮಿಳುನಾಡು ಈ ಮೂರು ರಾಜ್ಯಗಳ ಗಡಿ ನಾಡಗಿರುವ 
ಚಾಮರಾಜನಗರ ಪ್ರದೇಶದ ಚಾರೀತ್ರಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನವು ಶಾಸನೋಕ್ತ 
ಆಧಾರಗಳ ಹಿನ್ನೆಲೆಯಲ್ಲಿ ನೂತನ ಪ್ರಾಕರದ ಸಾಂಸ್ಕೃತಿಕ ಅಧ್ಯಯನಕ್ಕೆ ಕಿರಿಯ ಕೊಡುಗೆ 


ಎನ್ನಬಹುದು. 


ಹೀಗೆ, ಚಾಮರಾಜನಗರ ಜಿಲ್ಲೆಯ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಅಧ್ಯಯನವನ್ನು 
ಶಾಸನಗಳನ್ನೇ ಆಧರಿಸಿ ಕೈಗೊಂಡಿರುವುದು ಒಂದು ಸಮಸ್ಯೆ ಮಾತ್ರವಾಗಿರದೆ ಸವಾಲಾಗಿತ್ತು. 
ಎಫಿಗ್ರಾಫಿಯಾ ಕರ್ನಾಟಕ ಸಂಪುಟ 3, 4, 5, 6 ಮತ್ತು ಇತರ ಶಾಸನ ಸಂಪಹುಟಗಳಲ್ಲಿರುವ 
ಶಾಸನಳೊಂದಿಗೆ ಅಪ್ರಕಟಿತ ಶಾಸನಗಳನ್ನೂ ಸಹ ಬಳಸಿಕೊಳ್ಳಲಾಗಿದೆ. ಶಾಸನೋಕ್ತ 
ವಿಷಯಗಳೊಂದಿಗೆ ಶಾಸನಗಳನ್ನು ಕುರಿತ ಸಾಂಸ್ಕೃತಿಕ ಅಧ್ಯಯನ ಗ್ರಂಥಗಳನ್ನು ಸಹ 
ಉಪಯೋಗಿಸಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಚಿದಾನಂದಮೂರ್ತಿಯವರ ಕನ್ನಡ ಶಾಸನಗಳ 
ಸಾಂಸ್ಕೃತಿಕ ಅಧ್ಯಯನ, ಹಿರೇಮಠ ಬಿ. ಆರ್‌ ಅವರ ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು, 
ಚನ್ನಕ್ಕ ಎಲಿಗಾರ ಅವರ ಶಾಸನಗಳಲ್ಲಿ ಸ್ಟ್ರೀ ಸಮಾಜ, ಗೋಪಾಲರಾವ್‌ ಹೆಚ್‌.ಎಸ್‌ ರವರ 
ಶಾಸನಗಳ ಹಿನ್ನೆಲೆಯಲ್ಲಿ ಕಲ್ಯಾಣ ಚಾಲುಕ್ಯರ ದೇವಾಲಯಗಳ ಸಾಂಸ್ಕೃತಿಕ ಅಧ್ಯಯನ, 
ಕಲ್ಬುರ್ಗಿಯವರ ಕನ್ನಡ ಶಾಸನ ಸಂ. 1 ಮತ್ತು 2, ತಿಪ್ಲೇರುದ್ರಸ್ತಾಮಿಯವರ ಕರ್ನಾಟಕ 
ಸಂಸ್ಕೃತಿ ಸಮೀಕ್ಷೆ ಮುಂತಾದ ಹಿರಿಯ ಸಂಶೋಧಕರು ಮತ್ತು ವಿದ್ವಾಂಸರ ಕೃತಿಗಳನ್ನು 
ಮಾದರಿಯಾಗಿಟ್ಟುಕೊಂಡು ಅಧ್ಯಯನ ನಡೆಸುವುದು ಅವಶ್ಯಕವಾಗಿದೆ. ತನ್ಮೂಲಕ ಪ್ರಾಚೀನ 
ಅರಿಕುಠಾರ ಅಥವಾ ಈಗಿನ ಜಚಾಮರಾಜನಗರದಂತಹ ಭೌಗೋಳಿಕವಾಗಿ ಮತ್ತು 


ಸಾಂಸ್ಕೃತಿಕವಾಗಿ ಆಯಕಟ್ಟಿನ ಕೇಂದ್ರಗಳ ಚಾರಿತ್ರಿಕ ಅಧ್ಯಯನ ಅಥವಾ ಮರು 


ಅಧ್ಯಯನವನ್ನು ವಸ್ತು ನಿಷ್ಟವಾಗಿ ಮಾಡಬಹುದಾಗಿದೆ. 


209 


ಸಂಶೋಧನೆಯ ದೃಷ್ಟಿಯಿಂದ ಇದುವರೆಗೂ ನಿರ್ಲಕ್ಷ್ಯಗೊಳಪಟ್ಟಿರುವ ಪ್ರಾದೇಶಿಕ 
ಹಾಗೂ ಕೆಳಸ್ತರದ ಅಧ್ಯಯನದ ಹಿನ್ನೆಲೆಯಲ್ಲಿ ಪ್ರಸ್ತುತ ಸಂಶೋಧನಾ ವಿಷಯವನ್ನು 
ಮಾದರಿಯಾಗಿಟ್ಟುಕೊಂಡು ಶಾಸನಗಳನ್ನೇ ಆಧರಿಸಿ ಕೊಳ್ಳೇಗಾಲ, ಯಳಂದೂರು, 
ಗುಂಡ್ಲುಪೇಟೆ, ಚಾಮರಾಜನಗರ, ತಿರುಮಕೂಡಲು ನರಸೀಮರ ಮುಂತಾದ ಸಾಂಸ್ಕೃತಿಕ 
ಕೇಂದ್ರಗಳ ಚಾರಿತ್ರಿಕ ಅಧ್ಯಯನವನ್ನು ಕೈಗೊಳ್ಳುವುದರ ಮೂಲಕ ಭಾರತದ ಒಟ್ಟಾರೆ 
ಸಾಂಸ್ಕೃತಿಕ ಪರಂಪರೆಯ ಪಡಿಯಚ್ಛ್ಚನ್ನು ಚಾರಿತ್ರಿಕ ಭೂಗೋಳವೆಂಬ ಇತ್ತೀಚಿನ ಹೊಸ 


ಪರಿಕಲ್ಪನೆಯನ್ನು ವ್ಯಾಪಕವಾಗಿ ಮತ್ತು ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಅಳವಡಿಸಿಕೊಳ್ಳುವುದರ 


ಮೂಲಕ ಇತಿಹಾಸಕ್ಕೆ ಸಂಬಂಧಿಸಿದ ಘಟನೆಗಳ ಅಧ್ಯಯನ ಮತ್ತು ಸಂಶೋಧನೆಯನ್ನು 
ಪರಿಣಾಮಕಾರಿಯಾಗಿ ಕೈಗೊಳ್ಳಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ “ಚಾಮರಾಜನಗರ ಜಿಲ್ಲೆಯ 
ಶಾಸನಗಳ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಅಧ್ಯಯನ'”ವು ಬಹಳ ಸೂಕ್ತ ಮತ್ತು 


ಮಹತ್ವವುಳ್ಳದ್ದಾಗಿದೆ. 


210 


10. 


11. 


12. 


ಗ್ರಂಥಸೂಚಿ 


ಕರ್ನಾಟಕ ಸರ್ಕಾರ, ಪತ್ರಗಾರ ಇಲಾಖೆಯ ವರದಿಗಳು, ಮೈಸೂರು ಮತ್ತು 
ಬೆಂಗಳೂರು. 


ಕಲಬುರ್ಗಿ ಎಂ.ಎಂ, ಸಾರಂಗಶ್ರೀ, ಸಿಂಧಗಿ, 1994. 


ಕಲ್ಬುರ್ಗಿಎಂ.ಎಂ. y ಕನ್ನಡ ಶಾಸನ ವ್ಯಾಸಂಗ 1 ಮತ್ತು 2, ಪ್ರಸಾರಾಂಗ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ, 1975. 


. ಕೃಷ್ಣಕುಮಾರ್‌ಸಿ.ಪಿ. : ಶಾಸನಶಾಸ್ತ, ಲಕ್ಕಿ ಪ್ರಿಂಟಿಂಗ್‌ ಅಂಡ್‌ ಪಬ್ಲಿಷಿಂಗ್‌ ಹೌಸ್‌, 
ಣ ೨) ಬಿ ರ ಬ 


ಮೈಸೂರು, 2011. 


K ಕೃಷ್ಣರಾವ್‌.ಎಂ.ವಿ., ಕರ್ನಾಟಕ ಇತಿಹಾಸ ದರ್ಶನ, ಬೆಂಗಳೂರು, 1971. 


ಕಾಳಸ್ತಾಮಿ ಹೆಚ್‌.ಎನ್‌, ಚಿಕ್ಕಮಗಳೂರು ಜಿಲ್ಲೆಯ ಶಾಸನಗಳು, ಮೈಸೂರು, 2014 


ಕಾಳಸ್ವಾಮಿ ಹೆಚ್‌.ಎನ್‌., ಚಾಮರಾಜನಗರ ಜಿಲ್ಲೆಯ ಜೈನ ಬಸದಿಗಳು, ಮೈಸೂರು, 
2018 


ಗಂಗಾನಾಯಕ್‌ ಕೆ.ಎನ್‌ : ಕರ್ನಾಟಕ ಇತಿಹಾಸ (ಸಂ.), ಕುವೆಂಪು ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು, 2011. 


ಗೋಪಾಲ ಭಾ.ರಾ :ಕನ್ನಡ ಶಾಸನಗಳು, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು, 
2010. 


ಗೋಪಾಲ್‌ ಆರ್‌. ಮತ್ತು ಮಂಜುಳಾ ಎನ(ಸಂ)., ಚಾಮರಾಜನಗರ ಜಿಲ್ಲೆಯ 
ಇತಿಹಾಸ ಮತ್ತು ಪುರಾತತ್ತ್ವ, ಪುರಾತತ್ವ ಇಲಾಖೆ, ಮೈಸೂರು, 2017. 


ಚನ್ನಣ್ಣ ವಾಲೀಕಾರ, ಕರ್ನಾಟಕ ದೇವದಾಸಿಯರ ಸಮಾಜೋ ಹಾಗೂ ಮತ್ತಿತರ 
ಸಮಸ್ಯೆಗಳ ಸಮಗ್ರ ಅಧ್ಯಯನ, ಬೆಂಗಳೂರು, 2001. 


ಚಿತ್ತಯ್ಯಪೂಜಾರ್‌ ಡಿ.ಕೆ. : ಕನ್ನಡ ಶಾಸನಾಧ್ಯಯನದ ಬಹುಮುಖಿ ಆಯಾಮಗಳು, 


211 


13; 


14. 


15, 


16. 


17. 


18. 


19: 


20. 


21. 


೫ 


23 


24. 


25. 


ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2010. 


ಚಿದಾನಂದಮೂರ್ತಿ ಎಂ. : ಕನ್ನಡ ಸಾಹಿತ್ಯ ಶಾಸನಗಳಲ್ಲಿ ಸಂಗೀತ ವಿಚಾರ: 
ಪ್ರಸಾರಾಂಗ, ಬೆಂಗಳೂರು ವಿಶ್ವವಿದ್ಯಾಲಯ, 1998 


ಚಿದಾನಂದಮೂರ್ತಿ.ಎಂ., ವೀರಗಲ್ಲುಗಳು ಮತ್ತು ಮಾಸ್ತಿಕಲ್ಲುಗಳು, 
ಬೆಂಗಳೂರು, 1984 


ಚಿದಾನಂದಮೂರ್ತಿ ಎಂ. : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ (ಕ್ರಿ.ಶ. 450 - 
1150), ಸಪ್ನ ಬುಕ್‌ ಹೌಸ್‌, ಬೆಂಗಳೂರು, ನವೆಂಬರ್‌, 2011. 


ಚೆನ್ನಕ್ಕೆಎಲಿಗಾರ್‌, ಮಾಸ್ತಿಗಲ್ಲು, ಧಾರವಾಡ, 1977 
ಚೆನ್ನಕ್ಕ ಪಾವಟೆ: ಶಾಸನ ಸಂಜೀವಿನಿ, ಚೆನ್ನಗಂಗಾ ಪ್ರಕಾಶನ, ಧಾರವಾಡ, 2003. 
ಜಯದೇವ್‌ ಹೂ.ಕಾ.:ಶಾಸನ ಮತ್ತು ಗದ್ಯ, ಸಪ್ನ ಬುಕ್‌ ಹೌಸ್‌, ಬೆಂಗಳೂರು, 2012. 


ತಿಪ್ಪೇರುದ್ರಸ್ವಾಮಿ ಎಚ್‌. : ಕರ್ನಾಟಕ ಸಂಸ್ಕೃತಿ ಸಮೀಕೆ, ಡಿ.ವಿ.ಕೆ. ಮೂರ್ತಿ 
[Sy 
ಪ್ರಕಾಶಕರು, ಮೈಸೂರು, 2007. 


ದೇವುಡು ನರಸಿಂಹಸ್ವಾಮಿ ಶಾಸ್ತ್ರಿ; ಕರ್ನಾಟಕ ಸಂಸ್ಕೃತಿ, ಬೆಂಗಳೂರು, 1973. 


ದೇಸಾಯಿ ಪಿ.ಬಿ. : ಕನ್ನಡ ನಾಡಿನ ಶಾಸನಗಳು, ಪ್ರಸಾರಾಂಗ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ, 1977. 


ನಂಜುಂಡಸ್ವಾಮಿ ಹರದನಹಳ್ಳಿ : ಹರದನಹಳ್ಳಿ ದರ್ಶನ, ಹರದನಹಳ್ಳಿ, 2003. 


ನಂಜುಂಡಸ್ವಾಮಿ, ಕರ್ನಾಟಕ ಪಾಳೇಗಾರರು ಮತ್ತು ಒಡೆಯರ ಇತಿಹಾಸ, 
ಧಾರವಾಡ, 1986. 


ನರೇಗಲ್ಲ ಎಂ.ಎಸ್‌:ಉತ್ತರ ಗದಗ ಜಿಲ್ಲೆ ಶಾಸನಗಳ ಒಂದು ಅಧ್ಯಯನ, ರವಿ ರಶ್ಮಿ 
ಪ್ರಕಾಶನ, ಗದಗ, 2009. 


212 


26. 


27. 


28. 


29. 


30. 


31, 


ಸ್ರಶ 


33, 


34. 


35. 


36. 


C7 


38. 


ನಾಗಭೂಷಣ.ಸಿ: ಕನ್ನಡ ನಾಡಿನ ಶಾಸನಗಳ ಅಧ್ಯಯನ ಕೆಲವು ಗ್ರಹಿಕೆಗಳು, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2009. 


ನಾಗರಾಜು ಎಂ.ಜಿ: ಶಾಸನ ಶಿಲ್ರಿಗಳು, ಶ್ರೀ ಗೌರಿಗಂಗಾ ಪ್ರಕಾಶನ, ಬೆಂಗಳೂರು,1990. 


ನಾಗೇಗೌಡ.ಎಚ್‌.ಎಲ್‌., ಪ್ರವಾಸಿ ಕಂಡ ಇಂಡಿಯಾ, ಸಂಪುಟ-।, ಮೈಸೂರು, 
1964 


ನಾಯಕರ ಹುಲುಗಪ್ಪ:ಶಾಸನಗಳ ಪ್ರಕಾರ ಮತ್ತು ಅವುಗಳ ಮಹತ್ವ, ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2011. 


ನಾಯಕ.ಹಾ.ಮಾ (ಸಂ), ಸಾಹಿತ್ಯ ಚರಿತ್ರೆ ಭಾಗ-1, ಮೈಸೂರು, 1974, 
ಭಾಗ-2, 1975. 


ನಾಯಕ.ಹಾ.ಮಾ.(ಸಂ.):ಎಫಿಗ್ರಾಿಯಾ ಕರ್ನಾಟಕ ಸಂಪುಟ 3 & 4 
ಮೈಸೂರು, 1975. 


ಪರಮಶಿವಮೂರ್ತಿಡಿ.ವಿ :ಕನ್ನಡ ಶಾಸನ ಶಿಲ್ಪ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 1999೦. 
ಪಳನಿಸ್ತಾಮಿ, ಗುಂಡ್ಲುಪೇಟೆ ತಾಲ್ಲೂಕಿನ ಸಾಂಸ್ಕೃತಿಕ ಅಧ್ಯಯನ, ಮೈಸೂರು, 2000. 


ಭಟ್‌ಸೂರಿ ಕೆ.ಜಿ, ಕರ್ನಾಟಕ ಶಾಸನ ಸಂಶೋಧನೆ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 
2009. 


ಮಲೆಯೂರು ಗುರುಸ್ತಾಮಿ(ಸಂ.): ಹೊನ್ನುಹೊಳೆ, ಚಾಮರಾಜನಗರ, 2007. 


ಮಾರುತಿ ತಳವಾರ್‌., ರಾಜಶೇಖರ ಮಠಪತಿ (ರಾಗಂ):ಶಾಸನಗಳು ಮತ್ತು ಕನ್ನಡ 
ಶಾಸ್ತ್ರೀಯತೆ, ಕುಕ್ಕೇಶ್ರೀ ಪ್ರಕಾಶನ, ಬೆಂಗಳೂರು, 2009 
) 


ವೀರೇಶ ಬಡಿಗೇರ.,, ಶಾಸನಗಳಲ್ಲಿ ಆಯಗಾರಿಕೆ ಸಂಸ್ಕೃತಿ,ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ, 2010. 


ವೆಂಕಟೇಶ್‌ ಇಚಿದ್ವಾಡಿ., ದೇವಚಂದ್ರನ ರಾಜಾವಳಿ ಕಥೆ,ಕನ್ನಡ 
ವಿಶ್ವವಿದ್ಯಾನಿಲಯ, ಹಂಪಿ, 2003. 


213 


39. 


40. 


4]. 


42. 


43. 


44. 
45. 


46. 


47. 


48. 


ವೆಂಕಟರತ್ನಂ.ಎ.ವಿ., ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ, 
ಮೈಸೂರು, 1974. 


ವಸಂತರಾಜ್‌.ಎಂ.ಡಿ., ಜೈನಾಗಮ ಇತಿಹಾಸ ದೀಪಿಕೆ, ಮೈಸೂರು, 1997. 


ಶೇಷಶಾಸ್ತ್ರಿ ಆ:ಶಾಸನ ಪರಿಚಯ, ಪ್ರಸಾರಾಂಗ, ಬೆಂಗಳೂರು ವಿಶ್ವವಿದ್ಯಾಲಯ, 
2005. 


ಶೇಷಶಾಸ್ತ್ರಿ ಆರ್‌., ಕರ್ನಾಟಕದ ವೀರಗಲ್ಲುಗಳು, ಬೆಂಗಳೂರು, 1982. 
ಶೇಠೆ ಬಿ.ಎಸ್‌. ಕರ್ನಾಟಕದಲ್ಲಿ ಸತಿಪದ್ರತಿ, ಬೆಳಗಾವಿ, 1991. 


[) 


ಶಿವಮೂರ್ತಿ ಬಿ.ಎಂ.,, ಕರ್ನಾಟಕ ಸಂದರ್ಶನ, ಬೆಂಗಳೂರು. 
ಸುಬ್ಬರಾಯ್‌., ಬಿ.ಆರ್‌.ಹಿರೇಮಠರ ಶಾಸನ ಆಧ್ಯಯನ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ, 2012 


ಸೂರ್ಯನಾಥ ಕಾಮತ್‌(ಸಂ), ಕರ್ನಾಟಕ ರಾಜ್ಯ ಗೆಜೆಟಿಯರ್‌, ಬೆಂಗಳೂರು, 
1988. 


ಹಿರೇಮಠ ಬಿ.ಎಸ್‌, ವೀಗಲ್ಲುಗಳು, ಧಾರವಾಡ, 1976. 


ಎಪಿಗ್ರಾಫಿಯ ಕರ್ನಾಟಕ, 3 ರಿಂದ 5 ಸಂಪುಟಗಳು 


214 


Sources in English 


Annual Reports of the Mysore Archaeological 


Department, Mysore. 


Annual Reports of Archaeological Survey of India, 


Calcutta. 
Karnataka Inscriptions (Ed.) - Panchamukh. 


Krishna M.H., Archaeological Survey of Mysore, 
Bangalore, 1935. 


Rice B.Lewice, Mysore & Coorg from inscriptions, 


London, 1909. 


Rice B.Lewice, Mysore Gazetteer, 5 Vols. 


Bangalore, 1897. 


Hayavadana Rao,C (Ed.), Mysore Gazetteer, 3 Vols., 
Bangalore, 1930. 


Francies Buchanan, A Journey from Madras through 
the countries of Canara and Malabar, 3 Vols, London, 


1801. 


Noboru Koroshima,Towards a New formation of 
South Indian Society under Vijayanagar Rule’, New 


Delhi, 1994. 


215 


10. 


11. 


[2; 


13. 


14. 


[5 


16. 


17. 


18. 


Burtan Stein, Peasent State and Society in Medival 


South India, 1999. 


Gopal B.R., Minor Dynasties of South India - 
Karnataka, Madras, 1982. 


Nanjyundayya, HV. & Iyer, L.K.A. The Mysore 
Tribes and Castes III, Mysore, 1930. 


Thurston.E, Castes and Tribes of Southern India, New 


Delhi, 1909. 


VenkataramanayyaN. and K.A.Nilakantasastri, 
Further Sources of Vijayanagara History, 3 Vols., 


Madras, 1946. 


Dikshit,G.S. Karnataka through the age, Bangalore, 
1968. 


Basavaraju,K.R., History and Culture of Karnataka, 


Dharawad, 1984. 


Iyer.L., Ananthakrishna, The Mysore Tribes and 
Castes (5 Volms.), New Delhi, 1988. 


Neelakantashastri.K.A.,A History of South India from 
Pre-Historic Times to the fall of Vijayanagara 


Empire, Madras, 1958. 


216 


19. Mackenzee, Memories of the Northern Paragans of 


Mysore, Surveyed in 1801-1802, Madras, 1803. 


20. Abedube, Hindu Manners Customs and Ceremonr:es, 


London, 1897. 


21. Shivanna,K.S., Dr. , Agrarian System of Karnataka, 
Mysore, 1982. 


22. Diwakar R.R.(Ed): Karnataka through the Ages, 
Mysore, 1968. 


Journals 


Quarterly Journals of Mythic Society, (Q.J.M.S.) Bangalore 


Half Yearly Journals of Mysore University, Mysore 


217 


Click on the map to get 
the respective district Gazetteer 


218 


೫ 
ke 
ಇ 
3 
Ne) 
KR 
3 
B 
H 
Hg 


[NY 


[ne] 


£3 18010 
fx ofeW 
Jauenbpeak 1U1s1Q 
eT/saniy 
AeMIEY wx 
Aiepunog 1214151] 
Aiepunog aye)S ——— 
peoy aofeWw 
KesmyCIH JeuoleN === 


——_ 


N33 158404 8101S 
anleung 
Ho 
Jebeuleswuey 30 dey 71351 
pe 12$ W G Jpg 


oxen} Meueuuig 


eindewey efAled 


UO EIPUNJOS TEU MMM G07 © YWOUAdOD 


NIAVN 1IWVL 


Pa 


) 
/ 
einde|eyW 
} 
[9 
\ 
LT need 
9 


f ~ 
Tqweueyea] 


ka 


IpeALYSeUUY © 
einde\eyyuueg 


Oebipn 
WeaeBen 
O 


sooueBuoHo 


WeHEW © ousins geMledipuy equine |afequiy eben 


/ 
tequphispuTAG o®ndilly AnpuejaA 


- K JINUeH Ieper 
) [5] O 
ipeSueyy © 0 
meyeiebuoy™ 
Mepueg leball 


|) eAGeys” 


~~ ಜ್‌ 
“ 


ejeBayy 


NAVN TWVL 


ainuejg[O 


 YVYUVOVNVWYY VAGNVW 


92S 0110u de 


ಈaxa3oy/ 


AW 


1JIHLSIQ 
HVOVNIVYWVHD 


219 


ಛಾಯಚಿತ್ರಗಳ ಪ 


ಗುಂಡ್ಲುಪೇಟೆ ತಾಲ್ಲೂಕಿನ ಬಸವಾಪುರದ 
ಶಾಸನಗಳು 


. ಕೊಳ್ಳೇಗಾಲ ತಾಲ್ಲೂಕು ಬಸ್ಲಿಪುರದ ಜೈನಬಸದಿ ಹಾಗೂ ಜಿನಮೂರ್ತಿ ಶಿಲವಿರುವ 
ಶಾಸನ 


. ಗುಂಡ್ಲುಪೇಟೆ ಹಂಗಳದ ಶ್ರೀ ವರದರಾಜಸ್ವಾಮಿ ದೇವಾಲಯದ ದಕ್ಷಿಣ ದಿಕ್ಕಿನ ಗೋಡೆಯ 
ತಳಪಾದದಲ್ಲಿರುವ ಶಾಸನ 


. ಹೆಂಗಳದ ಶ್ರೀ ವರದರಾಜಸ್ವಾಮಿ ದೇವಾಲಯದ ದಕ್ಷಿಣ ದಿಕ್ಕಿನ 
ತಳಪಾದದಲ್ಲಿರುವ ಶಾಸನ 


. ಹರದನಹಳ್ಳಿ ಶ್ರೀ ದಿವ್ಯಲಿಂಗೇಶ್ವರ ದೇವಾಲಯದ ಸಮೀಪವಿರುವ ಶಾಸನಗಳು 


. ಹರದನಹಳ್ಳಿಯ ಶೀದಿವ್ಯಲಿಂಗೇಶ್ವರ ದೇವಾಲಯದ ದಕ್ಷಿಣ ದಿಕ್ಕಿನಲ್ಲಿ ಸಾಲಾಗಿ ನೆಟ್ಟಿರುವ 
ಶಾಸನಗಳು 


. ಹರದನಹಳ್ಳಿಯಲ್ಲಿ ಕಂಡುಬರುವ ಶಿಲಾ ಶಾಸನಗಳು 
. ಹರದನಹಳ್ಳಿಯ ಶ್ರೀ ದಿವ್ಯಲಿಂಗೇಶ್ವರ ದೇವಾಲಯದ ದಕ್ಷಿಣ ದಿಕ್ಕಿನಲ್ಲಿರುವ ಶಾಸನ 


. ಹರವೆಯ ಆಧೀಶ್ವರಸ್ತಾಮಿ ದೇವಾಲಯದ ದಕ್ಷಿಣ ದಿಕ್ಕಿನ ಮಂಟಪದಲ್ಲಿರುವ 
ಶಾಸನಗಳು 


. ಕಣ್ಣೂರು ಗ್ರಾಮದ ಶಿವಲಂಕೇಶ್ವರ ದೇವಸ್ಥಾನದ ಕೊಳದಲ್ಲಿರುವ ಶಾಸನ 

. ಕೆಲಸೂರು ಗ್ರಾಮದ ಶ್ರೀ ಚಂದನಾಥಸ್ಟಾಮಿ ದಿಗಂಬರ ಜೈನದ ಬಸದಿ 

. ತಳಪಾದ ಗೋಡೆಯ ಪೂರ್ವ, ಪಶ್ಚಿಮದಲ್ಲಿರುವ ಶಾಸನಗಳು 

. ತಳಪಾದ ಗೋಡೆಯ ದಕ್ಷಿಣ ದಿಕ್ಕಿನಲ್ಲಿರುವ ಶಾಸನಗಳು 

. ಕೆಲಸೂರು ಗ್ರಾಮದ ಮುಂಭಾಗದಲ್ಲಿರುವ ಶಾಸನ 

. ಕೆಲಸೂರು ಗ್ರಾಮದ ಜಮೀನಿನಲ್ಲಿ ಕಂಡುಬರುವ ಮಹಾಸತಿಗಲ್ಲುಗಳು 

. ಕೊಳ್ಳೇಗಾಲದ ಶ್ರೀ ಮುರುಡೇಶ್ವರ ದೇವಸ್ಥಾನದ ನವರಂಗದ ಬಲಗಡೆ ಕಂಬ 


. ಕೊಳ್ಳೇಗಾಲದ ಶ್ರೀ ಮುರುಡೇಶ್ವರ ದೇವಸ್ಥಾನದ ನವರಂಗದ ಬಲಗಡೆ ಕಂಬದಲ್ಲಿರುವ 
ಶಾಸನ 


. ಕೊಳ್ಳೇಗಾಲ ತಾಲ್ಲೂಕು ಕೆಂಪನಪಾಳ್ಯ ಗ್ರಾಮದ ರಸ್ತೆಯಲ್ಲಿರುವ ಶಾಸನ 


19. ಕೊಳ್ಳೇಗಾಲ ತಾಲ್ಲೂಕು ಕೆಂಪನಪಾಳ್ಯ ಗ್ರಾಮದ ರಸ್ಸೆಯಲ್ಲಿರುವ ಶಾಸನ 


20. ಮದ್ದೂರು ಗ್ರಾಮದ ಈಶ್ವರ ದೇವಸ್ಥಾನದ ಸಮೀಪವಿರುವ ಶಾಸನೋಕ್ತ ವೀರಗಲ್ಲು 
ಮತ್ತು ಶಾಸನ 


21. ಮದ್ದೂರು ಗ್ರಾಮದ ಈಶ್ವರ ದೇವಸ್ಥಾನದ ಸಮೀಪವಿರುವ ಶಾಸನೋಕ್ತ ವೀರಗಲ್ಲು 


22.ಕುದೇರು ಗ್ರಾಮದ ಶ್ರೀ ಬೆಲ್ಲದೇಶ್ವ್ಷರ ದೇವಾಲಯದ ಉತ್ತರ ದಿಕ್ಕಿನಲ್ಲಿರುವ ಕನ್ನಡ 
ಶಾಸನ 

23. ಮದ್ದೂರು ಗ್ರಾಮದ ಶೀ ಬಸವೇಸ್ಪರ ಮಂಟಪ 

24. ಮದ್ದೂರು ಗ್ರಾಮದ ಶೀ ಬಸವೇಸ್ವರ ಮಂಟಪದ ಕಂಬದಲ್ಲಿರುವ ಶಾಸನ 

25. ಮದ್ದೂರಿನ ಶ್ರೀ ಚಕ್ರಪ್ರಾಣೇಶ್ವರಸ್ವಾಮಿ ದೇವಸ್ಥಾನದ ದಕ್ಷಿಣ ದಿಕ್ಕಿಗೆ ನೆಟ್ಟಿರುವ ಶಾಸನ 

26. ಮದ್ದೂರಿನ ಶ್ರೀ ಚಕ್ರಪ್ರಾಣೇಶ್ವರಸ್ವಾಮಿ ದೇವಸ್ಥಾನದ ದಕ್ಷಿಣ ದಿಕ್ಕಿಗೆ ನೆಟ್ಟಿರುವ ಶಾಸನ 

27. ಚಾಮರಾಜನಗರ ಮಂಗಲ ಗ್ರಾಮದ ಕೆರೆ ಪಕ್ಕದಲ್ಲಿರುವ ಶಾಸನ 

28. ಚಾಮರಾಜನಗರ ಮಂಗಲ ಗ್ರಾಮದ ಕೆರೆ ಪಕ್ಕದಲ್ಲಿರುವ ಶಾಸನ 


29. ಚಾಮರಾಜನಗರ ತಾಲ್ಲೂಕಿನ ಮಂಗಲ ಗ್ರಾಮದ ಕೆರೆ ಪಕ್ಕದಲ್ಲಿರುವ ಶಾಸನ 


30. ಕೊಳ್ಳೇಗಾಲದ ಮುಡಿಗುಂಡದ ಶ್ರೀ ಲಕ್ಷ್ಮಿನಾರಾಯಣಸ್ವಾಮಿ ದೇವಸ್ಥಾನದ 
ಮುಂಭಾಗದಲ್ಲಿರುವ ಶಾಸನಗಳು 


. ಮಲಿಯೂರು ಗಾಮದಲ್ಲಿರುವ ಶ್ರೀ ಆಧೀಶ್ವರಸ್ವಾಮಿ ಚೈತಾಲಯದ ಮುಂಭಾಗದ 
ಬಾವಿಯ ತೊಲೆಚು ಮೇಲಿರುವ ಶಾಸನ 


. ಮಲೆಯೂರು ಗ್ರಾಮದ ಶ್ರೀ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ಶಾಸನಗಳು 
. ಮಲೆಯೂರು ಗ್ರಾಮದ ಶ್ರೀ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ಶಾಸನ 
. ಮಲೆಯೂರು ಗ್ರಾಮದಲ್ಲಿರುವ ಶ್ರೀ ಆಧಿನಾಥೇಶ್ವರ ದೇವಾಲಯ 


. ಮಲೆಯೂರು ಗ್ರಾಮದಲ್ಲಿರುವ ಶ್ರೀ ಆಧಿನಾಥೇಶ್ವರ ದೇವಾಲಯದ 
ಪೂರ್ವಾಭಿಮುಖವಾಗಿ ಕೆತ್ತಲಟಿರುವ ಶಾಸನಗಳು 


.ವರಸಮಂಗಲ ಗ್ರಾಮದಲ್ಲಿರುವ ಶ್ರೀ ರಾಮೇಶ್ವರ ದೇವಾಲಯದ ಆವರಣದಲ್ಲಿರುವ 
ಶಿಲಾ ಶಾಸನ 


.ನರಸಮಂಗಲ ಗ್ರಾಮದಲ್ಲಿರುವ ಶೀ ರಾಮೇಶ್ವರ ದೇವಾಲಯದ ಆವರಣದಲ್ಲಿರುವ 
ಶಿಲಾ ಶಾಸನಗಳು 


38. ನರಸಮಂಗಲ ಗಾಮದಲ್ಲಿರುವ ಶ್ರೀ ರಾಮೇಶ್ವರ ದೇವಾಲಯದ ಆವರಣದಲ್ಲಿರುವ 
ಒಳಕಲ್ಲಿನ ಮೇಲೆ ಕೆತ್ತಲಾಗಿರುವ ಶಿಲಾ ಶಾಸನ 


39. ನರಸಮಂಗಲ ಗ್ರಾಮದ ಕಲ್ಯಾಣಿ ಪಕ್ಕದಲ್ಲಿರುವ ಮಾಸ್ತಿಗಲ್ಲು 


40. ನರಸಮಂಗಲ ಗಾಮದಲ್ಲಿರುವ ಶ್ರೀ ರಾಮೇಶ್ವರ ದೇವಾಲಯದ ಆವರಣದಲ್ಲಿರುವ 
ಶಿಲಾ ಶಾಸನಗಳು 


41. ಸಿಂಗನಲ್ಲೂರು ಗಾಮದಲ್ಲಿರುವ ಶ್ರೀ ಕಟ್ಟೆಬಸವೇಶ್ವರಸ್ವಾಮಿ ದೇವಾಲಯದ ದಕ್ಷಿಣ 
ದಿಕ್ಕಿನಲ್ಲಿರುವ ಶಿಲಾ ಶಾಸನಗಳು 


42. ಸಿಂಗನಲ್ಲೂರು ಗ್ರಾಮದಲ್ಲಿರುವ ಶೀ ಕಟ್ಟೆಬಸವೇಶ್ವರಸ್ವಾಮಿ ದೇವಾಲಯದ ಮುಂಭಾಗದ 
ಉತ್ತರ ದಿಕ್ಕಿನಲ್ಲಿರುವ ಶಿಲಾ ಶಾಸನಗಳು 


43. ಸಿಂಗನಲ್ಲೂರು ಗ್ರಾಮದಲ್ಲಿರುವ ಶ್ರೀ ಕಟ್ಟೆಬಸವೇಶ್ವ್ಷರ ದೇವಾಲಯದ ಬಲಭಾಗದಲ್ಲಿರುವ 
ಎರಡು ಶಾಸನಗಳು 


44. ಗುಂಡ್ಲುಪೇಟಿ ತಾಲ್ಲೂಕಿನ ರಾಘವಪುರ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀಕಾಂತ 
ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿ ಎಡಗಡೆ ನೆಟ್ಟಿರುವ ಕನ್ನಡ ಶಿಲಾಶಾಸನಗಳು 


45. ಗುಂಡ್ಲುಪೇಟಿ ತಾಲ್ಲೂಕಿನ ರಾಘವಪುರ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀಕಾಂತ 
ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿ ಎಡಗಡೆ ನೆಟ್ಟಿರುವ ಕನ್ನಡ ಶಿಲಾಶಾಸನ 


46. ತ್ರಿಯಂಬಕಪುರ ಗ್ರಾಮದಲ್ಲಿರುವ ಶೀ ತ್ರಿಯಂಬಕೇಶ್ವ್ಷರ ದೇವಾಲಯ ಮತ್ತು ಗೋಡೆ 
ಮೇಲಿರುವ ಶಾಸನಗಳು 


47. ತ್ರಿಯಂಬಕಷುರ ಗ್ರಾಮದಲ್ಲಿರುವ ಶ್ರೀ ತ್ರಿಯಂಬಕೇಶ್ವ್ಷರ ದೇವಾಲಯದ ಆವರಣದ 
ದಕ್ಷಿಣ ದಿಕ್ಕಿನಲ್ಲಿರುವ ಶಾಸನಗಳು 


48. ಉಮ್ಮತ್ತೂರಿನ ಶ್ರೀ ಭುಜಂಗೇಶ್ವರ ದೇವಾಲಯದ ದೀಪಸ್ತಂಭದ ತಳಭಾಗದಲ್ಲಿರುವ 
ಶಿಲಾಶಾಸನ 


49. ಯಳಂದೂರಿನ ಸಿಂಗಭೂಪನ ಕಾಲದಲ್ಲಿ ಕಲ್ಲಿನಿಂದ ನಿರ್ಮಿಸಿರುವ ಬಳೆ ಮಂಟಪ 


50. ಯಳಂದೂರಿನ ಶ್ರೀ ಗೌರಿಶಂಕರ ದೇವಾಲಯದ ಕಂಬದಲ್ಲಿ ಮತ್ತು ದಕ್ಷಿಣ 
ದಿಕ್ಕಿನಲ್ಲಿರುವ ಶಾಸನಗಳು 


51. ಯರಿಯೂರು ಗಾಮದ ಶ್ರೀ ಮಹಾಲಿಂಗೇಶ್ವರಸ್ವಾಮಿ ಸನ್ನಿಧಿಯ ದಕ್ಷಿಣ ಭಾಗದಲ್ಲಿರುವ 
ಶಾಸನ 


52. ಯರಿಯೂರು ಗಾಮದ ಶ್ರೀ ಮಹಾಲಿಂಗೇಶ್ವರಸ್ವಾಮಿ ಸನ್ನಿಧಿಯ ದಕ್ಷಿಣ ಭಾಗದಲ್ಲಿರುವ 
ಶಾಸನ 


. ಗುಂಡ್ಲುಪೇಟೆಯ ಶಿಗೇವಾಡಿ ಗ್ರಾಮದಲ್ಲಿ ಪೂರ್ವಭಿಮುಖವಾಗಿ ಇರುವ 
ಶಿಲಾಶಾಸನಗಳು 


.ಶಿಗೇವಾಡಿ ಗ್ರಾಮದ ಶ್ರೀ ಚಲುವನಾರಾಯಣಸ್ವಾಮಿ ದೇವಾಲಯ 


.ಶಿಗೇವಾಡಿ ಗ್ರಾಮದ ಶ್ರೀ ಚಲುವನಾರಾಯಣಸ್ವಾಮಿ ದೇವಾಲಯದ ಆವರಣದ ಪಶ್ಚಿಮ 
ದಿಕ್ಕಿನಲ್ಲಿರುವ ವೀರಗಲ್ಲುಗಳು 


. ಚಾಮರಾಜನಗರದ ಹರಳಕೋಟಿ ದೇವಸ್ಥಾನ 


. ಚಾಮರಾಜನಗರದ ಹರಳಕೋಟೆ ದೇವಸ್ಥಾನದ ಮುಂಭಾಗದ ಹೊಲದಲ್ಲಿರುವ 
ಮಹಾಸತಿ ಕಲ್ಲುಗಳು 


. ನಂಜೇದೇವನಪುರದ ಶ್ರೀ ಉಯ್ಯಂಬಳ್ಳಿ  ಮಾರಮ್ಮತಾಯಿ ದೇವಾಸ್ಥಾನದ 
ಆವರಣದಲ್ಲಿರುವ ಮಹಾಸತಿ ಕಲ್ಲುಗಳು 


.ಕಮ್ಮರಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿರುವ ಮಹಾಸತಿ 


ಕಲ್ಲುಗಳು 
60. ಮದ್ದೂರು ಗ್ರಾಮದಲ್ಲಿ ಈಶ್ವರ ದೇವಾಲಯ ಮತ್ತು ಸಿದ್ದೇಶ್ವರ ದೇವಾಲಯ 


ಐ ನ 


61. ಮದ್ದೂರು ಗ್ರಾಮದ ಈಶ್ತ್ಚರ ಮತ್ತು ಸಿದ್ದೇಶ್ವರ ದೇವಾಲಯ ಹಾಗೂ ಕಂಬದಲ್ಲಿರುವ 
ಶಾಸನ 


62. ಮಾಂಬಳ್ಳಿ ಶ್ರೀ ರಾಮಲಿಂಗಚೌಡೇಶ್ವರಿ ದೇವಾಲಯದ ಉತ್ತರ ದಿಕ್ಕಿನಲ್ಲಿರುವ ಶಾಸನ 


63. ಮಾಂಬಳ್ಳಿ ಶ್ರೀ ಅಂಕಾಳಪರಮೇಶ್ವರಿ ದೇವಸ್ಥಾನಲ್ಲಿರುವ ಶಾಸನ 


224 


3. ಗುಂಡ್ಲುಪೇಟೆ ಹಂಗಳದ ಶ್ರೀ ವರದರಾಜಸ್ಥಾಮಿ ದೇವಾಲಯದ ಗರ್ಭಗುಡಿಯ ಎಡಭಾಗದಲ್ಲಿರುವ ಶಾಸನ 


4. ಹಂಗಳದ ಶ್ರೀ ವರದರಾಜಸ್ಥಾಮಿ ದೇವಾಲಯದ ಉತ್ತರ ದಿಕ್ಕಿನ ಗೋಡೆಯ ತಳಪಾದದಲ್ಲಿರುವ ಶಾಸನ 


6. ಹರದನಹಳಿಯ ಶೀದಿವೃಲಿಂಗೇಶರ ದೇವಾಲಯದ ದಕಣ ದಿಕ್ತಿನಲ್ಲಿ ಸಾಲಾಗಿ ನೆಟ್ಟಿರುವ ಶಾಸನಗಳು 
೪ ೨ ರ ವ pe ಠ''ನ 


226 


2 


3 
Kx 
7 
¥ 
5 
p 
ವಿ 
13 
B 
ಷಿ 
8B 
Oo 
0] 
<) 
ke 
[ನ 
B 
2 
B 
Ke) 
18 
[es 


ಸನ 


ಕೈಗಿರುವ ಶಾ 


ಶ್ರೀ ದಿವ್ಯಲಿಂಗೇಶ್ವ್ಚರ ದೇವಾಲಯದ ದಕ್ಷಿಣದ ದಿ 
ರ pe 


೪ 


. ಹರದನಹಳ್ಳಿಯ 


[) 


227 


AEs; 


10. ಕಣ್ಣೂರು ಗ್ರಾಮದ ಶಿವಲಂಕೇಶ್ವರ ದೇವಸ್ಥಾನದ ಕೊಳದಲ್ಲಿರುವ ಶಾಸನ 


228 


ಮ 


[ತ 


| 3: £ y y 


ಪಶ್ಚಿಮದಲ್ಲಿರುವ ಶಾಸನಗಳು 


nd 


13. ತಳಪಾದ ಗೋಡೆಯ ದಕ್ಷಿಣ ಕೈನಲ್ಲಿರುವ ಶಾಸನಗಳು 


14. ಕೆಲಸೂರು ಗ್ರಾಮದ ಮುಂಭಾಗದಲ್ಲಿರುವ ಶಾಸನ 


230 


15. ಕೆಲಸೂರು ಗ್ರಾಮದ ಜಮೀನಿನಲ್ಲಿ ಕಂಡುಬರುವ ಮಹಾಸತಿಗಲ್ಲುಗಳು 


231 


17. ಕೊಳ್ಳೇಗಾಲದ ಶ್ರೀ ಮುರುಡೇಶ್ವರ ದೇವಸ್ಥಾನದ ನವರಂಗದ ಬಲಗಡೆ ಕಂಬದಲ್ಲಿರುವ ಶಾಸನ 


232 


ಗ್ರಾಮದ ರಸೆಯಲ್ಲಿರುವ ಶಾಸನ 


[ಹ 


್ರ್‌್‌ 
3 
le 


18. ಕೊಳೇಗಾಲ ತಾಲೂಕು ಕೆಂಪ 


ಸನ 


ಸೆಯಲ್ಲಿರುವ ಶಾ 


ಳೃ ಗ್ರಾಮದ ರ 


ಪಾ 


ಪನ 


೪ 


19. ಕೊಳೇಗಾಲ ತಾಲೂಕು ಕೆಂ 


233 


ಶಾಸನೋಕ್ತ ವೀರಗಲ್ಲು ಮತ್ತು ಶಾಸನ 


21. ಮದ್ದೂರು ಗ್ರಾಮದ ಈಶ್ಚರ ದೇವಸ್ಥಾನದ ಸಮೀಪವಿರುವ ಶಾಸನೋಕ್ತ ವೀರಗಲ್ಲು 


22. ಕುದೇರು ಗ್ರಾಮದ ಶ್ರೀ ಬೆಲ್ಲದೇಶ್ವರ ದೇವಾಲಯದ ಉತ್ತರ ದಿಕ್ಕಿನಲ್ಲಿರುವ ಕನ್ನಡ ಶಾಸನ 


ಗ್ರಾಮದ ಶ್ರೀ ಬಸವೇಸ್ಸರದ ಮಂಟಪ 


[2] 


24. ಮದ್ದೂರು ಗ್ರಾಮದ ಶ್ರೀ ಬಸವೇಸ್ಥರ ಮಂಟಪದ ಕಂಬದಲ್ಲಿರುವ ಶಾಸನ 


236 


25. ಮದ್ದೂರಿನ ಶ್ರೀ ಚಕ್ರಪ್ರಾಣೇಶ್ನರಸ್ಥಾಮಿ ದೇವಸ್ಥಾನದ ದಕ್ಷಿಣ ದಿಕ್ಕಿಗೆ ನೆಟ್ಟಿರುವ ಶಾಸನ 


CS ST ಹ್‌ ಸ ಗ K ಹ ನ 
ಶ್ರೀ ಚಕ್ರಪ್ರಾಣೇಶ್ನರಸ್ವಾಮಿ ದೇವಸ್ಥಾನದ ಕೈಗೆ ನೆಟ್ಟಿರು 


[S) ಥಿ 


237 


28. ಚಾಮರಾಜನಗರ ಮಂಗಲ ಗ್ರಾಮದ ಕೆರೆ ಪಕ್ಕದಲ್ಲಿರುವ ಶಾಸನ 


238 


ph 
a 
ನನಾ 
- omic ದಾ 
ದೆ 


ನ 


30. ಕೊಳ್ಳೇಗಾಲದ ಮುಡಿಗುಂಡದ ಶ್ರೀ ಲಕ್ಷ್ಮಿನಾರಾಯಣಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವ 
ಶಾಸನಗಳು 


239 


31. ಮಲಿಯೂರು ಗ್ರಾಮದಲ್ಲಿರುವ ಶ್ರೀ ಆಧೀಶ್ವರಸ್ವಾಮಿ ಚೈತಾಲಯದ ಮುಂಭಾಗದ 
ಬಾವಿಯಲ್ಲಿರುವ ಶಿಲಾ ಶಾಸನ 


240 


32. ಮಲೆಯೂರು 


33. ಮಲೆಯೂರು ಗ್ರಾಮದ ಶ್ರೀ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ಶಾಸನ 


241 


35. ಮಲೆಯೂರು ಗ್ರಾಮದಲ್ಲಿರುವ ಶ್ರೀ ಆಧಿನಾಥೇಶ್ನರ ದೇವಾಲಯದ ಪೂರ್ವಾಭಿಮುಖವಾಗಿ 
ಕೆತ್ತಲಟಿರುವ ಶಾಸನಗಳು 


242 


Pat 


A Ny SSSA 8 


36. ನರಸಮಂಗಲ ರಣದಲ್ಲಿರುವ ಶಿಲಾ ಶಾಸನ 


37. ನರಸಮಂಗಲ ಗ್ರಾಮದಲ್ಲಿರುವ ಶ್ರೀ ರಾಮೇಶ್ವರ ದೇವಾಲಯದ ಆವರಣದಲ್ಲಿರುವ ಶಿಲಾ 
ಶಾಸನಗಳು 


243 


38. ನರಸಮಂಗಲ ಗ್ರಾಮದಲ್ಲಿರುವ ಶ್ರೀ ರಾಮೇಶ್ವರ ದೇವಾಲಯದ ಆವರಣದಲ್ಲಿರುವ ಒಳಕಲ್ಲಿನ 
ಮೇಲೆ ಕೆತ್ತಲಾಗಿರುವ ಶಿಲಾ ಶಾಸನ 


40. ನರಸಮಂಗಲ ಗ್ರಾಮದಲ್ಲಿರುವ ಶ್ರೀ ರಾಮೇಶ್ವರ ಕಟ್‌ ಆವರಣದಲ್ಲಿರುವ 
ಶಿಲಾ RN 


245 


41. ಸಿಂಗನಲ್ಲೂರು ಗ್ರಾಮದಲ್ಲಿರುವ ಶ್ರೀ ಕಟ್ಟೆಬಸವೇಶ್ವರಸ್ವಾಮಿ ದೇವಾಲಯದ ದಕ್ಷಿಣ ದಿಕ್ಕಿನಲ್ಲಿರುವ 
ಶಿಲಾ ಶಾಸನಗಳು 


42. ಸಿಂಗನಲ್ಲೂರು ಗ್ರಾಮದಲ್ಲಿರುವ ಶ್ರೀ ಕಟ್ಟೆಬಸವೇಶ್ವರಸ್ಪಾಮಿ ದೇವಾಲಯದ ಮುಂಭಾಗದ ಉತ್ತರ 
ದಿಕ್ಕಿನಲ್ಲಿರುವ ಶಿಲಾ ಶಾಸನಗಳು 


246 


43. ಸಿಂಗನಲ್ಲೂರು ಗ್ರಾಮದಲ್ಲಿರುವ ಶ್ರೀ ಕಟ್ಟೆಬಸವೇಶ್ವರ ದೇವಾಲಯದ ಬಲಭಾಗದಲ್ಲಿರುವ 
ಎರಡು ಶಾಸನಗಳು 


247 


£4 


ರಾಘವಪುರ ಗ್ರಾಮ 


ಪೇಟೆ ತಾಲ್ಲೂಕು ರಾಘವಪುರ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀಕಾಂತ ದೇವಾಲಯಕ್ಕೆ 
ಹೋಗುವ ದಾರಿಯಲ್ಲಿ ಎಡಗಡೆ ನೆಟ್ಟಿರುವ ಕನ್ನಡ ಶಿಲಾಶಾಸನ 


248 


1 (i 


Wl 
[3 


(1 "| 


WwW 
X 
k 


46. ತ್ರಿಯಂಬಕಪುರ ಗ್ರಾಮದಲ್ಲಿರುವ ಶ್ರೀ ತ್ರಿಯಂಬಕೇಶ್ವರ ದೇವಾಲಯ ಮತ್ತು ಗೋಡೆ 
ಶಾಸನಗಳು 


47. ತ್ರಿಯಂಬಕಪುರ ಗ್ರಾಮದಲ್ಲಿರುವ ಶ್ರೀ ತ್ರಿಯಂಬಕೇಶ್ವರ ದೇವಾಲಯದ ಆವರಣದ ದಕ್ಷಿಣ 
ದಿಕ್ಕಿನಲ್ಲಿರುವ ಶಾಸನಗಳು 


249 


ಲ್ಲಿರುವ ಶಿಲಾಶಾಸನ 


ಸಂಭದ ತಳಭಾಗದ 


pe) 


TB 
[3 
G 
4 
9) 
f 
[3 
B 
Ne) 
HE 
[3 
Kk 
(©) 
B 
ke 
ಪ) 
Te 


೬&೬ ವಿ 


48. ಉಮ ತೂರಿ 


250 


A 


49. ಯಳಂದೂರಿನ ಸಿಂಗಭೂಪನಕಾಲದಲ್ಲಿ ಕಲ್ಲಿನಿಂದ ನಿರ್ಮಿಸಿರುವ ಬಳೆ ಮಂಟಪ 


50. ಯಳಂದೂರಿನ ಶ್ರೀ ಗೌರಿಶಂಕರ ದೇವಾಲಯದ ಕಂಬದಲ್ಲಿ ಮತ್ತು ದಕ್ಷಿಣ ದಿಕ್ಕಿನಲ್ಲಿರುವ 
ಶಾಸನಗಳು 


251 


೫: Hw . j % ) 
A Ei ವ x 


52. ಯರಿ ದ ಶ್ರೀ ಮಹಾಲಿಂಗೇಶ್ವರಸ್ವಾಮಿ ಸನ್ನಿಧಿಯ ದಕ್ಷಿಣ ಭಾಗದಲ್ಲಿರುವ ಶಾಸನ 


252 


3 
¥ 
7 
¥ 
p 
5) 
ವಿ 
13 
B 
೪ 
ವ 
f 
@& 
[ 
FR 
lk. 
13 
# 


ಊ 


[ಮತ 


ಗುಂಡ್ಲುಪೇಟೆಯ ಶಿಗೇವಾಡಿ ಗಾಮದಲಿ 


53. 


253 


NE; k (® 


Ka 


55. ಶಿಗೇವಾಡಿ ಗ್ರಾಮದ ಶ್ರೀ ಚಲುವನಾರಾಯಣಸ್ಥಾಮಿ ದೇವಾಲಯದ ಆವರಣದ ಪಶ್ಲಿಮ ದಿಕ್ಕಿನಲ್ಲಿರುವ 
ವೀರಗಲ್ಲುಗಳು 


56. ಚಾಮರಾಜನಗರದ ಹರಳಕೋಟೆ ದೇವಸ್ಥಾನ 


57. ಚಾಮರಾಜನಗರದ ಹರಳಕೋಟೆ ದೇವಸ್ಥಾನದ ಮುಂಭಾಗದ ಹೊಲದಲ್ಲಿ 
ಮಹಾಸತಿ ಕಲ್ಲುಗಳು 


255 


ಈ 


| 
' 
[4 
} 
[3 


; 
1 


59. ಕಮ್ಮರಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿರುವ ಮಹಾಸತಿ ಕಲ್ಲುಗಳು 


256 


61. ಮದ್ದೂರು ಗ್ರಾಮದ ಈಶ್ಚರ ಮತ್ತು ಸಿದ್ದೇಶ್ನರ ದೇವಾಲಯ ಹಾಗೂ ಕಂಬದಲ್ಲಿರುವ ಶಾಸನ 


257 


ಕ್ಲಿನಲ್ಲಿರುವ ಶಾಸನ 


ಕ 


pe) 


ವ 


a 
H 
$ 
B 
$ 
© 
y 
ie 
§ 
4 
2 
K 
[e) 
ಛ 
H 
B 
ಪ 


ತ್‌ 


೪ 


62. ಮಾಂಬಳಿ 


ಸನ 


ಛ ಉ 


ಶ್ಪರಿ ದೇವಸಾನಲಿರುವ ಶಾ 


ಪರಮೇ 


್ಲಿ ಶ್ರೀ ಅಂಕಾಳ 


ಮಾಂಬಳಿ 


63 


258 


ಮೈಸೂರು ವಿಶ್ವವಿದ್ಯಾನಿಲಯ 


ಚಾಮರಾಜನಗರ ಜಲ್ಲೆಯ ಶಾಸನಗಳ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ 
ಅಧ್ಯಯನ 
(ಆರಂಭ ಕಾಲದಿಂದ ಹೊಯ್ದಳ ಕಾಲದವರೆಗೆ) 


ಪಿಎಚ್‌.ಡಿ, ಪದವಿಗಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಾದರಪಡಿಸುತ್ತಿರುವ ಮಹಾಪ್ರಬಂಧ 


ಸಂಶೋಧಕರು 
ರಂಗಸ್ತಾಮಿ.ಡಿ 
ದಕ್ಷಿಣ ಭಾರತೀಯ ಅಧ್ಯಯನ ವಿಭಾಗ, 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, 
ಮಾನಸಗಂಗೋತ್ರಿ, ಮೈಸೂರು 


ಮಾರ್ಗದರ್ಶಕರು 
ಪ್ರೊ. ನಿರ್ಮಲ್‌ ರಾಜು ಎಂ.ಎ., ಪಿಎಚ್‌.ಡಿ. 


ಇತಿಹಾಸ ಪ್ರಾಧ್ಯಾಪಕರು 
ಮಂಗಳೂರು ವಿಶ್ವವಿದ್ಯಾನಿಲಯ 
ಮಂಗಳಗಂಗೋತ್ರಿ, ಮಂಗಳೂರು 


ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, 
ಮಾನಸ ಗಂಗೋತ್ರಿ, 
ಮೈಸೂರು 


2019 


ಅಧ್ಯಾಯ -8 
ಉಪಸಂಹಾರ-ಅಧ್ಯಯನದಿಂದ ಹೊರಹೊಮ್ಮುವ ತೀರ್ಮಾನಗಳು 


“ಚಾಮರಾಜನಗರ ಜಿಲ್ಲೆಯ ಶಾಸನಗಳ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಅಧ್ಯಯನವು 
(ಆರಂಭ ಕಾಲದಿಂದ ಹೊಯ್ಸಳರ ಕಾಲದವರೆಗೆ)” ದಕ್ಷಿಣ ಭಾರತೀಯ ಇತಿಹಾಸದಲ್ಲಿ 


ಒಂದು ಆಕರ್ಷಕ ವಿಷಯವಾಗಿದೆ. 1818ರವರೆವಿಗೂ "“ಅರಿಕುಠಾರ್‌' ಎಂದೇ ಪ್ರಸಿದ್ಧವಾಗಿದ್ದ 


ಚಾಮರಾಜನಗರ ಜಿಲ್ಲೆಯ ಹೆಸರನ್ನು ಮೂರನೇ ಕೃಷ್ಣರಾಜ ಬಒಡೆಯರ್‌ರವರ 


"ಚಾಮರಾಜನಗರ”ವೆಂದು ಬದಲಾಯಿಸಿದರು. ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ 
ಹಿಂದುಳಿದ ಜಿಲ್ಲೆಯಂದೇ ಗುರುತಿಸಲಾಗುವ ಚಾಮರಾಜನಗರ ಜಿಲ್ಲೆಯು ಚಾರಿತ್ರಿಕವಾಗಿ 
ಮತ್ತು ಸಾಂಸ್ಕೃತಿಕವಾಗಿ ತನ್ನದೇ ಆದ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರುವ ಚಾಮರಾಜನಗರ 
ಜಿಲ್ಲೆಯು ಭೌಗೋಳಿಕವಾಗಿ ಶ್ರೀಮಂತವಾಗಿದೆ. ಮೈಸೂರು ಜಿಲ್ಲೆಯಿಂದ 15 ಆಗಸ್ಟ್‌ 
1997ರಲ್ಲಿ ಬೇರ್ಪಟ್ಟ ಈ ಜಿಲ್ಲೆಯು ಚಾಮರಾಜನಗರ, ಗುಂಡ್ಲುಪೇಟೆ, ಯಳಂದೂರು 
ಮತ್ತು ಕೊಳ್ಳೇಗಾಲ ತಾಲ್ಲೂಕುಗಳನ್ನು ಒಳಗೊಂಡಿದೆ. 

ಚಾಮರಾಜನಗರ ಜಿಲ್ಲೆಯ ಗತೇತಿಹಾಸವನ್ನು ಪುನರ್‌ರಚಿಸಲು ಇರುವ ಪ್ರಾಕ್ತನ 
ಆಧಾರಗಳಲ್ಲಿ ಶಾಸನಗಳಿಗೆ ಅಗ್ರಸ್ಥಾನ ಸಲ್ಲುತ್ತದೆ.ಈ ಶಾಸನಗಳ ಅಧ್ಯಯನದಿಂದ ಅಲ್ಲಿ 
ಬಾಳಿ ಬದುಕಿದವರ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ 
ಇತಿಹಾಸದ ಸ್ಥೂಲ ಪರಿಚಯವನ್ನು ಮಾಡಿಕೊಳ್ಳಲು ಸಾಧ್ಯವಾಗಿದೆ. ಚಾಮರಾಜನಗರ ಜಿಲ್ಲೆಗೆ 
ಸೇರಿದ ಚಾಮರಾಜನಗರ ತಾಲ್ಲೂಕಿನಲ್ಲಿ ಸುಮಾರು 410 ಶಾಸನಗಳು, ಕೊಳ್ಳೇಗಾಲ 
ತಾಲ್ಲೂಕಿನಲ್ಲಿ 118, ಗುಂಡ್ಲುಪೇಟೆ ತಾಲ್ಲೂಕಿನಲ್ಲಿ 233 ಮತ್ತು ಯಳಂದೂರು ತಾಲ್ಲೂಕಿನಲ್ಲಿ 
230 ಒಟ್ಟು 991 ಶಾಸನಗಳು ಈ ಪ್ರದೇಶದ ರಾಜಕೀಯ, ಆಡಳಿತ, ಸಾಮಾಜಿಕ, ಆರ್ಥಿಕ, 
ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಇತಿಹಾಸದ ಸ್ಥೂಲ ಪರಿಚಯ, ಭಾಷೆ ಮತ್ತು ಲಿಪಿಗಳ 
ವಿಕಾಸದ ವಿವಿಧ ಹಂತಗಳನ್ನು ಗುರುತಿಸಲು ಸಹ ಸಾಧ್ಯವಾಗುತ್ತದೆ. ಭಾಷಾ ವೈವಿಧ್ಯತೆಯ 


ಹಿನ್ನೆಲೆಯಲ್ಲಿಯೂ ಚಾಮರಾಜನಗರ ಜಿಲ್ಲೆಯ ಶಾಸನಗಳು ಬಹಳ ವಿಶಿಷ್ಟವಾಗಿವೆ ಮತ್ತು 


202 


ಸಂಕೀರ್ಣವೂ ಆಗಿವೆ. ಈ ಜಿಲ್ಲೆಯಲ್ಲಿ ಬಹುತೇಕ ಕನ್ನಡ, ತಮಿಳು, ತಮಿಳು ಮಿಶ್ರಿತ ಕನ್ನಡ 
ಭಾಷೆಗಳು ವಿಶೇಷವಾಗಿ ಶಾಸನಗಳು ಇಂದಿಗೂ ಕಂಡುಬರುತ್ತವೆ. ಈ ಜಿಲ್ಲೆಯಲ್ಲಿರುವ 
ನಾಲು 


ರ 


ಗ್ರಾಮಗಳಲ್ಲಿ ಶಾಸನಗಳು ದೊರೆತಿವೆ. ಇವುಗಳಲ್ಲಿ 10 ಶಾಸನಗಳು ಸಂಸ್ಕೃತ ಅಥವಾ 


ತಾಲ್ಲೂಕುಗಳು, 16 ಹೋಬಳಿಗಳು ಹಾಗೂ 190 ಗ್ರಾಮಗಳ ಪೈಕಿ 104 
ಸಂಸ್ಕೃತ ಮತ್ತು ಕನ್ನಡ ಭಾಷೆಯಲ್ಲಿಯೂ, 54 ಶಾಸನಗಳು ತಮಿಳು ಭಾಷೆಯಲ್ಲಿಯೂ 
ರಚಿತವಾಗಿವೆ. ಒಂದು ಶಾಸನ ತಮಿಳು ಮತ್ತು ಕನ್ನಡ ಭಾಷೆಯಲ್ಲಿದೆ. ಹೆಚ್ಚಿನವು ಕನ್ನಡ 
ಲಿಪಿಯಲ್ಲಿದ್ದರೆ, ಕೆಲವು ನಾಗರಿ ಲಿಪಿಯಲ್ಲಿ ಮತ್ತೆ ಕೆಲವು ತಮಿಳು ಹಾಗೂ ಗ್ರಂಥ 
ಲಿಪಿಗಳಲ್ಲಿವೆ. 

ಚಾರಿತ್ರಿಕ ಆಧಾರಗಳನ್ನು ವಿಶೇಷವಾಗಿ ಶಾಸನಾಧಾರಗಳನ್ನು ಪರಿಶೀಲಿಸಿದಾಗ ಈ 
ಪ್ರದೇಶದೊಡನೆ ತಲಕಾಡಿನ ಗಂಗರು, ಮಾನ್ಯಖೇಟದ ರಾಷ್ಟ್ರಕೂಟರು, ತಂಜಾವೂರಿನ 
ಚೋಳರು, ದ್ವಾರಸಮುದ್ರದ ಹೊಯ್ಸಳರು, ವಿಜಯನಗರದರಸರು, ಮೈಸೂರು ಒಡೆಯರು, 
ಉಮ್ಮತ್ತೂರು ಅರಸರು ಮುಂತಾದ ಕರ್ನಾಟಕ ಹಾಗೂ ಕರ್ನಾಟಕೇತರ ಪ್ರಬಲ 
ರಾಜಮನೆತನಗಳು ಹಾಗೂ ತೆರಕಣಾಂಬಿ, ಹದಿನಾಡು, ನಂದ್ಯಾಲ, ಅರಿಕುಠಾರ, ಕೇರಳನಾಡು, 
ನೀಲಗಿರಿನಾಡ ಪ್ರಭುಗಳು ಮುಂತಾದ ಪ್ರಾಂತೀಯ ರಾಜಸಂತತಿಗಳ ಆಳ್ವಿಕೆಗೆ ಒಳಪೆಟ್ಟಿದ್ದನ್ನು 


ಈ ಜಿಲ್ಲೆಯ ಶಾಸನಗಳು ತಿಳಿಸುತ್ತವೆ. 


ವಸಾಹತುಶಾಹಿ ಭಾರತೀಯ ಸಂಸ್ಕೃತಿ ಅಧ್ಯಯನಕಾರರಿಂದ ಭಾರತದಲ್ಲಿ 
ಶಾಸನಾಧ್ಯಯನವು ಪ್ರಾರಂಭವಾಯಿತು. 18ನೆಯ ಶತಮಾನದ ಉತ್ತರಾರ್ಧದಲ್ಲಿ ಪಾಶ್ಚಾತ್ಯ 


ವಿದ್ವಾಂಸರಿಂದ ಶಾಸ್ಲೀಯ ಹಾಗೂ ಕಮಬದ ಅಧ್ದಯನ ಆರಂಭವಾಯಿತು. ಈ 
My ಸತ) ಧಿ pe ( 
ಸಂಬಂಧವಾಗಿ "ಬಂಗಾಳದ ಏಷ್ಯಾಟಿಕ್‌ ಸೊಸೈಟಿ'ಯ ಸ್ಥಾಪಕನಾದ "ಸರ್‌ ವಿಲಿಯಂ 
ಜೋನ್ಸ್‌', "ಹೆನ್ರಿಕೋಲ್‌ ಬ್ರೂಕ್‌' ಮುಂತಾದವರ ಪ್ರಯತ್ನಗಳನ್ನು ಸ್ಮರಿಸಲೇಬೇಕು. 
ಭಾರತೀಯ ಶಾಸನಗಳ ಸಂಶೋಧನಾ 1837ರಲ್ಲಿ ಜೇಮ್ಸ್‌ ಪ್ರಿನ್ಸೆಪ್‌ನಿಂದ ಮೊದಲಾಯಿತು. 
ಭಾರತದ ಪ್ರಾಚೀನ ಚರಿತ್ರೆಯ ಪುನರ್ರಚನೆಗಾಗಿ ಶಾಸನ ದಾಖಲೆಗಳನ್ನು ವ್ಯವಸ್ಥೆಗೊಳಿಸುವ 

() 


ಅವಶ್ಯಕತೆಯು ಆರಂಭವಾಯಿತು. ಬೇರೆಬೇರೆ ಆಕರಗ್ರಂಥಗಳಲ್ಲಿ ಮತ್ತು ಶಾಸನ 


203 


ಸಂಪುಟಗಳಲ್ಲಿ ಚದುರಿಹೋಗಿದ್ದ ಶಾಸನಗಳನ್ನೆಲ್ಲ ಕ್ರೋಢೀಕರಿಸಿ ಹಾಗೂ ಕ್ಷೇತ್ರಕಾರ್ಯದಲ್ಲಿ 
ಲಭ್ಯವಾದ ಹೊಸ ಶಾಸನಗಳನ್ನು ಸಹ ಸೇರಿಸಿ ಕರ್ನಾಟಕ ಸರಕಾರದ ವತಿಯಿಂದ 


ಎಫಿಗ್ರಾಫಿಯಾ ಕರ್ನಾಟಕ, ಮೂರು ಮತ್ತು ನಾಲ್ಕನೇ ಸಂಪುಟಗಳನ್ನು 1975ರಲ್ಲಿ 


ದಕ್ಸಿಣ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಅನೇಕ 
ರಾಜಮನೆತನಗಳ ಅಧ್ಯಯನವು ಇತಿಹಾಸಕಾರರ ಆಸಕ್ತಿಯ ವಿಷಯಗಳಾಗಿದ್ದವು. ವಿವಿಧ 
ರಾಜಮನೆತನಗಳ ರಾಜಕೀಯ ಸಾಧನೆಯ ಜೊತೆಗೆ ಆ ಮನೆತನಗಳು ಬೀರಿದ ಸಾಂಸ್ಕೃತಿಕ 
ಪ್ರಭಾವವನ್ನು ಕುರಿತು ಹೆಚ್ಚಿನ ಅಧ್ಯಯನಗಳು ನಡೆದಿಲ್ಲವೆಂದು ಹೇಳಬಹುದು. ವಿವಿಧ 
ರಾಜಮನೆತನಗಳು ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಆಚರಣೆಗೆ ತಂದು ಬಿಟ್ಟು ಹೋಗಿರುವ 
ಕೆಲವು ವಿಶಿಷ್ಟ ಸಾಂಸ್ಕೃತಿಕ ಪ್ರಕಾರಗಳನ್ನು ಅಧ್ಯಯನಕ್ಕೆ ಒಳಪಡಿಸುವ ಮೂಲಕ ಒಂದು 
ಪ್ರದೇಶದ ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಯಂತಹ ವೈವಿಧ್ಯಮಯ ಸಾಂಸ್ಕೃತಿಕ 


ಪರಂಪರೆಯುಳ್ಳ ಪ್ರಾದೇಶಿಕ ಇತಿಹಾಸವನ್ನು ಅಧ್ಯಯನಕ್ಕೆ ಒಳಪಡಿಸಬಹುದಾಗಿದೆ. 


ಒಂದು ಪ್ರದೇಶದ ಸಾಹಿತ್ಯ, ಸಂಸ್ಕೃತಿ, ಇತಿಹಾಸವನ್ನು ಅಧ್ಯಯನ ಮಾಡಲು 
ಶಾಸನಗಳು ಬಹು ಮುಖ್ಯವಾದ ಆಕರಗಳಾಗಿ ಪರಿಗಣಿಸಲ್ಪಡುತ್ತವೆ. ವಿವಿಧ ಸಮುದಾಯಗಳ 
ಆರ್ಥಿಕ ಚಟುವಟಿಕೆಗಳು, ಧಾರ್ಮಿಕ ಆಚರಣೆಗಳು ಮತ್ತು ನಂಬಿಕೆಗಳೊಂದಿಗೆ ಸಾಮಾಜಿಕ 
ಆಚಾರ-ವಿಚಾರಗಳು, ಜೀವನದ ರೀತಿ-ನೀತಿಗಳನ್ನು ತಿಳಿದುಕೊಳ್ಳಲು ಸಾಹಿತ್ಯ ಗ್ರಂಥಗಳು 
ಸಹಕಾರಿಯಾಗಿರುತ್ತವೆ. ಅದರಂತೆ ಶಾಸನಗಳು ಸಹ ಆಯಾ ಪ್ರದೇಶವನ್ನು ಆಳಿದ 
ರಾಜಮನೆತನದ ರಾಜಕೀಯ ವ್ಯವಸ್ಥೆ ಮತ್ತು ಆಡಳಿತ ಪದ್ದತಿಗಳು, ಧಾರ್ಮಿಕ ಪರಿಸ್ಥಿತಿ, 


ಸಾಮಾಜಿಕ ಜೀವನ, ಆರ್ಥಿಕ ಚಟುವಟಿಕೆಗಳಾದ ಕೃಷಿ, ವಸ್ತುಗಳ ಉತ್ಪಾದನೆ, ವ್ಯಾಪಾರ, 


ವ್ಯವಹಾರ ಮುಂತಾದ ಸಂಗತಿಗಳನ್ನು ಕುರಿತ ಮಾಹಿತಿಗಳನ್ನು ಒದಗಿಸುತ್ತವೆ. 


pe] 


ಪ್ರಸ್ತುತ “ಚಾಮರಾಜನಗರ ಜಿಲ್ಲೆಯ ಶಾಸನಗಳ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ 


ಅಧ್ಯಯನವನ್ನು ಆರಂಭ ಕಾಲದಿಂದ ಹೊಯ್ಸಳರ ಕಾಲದ ಚೌಕಟ್ಟಿನಲ್ಲಿ” ಸಂಶೋಧನೆಯನ್ನು 


204 


ಕೈಗೊಳ್ಳಲಾಗಿದೆ. ಅಧಿಕೃತವಾಗಿ ಶಾಸನಗಳು ಲಭ್ಯವಾಗುವ ಗಂಗರ ಕಾಲದಿಂದ ಹೊಯ್ಸಳರ 
ಕಾಲದವರೆಗೆ ಅಧ್ಯಯನ ನಡೆಸಲಾಗಿದೆ. ಗಂಗರು, ಚೋಳರು ಮತ್ತು ಹೊಯ್ಸ್ದಳರಂತಹ 
ಪ್ರಬಲ ರಾಜಮನೆತನಗಳು ಹಾಗೂ ಸಮಕಾಲೀನ ಸ್ಥಳೀಯ ಅಥವಾ ಅರಸು ಮನೆತನಗಳಾದ 
ಉಮ್ಮತ್ತೂರು ಅರಸರು, ಹದಿನಾಡು ಪ್ರಭುಗಳು, ಅರಿಕುಠಾರ ರಾಜ್ಯ ಮುಂತಾದವರ 
ಕೊಡುಗೆ ಮತ್ತು ಸಾಧನೆಗಳನ್ನು ಕುರಿತು ಚರ್ಚಿಸಲಾಗಿದೆ. ಹೊಯ್ಸಳರ ಕಾಲದವರೆಗೆ ಮಾತ್ರ 
ಅಧ್ಯಯನ ವ್ಯಾಪ್ತಿಯು ಮಿತಿಗೊಂಡಿದರು ಅಲ್ಲಲ್ಲಿ ಸಾಂದರ್ಭಿಕವಾಗಿ ವಿಜಯನಗರ, 
ಮೈಸೂರು ಒಡೆಯರು, ತೆರಕಣಾಂಬಿ ರಾಜ್ಯ ಮುಂತಾದವರ ಕಾಲದ ಶಾಸನಗಳನ್ನು ಸಹ 
ಉಲ್ಲೇಖಿಸಿ ಅಧ್ಯಯನ ಮಾಡಲಾಗಿದೆ. ಅಂದರೆ ಒಂದು ದೇಶದ ಅಥವಾ ಪ್ರದೇಶದ 
ಇತಿಹಾಸವನ್ನು ಅರಿಯಲು ಹಾಗೂ ದಾಖಲಿಸಲು ಅಲ್ಲಿ ಕಂಡು ಬರುವ ಸಾಹಿತ್ಯ ಮತ್ತು 
ಪ್ರಾಕ್ತನ ಆಧಾರಗಳು ತುಂಬಾ ಮುಖ್ಯವಾಗಿವೆ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಸಂಶೋಧನಾ 


ವಿಷಯವನ್ನು ಒಟ್ಟು ಎಂಟು ಅಧ್ಯಾಯಗಳಾಗಿ ವಿಭಜಿಸಿಕೊಂಡು ಅಧ್ಯಯನ ನಡೆಸಲಾಗಿದೆ. 


ಮೊದಲನೆಯ ಅಧ್ಯಾಯವು ಪೀಠಿಕೆಯಾಗಿದ್ದು ಇದು ಅಧ್ಯಯನದ ಸ್ವರೂಪ, ವ್ಯಾಪ್ತಿ, 
ಉದ್ದೇಶ ಹಾಗೂ ಮಹತ್ವ, ಇತಿಹಾಸ ಸಂಶೋಧನಾ ಮಾರ್ಗವನ್ನು ಒಳಗೊಂಡಿರುತ್ತದೆ. 
ಸಂಶೋಧನೆಯಲ್ಲಿ ಅನುಸರಿಸಬಹುದಾದ ಇತಿಹಾಸ ಸಂಶೋಧನಾ ಮಾರ್ಗ, ದೊರಕುವ 
ದತ್ತಾಂಶಗಳು ಅಥವಾ ಆಧಾರಗಳು, ಪ್ರಮುಖವಾಗಿ ಲಭ್ಯವಿರುವ ಕನ್ನಡ ಹಾಗೂ ಇತರೆ 


ಭಾಷೆಗಳಲ್ಲಿರುವ ಶಾಸನಗಗಳನ್ನು ಕುರಿತು ಚರ್ಚಿಸಲಾಗಿದೆ. 


ಚಾಮರಾಜನಗರ ಜಿಲ್ಲೆಯಲ್ಲಿ ಕನ್ನಡ ಭಾಷೆಯ ಶಾಸನಗಳಲ್ಲದೆ ಸಂಸ್ಕೃತ, ತಮಿಳು, 
ತೆಲುಗು ಶಾಸನಗಳು ಕಂಡುಬರುತ್ತವೆ. ಈ ಹಿನ್ನೆಲೆಯಲ್ಲಿ ಇವುಗಳ ಭಾಷಿಕ ನೆಲೆಯನ್ನು ಸಹ 
ಅಧ್ಯಯನ ಮಾಡಲಾಗಿದೆ.ಉದಾಹರಣೆಗೆ ದಕ್ಷಿಣ ಕರ್ನಾಟಕಕ್ಕೆ ಚೋಳರ ಆಗಮನದಿಂದ 
ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ತಮಿಳು ಭಾಷೆ ಮತ್ತು ಲಿಪಿಯ ಪ್ರಭಾವವನ್ನು 
ಕಾಣಬಹುದು. ಇದು ಹೊಯ್ಸಳರ ಕಾಲದಲ್ಲಿಯೂ ಮುಂದುವರೆದಿದೆ. ವಿಜಯನಗರದ 


ಅರಸರ ಆಳ್ವಿಕೆಯ ಪ್ರಭಾವದಿಂದ ತೆಲುಗು ಭಾಷೆಯ ಶಾಸನಗಳನ್ನು ಈ ಜಿಲ್ಲೆಯಲ್ಲಿ 


205 


ಕಾಣಬಹುದಾಗಿದೆ. ಅಂದರೆ ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ಈ ಜಿಲ್ಲೆಯ ಇತಿಹಾಸ, 
ಪರಂಪರೆ, ಸಂಸ್ಕೃತಿ, ಸಂಪ್ರದಾಯ ಮೊದಲಾದವುಗಳನ್ನು ಅಧ್ಯಯನ ಮಾಡಲು ಇಲ್ಲಿ 
ದೊರೆತಿರುವ ಶಾಸನಗಳ ಭಾಷಿಕ ಮತ್ತು ಸಾಹಿತಿಕ ಅಧ್ಯಯನವು ಬಹಳ 


ಪರಿಣಾಮಕಾರಿಯಾಗಿದೆ ಎಂಬುದನ್ನು ಕುರಿತು ಚರ್ಚಿಸಲಾಗಿದೆ. 


ಎರಡನೆಯ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಭೌಗೋಳಿಕ ಲಕ್ಷಣಗಳು 
ಮತ್ತು ಅವುಗಳ ಪ್ರಭಾವವನ್ನು ಕುರಿತು ಸಂಕ್ಷಿಪ್ತವಾಗಿ ಅಧ್ಯಯನ ನಡೆಸಲಾಗಿದೆ. 


ಈ ಜಿಲ್ಲೆಗೆ ಸೇರಿದ ನಾಲು 


) ತಾಲ್ಲೂಕುಗಳಾದ ಚಾಮರಾಜನಗರ, ಕೊಳ್ಳೇಗಾಲ, 


ಯಳಂದೂರು, ಗುಂಡ್ಲುಪೇಟೆ ಈ ಪ್ರದೇಶಗಳು ದಕ್ಷಿಣ ಕರ್ನಾಟಕದ ತುತ್ತತುದಿಯಲ್ಲಿವೆ 
ಮತ್ತು ಪೂರ್ವ ಪಶ್ಚಿಮ ಘಟ್ಟಗಳು ಸಂಧಿಸುವ ಆಯಕಟ್ಟಿನ ಪ್ರದೇಶಗಳಗಿವೆ. 
ಈ ಹಿನ್ನೆಲೆಯಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ರಾಜ್ಯಗಳು ಸಂಧಿಸುವ ಈ ಜಿಲ್ಲಾ 
ಪ್ರದೇಶವು ಆಯಕಟ್ಟಿನ ಗಡಿಪ್ರದೇಶವು ಹೌದು. ಆದುದರಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ 
ಶಾಸನಗಳು ದೊರೆತ ವಿವಿಧ ಸ್ಥಳಗಳು, ಪ್ರಸಿದ್ಧ ರಾಜಕೀಯ ಸಂತತಿಗಳು, ಪ್ರಮುಖ ರಾಜರು, 
ವಿವಿಧ ಭಾಷೆ ಮತ್ತು ಲಿಪಿಗಳಾದ ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು ಭಾಷೆಗಳ ಸಂಪರ್ಕ 


ಹಾಗೂ ಪ್ರಭಾವವನ್ನು ಕುರಿತು ಚರ್ಚಿಸಲು ಮೀಸಲಿಡಲಾಗಿದೆ. 


ಮೂರನೆಯ ಅಧ್ಯಾಯವು ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ಕಂಡುಬರುವ 
ರಾಜಕೀಯ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಗಳ ಸ್ವರೂಪವನ್ನು ಪ್ರಮುಖ ಅರಸು 
ಮನೆತನಗಳಾದ ಗಂಗರು, ಚೋಳರು, ಹೊಯ್ಸಳರು, ಉಮ್ಮತ್ತೂರು ಅರಸರು ಹಾಗೂ 
ಸ್ಥಳೀಯ ಅರಸರ ಆಳ್ವಿಕೆಯ ಹಿನ್ನೆಯಲ್ಲಿ ಪರಿಶೀಲಿಸಲಾಗಿದೆ. ಆದಾಗ್ಯೂ ಸಾಂದಭಿಕವಾಗಿ 
ವಿಜಯನಗರದ ಅರಸರು, ಮೈಸೂರು ಒಡೆಯರು ಮುಂತಾದವರ ಶಾಸನಗಳ 


ಪ್ರಾಮುಖ್ಯತೆಯನ್ನು ಉಲ್ಲೇಖಿಸಿ, ಚರ್ಚಿಸಲಾಗಿದೆ. 


ನಾಲ್ಕನೆಯ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ಕಂಡುಬರುವ 


ಆರ್ಥಿಕ ಪರಿಸ್ಸಿತಿಯ ಬಗ್ಗೆ ಅಧ್ಯಯನ ಮಾಡಲಾಗಿದೆ. ಆರ್ಥಿಕ ಚಟುವಟಿಕೆಗಳಾದ 


206 


ವ್ಹವಸಾಯ, ನೀರಾವರಿ ಪದತಿ, ಬೆಳೆ ಪದತಿ, ಮಾರುಕಟೆ, ವವಸ್ಥೆ, ವರ್ತಕ ಸಮುದಾಯ, 
ಶಿ [ [ ಆ ರಿ ಈ 
ನಾಣ್ಯ ಪದ್ದತಿ, ವಾಣಿಜ್ಯ ವ್ಯಾಪಾರ, ಸುಂಕ, ತೆರಿಗೆ ಮೊದಲಾದ ಅಂಶಗಳನ್ನು ಕುರಿತು 


ವಿವರಿಸಲಾಗಿದೆ. 


ಐದನೆಯ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ಕಂಡುಬರುವ 
ಧಾರ್ಮಿಕ ವಿಧಿವಿಧಾನಗಳು, ಆರಾಧನಾ ಪದ್ಧತಿ ಹಾಗೂ ಆಚರಣೆಗಳನ್ನು ಕುರಿತು 
ಪರಿಶೀಲಿಸಲಾಗಿದೆ. ಶೈವಧರ್ಮ, ಜೈನಧರ್ಮ, ವೈಷ್ಣವಧರ್ಮ ಹಾಗೂ ಇನ್ನಿತರ 


ಧರ್ಮಗಳ ಪ್ರಸಾರ ಹಾಗೂ ಧಾರ್ಮಿಕ ಆಚರಣೆಗಳ ಬಗ್ಗೆ ಚರ್ಚಿಸಲಾಗಿದೆ. 


ಆರನೆಯ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಶಾಸನಗಳಲ್ಲಿ ದೊರಕುವ 
ಸಾಮಾಜಿಕ ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತೆ ಆರ್ಥಿಕ ಚಟುವಟಿಕೆಗಳು ಆಧಾರಿತ ಸಮಾಜ 
ರಚನೆ, ಕುಲಾಧಾರಿತ ಕುಟುಂಬ ಪದ್ದತಿ, ವಿವಾಹ, ಜಾತಿಪದ್ಧತಿ, ಸ್ತ್ರೀಯರ ಸ್ಥಾನಮಾನಗಳು, 


ಉಡುಗೆ ತೊಡುಗೆ, ಆಭರಣಗಳು, ಆಹಾರ ಪಾನೀಯ, ವೃತ್ತಿ ಪದ್ಧತಿ ಮುಂತಾದವುಗಳನ್ನು 
ಕುರಿತು ಅಧ್ಯಯನ ಮಾಡಲಾಗಿದೆ. ವಿಶೇಷವಾಗಿ ಅಗ್ರಹಾರ, ಶೈಕ್ಷಣಿಕ ಸ್ವರೂಪ, 
ಮಠಮಾನ್ಯಗಳು ಮುಂತಾದವುಗಳು ಸಾಮಾಜಿಕ ಜೀವನದಲ್ಲಿ ವಹಿಸಿದ ಪಾತ್ರವನ್ನು ಕುರಿತು 


ಪರಾಮರ್ಶಿಸಲಾಗಿದೆ. 


ಏಳನೆಯ ಅಧ್ಯಾಯದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವ ಶಾಸನಗಳ 
ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಭಾಷೆ, ಸಾಹಿತ್ಯ, ಲಿಪಿ ಮುಂತಾದ ವಿಕಾಶಗಳ 
ಹಿನ್ನೆಲೆಯಲ್ಲಿ ಚರ್ಚಿಸಲಾಗಿದೆ. ರಾಜಕೀಯ ಹಾಗೂ ಆಡಳಿತಾತ್ಮಕ ವಿಷಯಗಳು, ಆರ್ಥಿಕ 
ಚಟುವಟಿಕೆಗಳು, ಸಾಮಾಜಿಕ ಜೀವನ, ಧಾರ್ಮಿಕ ಆಚರಣೆಗಳು ಮುಂತಾದ ಸಾಂಸ್ಕೃತಿಕ 
ಪರಂಪರೆಯ ವಿಕಾಶದ ಹಿನ್ನೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವ ಶಾಸನಗಳು 


ಮಹತ್ವವನ್ನು ಕುರಿತು ವಿವರಿಸಲಾಗಿದೆ. 


ಎಂಟನೆಯ ಅಧ್ಯಾಯವು ಉಪಸಂಹಾರ ರೂಪದಲ್ಲಿದ್ದು, ಅಧ್ಯಯನದಿಂದ 


ಹೊರಹೊಮ್ಮುವ ಫಲಿತಾಂಶಗಳನ್ನು ಗುರುತಿಸಲಾಗಿದ್ದು, “ಚಾಮರಾಜನಗರ ಜಿಲ್ಲೆಯ 


207 


ಶಾಸನಗಳ ಸಾಂಸ್ಕೃತಿಕ ಅಧ್ಯಯನವನ್ನು ಕರ್ನಾಟಕ ಹಾಗೂ ದಕ್ಸಿಣ ಭಾರತೀಯ ಚಾರಿತ್ರಿಕ 
೨) ರ) ಲ $ ತ್‌, 


ಹಾಗೂ ಪಾರಂಪರಿಕ ಮಹತ್ವದ ಹಿನ್ನೆಲೆಯೊಂದಿಗೆ ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ. 


ಚಾಮರಾಜನಗರ ಜಿಲ್ಲೆಯ ಚಾರಿತ್ರಿಕ ಬೆಳವಣಿಗೆಯ ಒಂದು ಸಾಮಾನ್ಯ ಸಮೀಕ್ಷೆ 
ಇದಾಗಿದ್ದು, ಈ ಪ್ರದೇಶದ ಸಾಂಸ್ಕೃತಿಕ ಪರಂಪರೆಯ ಸೂಕ್ಷ್ಮ ಒಳನೋಟಗಳನ್ನು ಇಲ್ಲಿ 
ಕಾಣಬಹುದು. ಸಂಖ್ಯಾದೃಷ್ಟಿ ಮತ್ತು ಸತ್ಯದದೃಷ್ಟಿಯಿಂದ ಚಾಮರಾಜನಗರ ಜಿಲ್ಲೆಯ 
ಶಾಸನಗಳು ಗಮನಾರ್ಹವಾದವು ಎನ್ನುವುದು ನಿರ್ವಿವಾದದ ಸಂಗತಿಯಾಗಿದೆ. ಇದಕ್ಕೆ 
ಸಂಬಂಧಿಸಿದಂತೆ ಚಿದಾನಂದಮೂರ್ತಿ.ಎಂ, ಕಲಬುರ್ಗಿ.ಎಂ.ಎಂ, ತಿಪ್ಪೇರುದ್ರಸ್ವಾಮಿ. ಹೆಚ್‌, 
ಮೊದಲಾದವರು ಶಾಸನಗಳ ಮೂಲಕ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯ ಮೇಲೆ 
ಬೆಳಕು ಚೆಲ್ಲಿದ್ದಾರೆ. ಕನ್ನಡ ನಾಡಿನ ವಿವಿಧ ಅರಸು ಮನೆತನಗಳು, ಸಾಮಂತರು, ವರ್ತಕರು, 
ಶ್ರೀಮಂತರು ಮೊದಲಾದ ದಾನಿಗಳ ಕೊಡುಗೆಯಿಂದ ಹುಟ್ಟಿದ ಶಾಸನಗಳು ನಾಡಿನ 
ಜನಾಂಗದ ಬದುಕಿನ ವಿಶ್ವಕೋಶಗಳೆನಿಸಿವೆ. ಕರ್ನಾಟಕ ಶಾಸನಗಳ ಅಧ್ಯಯನವು 
ಸರ್‌ ವಿಲಿಯಮ್‌ ಜೋನ್ಸ್‌, ಕರ್ನ್‌ಲ್‌ ಮೆಕೆಂಯ್ಳು, ವಾಲ್ಪರ್‌ ಇಲಿಯೆಟ್‌, ರೈಸ್‌ ಬಿ ಎಲ್‌ 
ಮೊದಲಾದವರ ಪ್ರಯತ್ನಗಳಿಂದ ಆರಂಭವಾಯಿತು, ನಂತರ ಆರ್‌ ನರಸಿಂಹಚಾರ್‌, ಎಮ್‌ 
ಎಚ್‌ ಕೃಷ್ಣ, ಕೆ ಎ ನೀಲಕಂಠ ಶಾಸ್ತ್ರೀ ವಿಶೇಷವಾಗಿ ಮೈಸೂರು ಪುರಾತತ್ವ ಇಲಾಖೆಯ 


ವಾರ್ಷಿಕ ವರದಿಗಳಲ್ಲಿ ಕರ್ನಾಟಕ ಶಾಸನಗಳ ಅಧ್ಯಯನವು ಶಾಸ್ತ್ರೀಯವಾಗಿ 


ಆರಂಭವಾಯಿತು. 


ಹೋರಾಟದ ಚರಿತ್ರೆ ಪ್ರಾಚೀನ ಕರ್ನಾಟಕದ ವೀರರ ಆಯುಧಗಳು, 
ವೇಷಭೂಷಣಗಳು ಒಡವೆವಸ್ತಗಳು ಮೊದಲಾದ ಕ್ಟತ್ರಿಯ ಹಿನ್ನೆಲೆಯನ್ನು ಕುರಿತಾದ 
ಅಧ್ಯಯನವು ಆಸಕ್ತಿದಾಯಕವಾಗಿದೆ. ಕರ್ನಾಟಕ ಶಾಸನ ಶಿಲ್ಪ, ವೀರಗಲ್ಲುಗಳು, ಮಹಾಸತಿ 
ಕಲ್ಲುಗಳು ಮುಂತಾದವುಗಳಿಗೆ ಸಂಬಂಧಿಸಿದ ವಿವರಗಳನ್ನು ಶಾಸನಗಳು ಹಾಗೂ ಪೂರಕ 
ಆಕರಗಳೊಂದಿಗೆ ವಿಮರ್ಶಾತ್ಮಕವಾಗಿ ಮತ್ತು ವಿಶ್ಲೇಷಣಾತ್ಮಾಕವಾಗಿ ಕೈಗೊಳ್ಳುವುದರ 


ಮೂಲಕ ಕನ್ನಡ ನಾಡಿನ ಸಾಂಸ್ಕೃತಿಕ ಕೇಂದ್ರಗಳಾದ ಶ್ರವಣಬೆಳಗೊಳ, ಬಳ್ಳಿಗಾಮೆ, 


208 


ಬನವಾಸಿ, ಪುಲಿಗೆರೆ, ಹಂಪೆ, ಬೇಲೂರು, ಹಳೆಬೀಡು, ಸೋಮನಾಥಷಮರ, ತಲಕಾಡು 
ಮೊದಲಾದವುಗಳನ್ನು ಕುರಿತು ಶಾಸನಧಾರಗಳನ್ನು ಆಧಾರಿಸಿ ವ್ಯಾಪಾಕವಾದ ಅಧ್ಯಯನವು 
ನಡೆದಿದೆ, ಈ ಹಿನ್ನೆಲೆಯಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಪರಸ್ಪರ ಸಂಧಿಸುವ, 
ಕರ್ನಾಟಕ, ಕೇರಳ, ತಮಿಳುನಾಡು ಈ ಮೂರು ರಾಜ್ಯಗಳ ಗಡಿ ನಾಡಗಿರುವ 
ಚಾಮರಾಜನಗರ ಪ್ರದೇಶದ ಚಾರೀತ್ರಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನವು ಶಾಸನೋಕ್ತ 
ಆಧಾರಗಳ ಹಿನ್ನೆಲೆಯಲ್ಲಿ ನೂತನ ಪ್ರಾಕರದ ಸಾಂಸ್ಕೃತಿಕ ಅಧ್ಯಯನಕ್ಕೆ ಕಿರಿಯ ಕೊಡುಗೆ 


ಎನ್ನಬಹುದು. 


ಹೀಗೆ, ಚಾಮರಾಜನಗರ ಜಿಲ್ಲೆಯ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಅಧ್ಯಯನವನ್ನು 
ಶಾಸನಗಳನ್ನೇ ಆಧರಿಸಿ ಕೈಗೊಂಡಿರುವುದು ಒಂದು ಸಮಸ್ಯೆ ಮಾತ್ರವಾಗಿರದೆ ಸವಾಲಾಗಿತ್ತು. 
ಎಫಿಗ್ರಾಫಿಯಾ ಕರ್ನಾಟಕ ಸಂಪುಟ 3, 4, 5, 6 ಮತ್ತು ಇತರ ಶಾಸನ ಸಂಪಹುಟಗಳಲ್ಲಿರುವ 
ಶಾಸನಳೊಂದಿಗೆ ಅಪ್ರಕಟಿತ ಶಾಸನಗಳನ್ನೂ ಸಹ ಬಳಸಿಕೊಳ್ಳಲಾಗಿದೆ. ಶಾಸನೋಕ್ತ 
ವಿಷಯಗಳೊಂದಿಗೆ ಶಾಸನಗಳನ್ನು ಕುರಿತ ಸಾಂಸ್ಕೃತಿಕ ಅಧ್ಯಯನ ಗ್ರಂಥಗಳನ್ನು ಸಹ 
ಉಪಯೋಗಿಸಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಚಿದಾನಂದಮೂರ್ತಿಯವರ ಕನ್ನಡ ಶಾಸನಗಳ 
ಸಾಂಸ್ಕೃತಿಕ ಅಧ್ಯಯನ, ಹಿರೇಮಠ ಬಿ. ಆರ್‌ ಅವರ ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು, 
ಚನ್ನಕ್ಕ ಎಲಿಗಾರ ಅವರ ಶಾಸನಗಳಲ್ಲಿ ಸ್ಟ್ರೀ ಸಮಾಜ, ಗೋಪಾಲರಾವ್‌ ಹೆಚ್‌.ಎಸ್‌ ರವರ 
ಶಾಸನಗಳ ಹಿನ್ನೆಲೆಯಲ್ಲಿ ಕಲ್ಯಾಣ ಚಾಲುಕ್ಯರ ದೇವಾಲಯಗಳ ಸಾಂಸ್ಕೃತಿಕ ಅಧ್ಯಯನ, 
ಕಲ್ಬುರ್ಗಿಯವರ ಕನ್ನಡ ಶಾಸನ ಸಂ. 1 ಮತ್ತು 2, ತಿಪ್ಲೇರುದ್ರಸ್ತಾಮಿಯವರ ಕರ್ನಾಟಕ 
ಸಂಸ್ಕೃತಿ ಸಮೀಕ್ಷೆ ಮುಂತಾದ ಹಿರಿಯ ಸಂಶೋಧಕರು ಮತ್ತು ವಿದ್ವಾಂಸರ ಕೃತಿಗಳನ್ನು 
ಮಾದರಿಯಾಗಿಟ್ಟುಕೊಂಡು ಅಧ್ಯಯನ ನಡೆಸುವುದು ಅವಶ್ಯಕವಾಗಿದೆ. ತನ್ಮೂಲಕ ಪ್ರಾಚೀನ 
ಅರಿಕುಠಾರ ಅಥವಾ ಈಗಿನ ಜಚಾಮರಾಜನಗರದಂತಹ ಭೌಗೋಳಿಕವಾಗಿ ಮತ್ತು 


ಸಾಂಸ್ಕೃತಿಕವಾಗಿ ಆಯಕಟ್ಟಿನ ಕೇಂದ್ರಗಳ ಚಾರಿತ್ರಿಕ ಅಧ್ಯಯನ ಅಥವಾ ಮರು 


ಅಧ್ಯಯನವನ್ನು ವಸ್ತು ನಿಷ್ಟವಾಗಿ ಮಾಡಬಹುದಾಗಿದೆ. 


209 


ಸಂಶೋಧನೆಯ ದೃಷ್ಟಿಯಿಂದ ಇದುವರೆಗೂ ನಿರ್ಲಕ್ಷ್ಯಗೊಳಪಟ್ಟಿರುವ ಪ್ರಾದೇಶಿಕ 
ಹಾಗೂ ಕೆಳಸ್ತರದ ಅಧ್ಯಯನದ ಹಿನ್ನೆಲೆಯಲ್ಲಿ ಪ್ರಸ್ತುತ ಸಂಶೋಧನಾ ವಿಷಯವನ್ನು 
ಮಾದರಿಯಾಗಿಟ್ಟುಕೊಂಡು ಶಾಸನಗಳನ್ನೇ ಆಧರಿಸಿ ಕೊಳ್ಳೇಗಾಲ, ಯಳಂದೂರು, 
ಗುಂಡ್ಲುಪೇಟೆ, ಚಾಮರಾಜನಗರ, ತಿರುಮಕೂಡಲು ನರಸೀಮರ ಮುಂತಾದ ಸಾಂಸ್ಕೃತಿಕ 
ಕೇಂದ್ರಗಳ ಚಾರಿತ್ರಿಕ ಅಧ್ಯಯನವನ್ನು ಕೈಗೊಳ್ಳುವುದರ ಮೂಲಕ ಭಾರತದ ಒಟ್ಟಾರೆ 
ಸಾಂಸ್ಕೃತಿಕ ಪರಂಪರೆಯ ಪಡಿಯಚ್ಛ್ಚನ್ನು ಚಾರಿತ್ರಿಕ ಭೂಗೋಳವೆಂಬ ಇತ್ತೀಚಿನ ಹೊಸ 


ಪರಿಕಲ್ಪನೆಯನ್ನು ವ್ಯಾಪಕವಾಗಿ ಮತ್ತು ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಅಳವಡಿಸಿಕೊಳ್ಳುವುದರ 


ಮೂಲಕ ಇತಿಹಾಸಕ್ಕೆ ಸಂಬಂಧಿಸಿದ ಘಟನೆಗಳ ಅಧ್ಯಯನ ಮತ್ತು ಸಂಶೋಧನೆಯನ್ನು 
ಪರಿಣಾಮಕಾರಿಯಾಗಿ ಕೈಗೊಳ್ಳಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ “ಚಾಮರಾಜನಗರ ಜಿಲ್ಲೆಯ 
ಶಾಸನಗಳ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಅಧ್ಯಯನ'”ವು ಬಹಳ ಸೂಕ್ತ ಮತ್ತು 


ಮಹತ್ವವುಳ್ಳದ್ದಾಗಿದೆ. 


210 


